ಕುರ್ರತುಲ ಐನ ಹೈದರ ಅವರ 
ಆಯ್ದ ಕತೆಗಳು 


ಅಂತರ ಭಾರತೀಯ ಪುಸ್ತಕ ಮಾಲೆ 


ಕುರ್ರತುಲ ಐನ ಹೃದರ ಅವರ 
ಆಯ್ತ ಕತೆಗಳು 


ಅನುವಾದ 


ಪಂಚಾಕ್ಷರಿ ಹಿರೇಮಠ 


ನ್ಯಾಷನಲ್‌ ಬುಕ್‌ ಟ್ರಸ್‌, ಇಂಡಿಯಾ 


ಸೌಜನ್ಯ : ಈ ಸಂಕಲನದಲ್ಲಿನ 'ನಿರ್ಲಿಪ್ತ, 'ಕಾರಮನ್‌' ಮತ್ತು 'ಡಾಲನವಾಲಾ' ಕತೆಗಳು ಡಾ. 
ಪಂಚಾಕ್ಷರಿ ಹಿರೇಮಠ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಂಕಲನವೊಂದಕ್ಕೆ ಮೊದಲೇ 
ಅನುವಾದ ಮಾಡಿದಂಥವು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುಮತಿ ಪಡೆದು ಈ ಕತೆಗಳನ್ನು ಇಲ್ಲಿ 
ಸೇರಿಸಲಾಗಿದೆ. 


ISBN 81-237-3052-5 


ಮೊದಲ ಮುದ್ರಣ : 2001 (ಶಕ 1923) 

© ಮೂಲ: ಕುರ್ರತುಲ ಐನ ಹೈದರ 

© ಕನ್ನಡ ಅನುವಾದ : ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ, 2001 

Original Title: Qurratul Ain Hyder Kee Muntakhab Kahaniyan (Urdu) 
Kannada Translation: Qurratul Ain Hyder Avara Ayda Kathegalu 


ರೂ. 85.09 


ನಿರ್ದೇಶಕರು, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 
ಎ-5, ಗ್ರೀನ್‌ ಪಾರ್ಕ್‌, ಹೊಸದೆಹಲಿ-110016 ಇವರಿಂದ ಪ್ರಕಟಿತ. 


ಪರಿವಿಡಿ 


ನಿರ್ಲಿಪ್ತ 
ಕಾರಮನ್‌ 
ಫೋಟೋಗ್ರಾಫರ್‌ 
ಖುಂಂಚುಹುಳುಗಳ ಲೋಕ 
ಹಾಜಿ ಗುಲಬಾಬಾ ಬೇಕತಾಶಿಯ ಪ್ರವಚನ 
ಮಂಜು ಮುಸುಕಿನ ಹಿ೦ದೆ 
ವಂಶ ಪರಂಪರೆ 
ರ್ಜಿಯಾದ ಸೇಂಟ್‌ ಫ್ಲೋರಾಳ ಆತ್ಮ ಸ್ವೀಕೃತಿ 
ಬೆಳಕಿನ ವೇಗ 
ಡಾಲನವಾಲಾ 
ಹಿ೦ಸ್ರ ಪಶುವಿನ ನಗೆ 


ಪುನರ್ಜನ್ಮವಾದಲ್ಲಿ ಹೆಣ್ಣಾಗಿಸಬೇಡ 


ನಿರ್ಲಿಪ್ತ 


ಗಾಜೀಪುರದ ಗೌರ್ನಮೆಂಟ್‌ ಹೈಸ್ಕೂಲಿನ ಫುಟ್‌ಬಾಲ್‌ ಟೀಮ್‌, ಇನ್ನೊಂದು 
ಹೈಸ್ಕೂಲಿನೊಂದಿಗೆ ಮ್ಯಾಚ್‌ ಆಡಲು ಹೋಗಿತ್ತು. ಅಲ್ಲಿ ಆಟಕ್ಕಿಂ ಮೂದಲೇ ಹುಡುಗರಲ್ಲಿ 
ಯಾವುದೋ ಸಣ್ಣ ಮಾತಿಗಾಗಿ ಜಗಳವಾಯಿತು, ಹೂಡೆದಾಟ ಬಡಿದಾಟ 
ಸುರುವಾಯಿತು. ಆಟದ ಯಾವುದೋ ಪಾಯಿಂಟ್‌ ಮೇಲೆ ಜಗಳ ಆರಂಭವಾಗಿತ್ತು 
ನೋಡಲು ಬಂದವರು, ಸ್ಟಾಫ್‌ನವರು ಕೂಡ ಇದರಲ್ಲಿ ಆಸಕ್ತಿ ವಹಿಸಿದರು. ಯಾವ 
ಹುಡುಗರು ಜಗಳ ಬಿಡಿಸಲು ಹೋದರೋ ಅವರಿಗೂ ಗಾಯವಾಯಿತು. ಅವರಲ್ಲಿ 
ನನ್ನ ಸೋದರನೂ ಇದ, ಗೌರ್ನಮೆಂಟ್‌ ಹೈಸ್ಕೂಲಿನ ಒಂಭತ್ತನೆಯ ಕ್ಲಾಸಿನ 
ವಿದ್ಯಾರ್ಥಿಯಾಗಿದ್ದ ಅವನ ಹಣೆಯಲ್ಲಿ ಗಾಯವಾಗಿತ್ತು ಹಾಗೂ ಮೂಗಿನಿಂದ ರಕ್ತ 
ಸುರಿಯಲಾರಂಭಿಸಿತ್ತು ಈಗ ಉಪದ್ರವ ಇಡೀ ಮೈದಾನದಲ್ಲಿ ಹಬ್ಬಿತು. ಹೀಗಾಗಿ ಜನ 
ಚಲ್ಲಾಪಿಲ್ಲಿ ಆಗತೊಡಗಿದರು. ಈ ಗದ್ದಲದಲ್ಲಿ ನಿಜವಾಗಿ ಗಾಯಗೂಂಡವನನ್ನು 
ಯಾರೂ ದರಕಾರು ಮಾಡಲಿಲ್ಲ. 

ಈ ಹಿಂದುಳಿದ ಜಿಲ್ಲೆಯಲ್ಲಿ ಟೆಲಿಫೋನ್‌ ದುರ್ಲಭದಾಗಿತ್ತು ಇಡೀ ನಗರದಲ್ಲಿ 
ಕೇವಲ ಆರು ಕಾರುಗಳಿದವು. ಹೀಗಿರುವಾಗ ಹಾಸ್ಪಿಟಲ್‌ ಎಂಬೊಲೆನ್ಸದ ಪ್ರಶ್ನೆಯೇ 
ಬರುವುದಿಲ್ಲ ಅಂದು ರವಿವಾರ ಬೇರೆ. ಹೊರಗೆ ಜನರೇ ಇರಲಿಲ್ಲ ಗಾಳಿಯಲ್ಲಿ ಹಳದಿ 
ಎಲೆಗಳು ಉದುರಿ ಹಾರಾಡುತಿದವು. ಹಿಂದಿನ ಪಡಸಾಲೆಯಲ್ಲಿ ಯಾರೂ ಇರಲಿಲ್ಲ 
ನಾನೊಬ್ಬಳೇ ಕುಳಿತು ಗೊಂಬೆಗಳೊಂದಿಗೆ ಆಟವಾಡುತ್ತಿದೆ. ಅಷ್ಟರಲ್ಲಿ ಟಕ್‌..... 
ಟಕ್‌..... ಮಾಡುತ್ತಒಂದು ಟಾಂಗಾ ಬಂತು. ಹದಿನೇಳು ಹದಿನೆಂಟು ವರ್ಷದ ಓರ್ವ 
ಅಪರಿಚಿತ ಹುಡುಗ ನನ್ನ ಸೋದರನನ್ನು ಟಾಂಗಾದಿಂದ ಕೆಳಗಿಳಿಸಿ, ತನ್ನ ಆಸರೆ ನೀಡಿ 
ಕರೆದುಕೊಂಡು ಬಂದ. ಸೋದರನ ಹಣೆಯಲ್ಲಿಂದ ರಕ್ತ ಹರಿಯುವುದನ್ನು ಕಂಡು 
ನಾನು ಹೆದರಿದ್ದೆ. ಆ ಕೂಡಲೇ ಒಂದು ಕಂಬದ ಮರೆಯಲ್ಲಿ ಅಡಗಿಕೊಂಡೆ. ಇಡೀ 
ಮನೆಯಲ್ಲಿ ಕೋಲಾಹಲವಾಯಿತು. ತಾಯಿ ಹೌಹಾರಿ ಹೊರಗೆ ಬಂದರು. ಅಪರಿಚಿತ 
ಹುಡುಗ ಅತ್ಯಂತ ಸಹಜತೆಯಿಂದ ತಾಯಿಗೆ ಹೇಳತೊಡಗಿದ- "ಇಲ್ಲಿ ನೋಡಿ, 
ಗಾಬರಿಯಾಗಬೇಕಾಗಿಲ್ಲ. ನಾನು ಹಳುತಿದೇನಲ್ಲ ಗಾಬರಿಯಾಗಬೇಕಾಗಿಲ್ಲ 
ವೆಂದು.....'' ಮತ್ತು ಆ ಹುಡುಗ ನನ್ನತ್ತ ತಿರುಗಿ- ""ಮುನ್ನಿ, ಓಡಿ ಹೋಗಿ ಅಣ್ಣನಿಗೆ 
ಒಂದು ಲೋಟ ನೀರು ತೆಗೆದುಕೊಂಡು ಬಾ'' ಎಂದಾಗ ಅದೆಷ್ಟೋ ಆಳುಗಳು ನೀರಿನ 
ಜಗ್‌ ಮತ್ತುಗ್ಗಾಸು ತೆಗೆದುಕೊಂಡು ಅಣ್ಣನ ಸುತ್ತನಿಂತರು. ಹುಡುಗ ಅವರಿಗೆ ಕೇಳಿದ- 
""ಸಾಹೇಬರು ಎಲ್ಲಿದಾರೆ?'' 

""ಸಾಹೇಬರು ಹೊರಗೆ ಹೋಗಿದ್ದಾರೆ'' ಎಂದು ಕಲವರು ಹೇಳಿದರು. ಆಗ 
ಇನ್ನೊಬ್ಬ ""ಸಾಹೇಬರು ತಮ್ಮ ಕಚೇರಿಯಲ್ಲಿದ್ದಾರೆ'' ಎಂದ. ಹುಡುಗ ತಡಮಾಡದೇ 


2 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ತಂದೆಯ ಕಚೇರಿಗೆ ಹೋದ. ತಂದೆಯವರು ಬಾಗಿಲು ಹಾಕಿಕೊಂಡು ಯಾವುದೋ 
ಮಹತ್ವಪೂರ್ಣ ಕೇಸಿನ ತೀರ್ಪು ಬರೆಯುವಲ್ಲಿ ಮಗ್ನರಾಗಿದ್ದರು. ಹುಡುಗ ಬಾಗಿಲು 
ತಟ್ಟಿದ ಹಾಗೂ ಒಳಗೆ ಹೋಗಿ ಮೇಜಿನ ಎದುರಿಗೆ ನಿಂತು ತುಂಬ ಆತ್ಮ ವಿಶ್ವಾಸದಿಂದ 
ಹಾಗೂ ನಮ್ರತೆಯಿಂದ ಹೇಳಿದ- ""ಸಾಹೇಬರೆ, ತಮ್ಮ ಚಿರಂಜೀವಿ ನಮ್ಮ ಸ್ಕೂಲಿಗೆ 
ಮ್ಯಾಚ್‌ ಆಡಲು ಬಂದಿದ್ದ ಆತನಿಗೆ ಕೊಂಚ ಗಾಯವಾಗಿದೆ. ಆಟ ಆಟದಲ್ಲಿ 
ಅದೇಕೋ ಜಗಳವಾಯಿತು. ನನ್ನ ಹೆಸರು ಇಕಬಾಲ್‌ ಬಖ್ಸ್‌. ನಾನು ಮುನ್ಶಿ ಖುಶ್‌ 
ಬಖಧಾಯ್‌ ಸಕ್ಸೇನಾರವರ ಮಗ, ಅವರು ಸಿಟಿ ಕೋರ್ಟಿನಲ್ಲಿ ಮುಖಾರ ಆಗಿದ್ದಾರೆ. 
ತಮ್ಮಲ್ಲಿ ನನ್ನ ನಮ್ರ ವಿನಂತಿಯೇನೆಂದರೆ ನಮ್ಮ ಸ್ಕೂಲ್‌ ಬಂದ್‌ ಮಾಡಲು ಆಜ್ಞೆ 
ನೀಡಬೇಡಿರಿ. ಹುಡುಗರಿಗೂ ದಂಡವನ್ನು ಹಾಕಬೇಡಿ. ಮೊದಲನೆಯ ಮಾತೆಂದರೆ 
ನಮ್ಮ ಪರೀಕ್ಷೆ ನಡಯಲಿದೆ, ಎರಡನೆಯದು ನಮ್ಮ ಹುಡುಗರೆಲ್ಲ ಬಹಳ 
ಬಡವರಾಗಿದ್ದಾರೆ....'' 

ತಂದೆಯವರು ಬರೆಯುವುದನ್ನು ನಿಲ್ಲಿಸಿ ತಲೆಯೆತ್ತಿ ಹುಡುಗನನ್ನು ನೋಡಿದರು. 
ಆತನ ಧೈರ್ಯ, ಆತ್ಮ ವಿಶ್ವಾಸ ಹಾಗೂ ವಿಷಯ ಪ್ರತಿಪಾದಿಸಿದ ರೀತಿಯನ್ನು ಕಂಡು 
ತಂದೆಯವರು ಬಹಳ ಪ್ರಭಾವಿತರಾಗಿದ್ದರು, ಸಂತುಷ್ಟರಾಗಿದ್ದರು. ಅವರು ಅವನನ್ನು 
ಕರೆದು ಅಪಾರ ಪ್ರೀತಿಯಿಂದ ತಮ್ಮ ಹತಿರ ಕೂಡಿಸಿಕೊಂಡರು. 


ಈ ರೀತಿಯಾಗಿ ಇಕ್ಬಾಲಮಿಯ್ಯಾ ನಮ್ಮಲ್ಲಿ ಬರು-ಹೋಗುವುದು 
ಆರಂಭವಾಯಿತು. ಸೋದರನೊಂದಿಗೆ ಆತನ ದೋಸ್ತಿ ಗಾಢವಾಯಿತು. ಆದರೆ ಆತ 
ಹೆಚ್ಚಾಗಿ ಮನೆಯ ಹೆಂಗಸರ ಹತಿರ ಕುಳ್ಳಿರುತಿದ್ದ ಮನೆತನದ ವಿಷಯಗಳಲ್ಲಿ ಸಲಹೆ- 
ಸೂಚನೆ ನೀಡುತಿದ್ದ ಪೇಟೆಯ ಧಾರಣ, ಲೋಕದ ಸ್ಥಿತಿ-ಗತಿಗಳ ಬಗ್ಗೆ ತಿಳಿವಳಿಕೆ 
ಮೂಡಿಸುತ್ತಿದ್ದ ಹಾಸ್ಯ ಚಟಾಕಿ ಹಾರಿಸುತಿದ್ದ ಎರಡನೆಯ ಸಲ ನಮ್ಮಲ್ಲಿಗೆ ಆತ 
ಬಂದಾಗ ಅಣ್ಣನಿಗೆ ಆತ ಬಂದುದ ತಿಳಿಸಲು ""ಇಕ್ಬಾಲಮಿಯ್ಯಾ ಬಂದಿದ್ದಾರೆ'' ಎಂದಿದ್ದೆ 
ಆತ ಆ ಕೂಡಲೇ ತುಂಬ ಕೋಪದಿಂದ ನಡೆಯುತ್ತ ನನ್ನ ಹತಿರ ಬಂದ ಹಾಗೂ 
ಜೋರಾಗಿ ಹೇಳಿದ- ""ನೋಡು ಮುನ್ನಿ, ನಾನು ನಿನಗಿಂತ ಬಹಳ ದೊಡ್ಡವನಿರುವೆ, 
ನನಗೆ ನೀನು ಇಕ್ಬಾಲ ಭಾಯೀ ಎನ್ನು....ಏನೆಂದು ಕರೆವೆ ?'' 

"ಇಕ್ಬಾಲ ಭಾಯೀ'' ಎಂದು ನಾನು ಕೊಂಚ ಹೆದರುತ್ತಲೇ ಹೇಳಿದೆ. 

ಇಕ್ಬಾಲ ಭಾಯೀ ನನಗೆ ಸದಾ ""ಮುನ್ನಿ'' ಎಂದೇ ಕರೆಯುತ್ತಿದ್ದ ನನಗೆ ಆತ 
ನೀಡಿದ ಈ ಹೆಸರಿನ ಬಗೆಗೆ ತುಂಬ ಬೇಸರವಿತ್ತು ಆದರೆ, ಆತನಿಗೆ ನನ್ನ ನಿಜ 
ಹಸರಿನಿಂದಲೇ ಕರೆ ಎಂದು ಹೇಳಲು ಧೈರ್ಯವಾಗುತಿರಲಿಲ್ಲ ಈಗ ಆತ ಇಡೀ 
ಮನೆಯವರಿಗೆ ""ಇಕ್ಬಾಲ ಮಿಯ್ಯಾ'', ""ಇಕ್ಬಾಲ ಭಾಯಿ'' ಮತ್ತು""ಇಕ್ಬಾಲ ಭಯ್ಯಾ'' 
ಆಗಿದ್ದ ಹಿಂದಿನ ಲಾನ್‌ದಲ್ಲಿರುವ ದೊಡ್ಡದಾದ ಅರಳಮರ ನಮಗೆ ತುಂಬ 
ಮಹತ್ವದ್ಧಾಗಿತ್ಕು ಅದರ ನೆರಳಿನಲ್ಲಿ ಹೊರಸು ಹಾಕಿಕೊಂಡು ಪುರಸೊತ್ತಿನ 
ಸಮಯದಲ್ಲಿ ಮಹಫಿಲ್‌ (ಸಭೆ) ನಡೆಸುತ್ತಿದ್ದೆವು. ಅದರ ಅಧ್ಯಕ್ಷತೆಯನ್ನು ಡ್ರೈವರ್‌ 
ಸಾಹೇಬ ವಹಿಸುತ್ತಿದ್ದರು. ಉಪಾಧ್ಯಕ್ಷ ಸ್ವಯಂ ಇಕ್ಬಾಲಭಾಯಿ ಆದರು. ಈ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 3 


ಮಹಪಫಿಲ್ಲಿನ ಇನ್ನುಳಿದ ಸದಸ್ಯರೆಂದರ ಉಸ್ತಾದ ಯುಸೂಫಖಾನ್‌, ಜಮನಾ ಪಾಂಡ, 
ಮಹಾರಾಜ ಚಪರಾಸಿ, ಅಬ್ಧುಲ್‌ ಬೇರಾ ಮತ್ತು ಅಣ್ಣ ನಾನು ಆಮಂತ್ರಣವಿಲ್ಲದ 
ಅತಿಥಿಯಾಗಿ ಅತ್ತ ಇತ್ತ ಅಡ್ಡಾಡುತಿರುತೇನೆ. ಉಸ್ತಾದ ಯುಸೂಫಖಾನ್‌ ಅವರ 
ಕೋಣೆಯು ಪ್ರತ್ಯೇಕವಾಗಿತ್ತು ಮನೆಯ ಉಳಿದ ಕೋಣೆಗಳೂಂದಿಗೆ ಸಂಬಂಧ 
ವಿರಲಿಲ್ಲ. ಅದರ ಬಾಗಿಲು ಲಾನ್‌ ಇದ್ದ ಕಡೆಯೇ ಇತ್ತು ಉಸ್ತಾದ ಈ ಹಿಂದೆ 
ಸ್ಕೂಲಿನಲ್ಲಿ ಸಂಗೀತ ಶಿಕ್ಷಕರಾಗಿ ಕಲಸ ಮಾಡಿ, ಸಂಗೀತದಲ್ಲಿ ನಿಷ್ಣಾತರಾದ 
ವ್ಯಕ್ತಿಯಾಗಿದ್ದರು. ಈ ಹಿಂದೆ ರಾಮಪುರ ದರ್ಬಾರದೊಂದಿಗೆ ಅವರ ಸಂಬಂಧವಿತ್ತು 
ಕಾವ್ಯ ರಚನೆಯನ್ನೂ ಮಾಡುತ್ತಿದರು. ಇಡೀ ದಿನ ನವಲ ಕಿಶೋರ ಪ್ರೆಸ್‌ನಲ್ಲಿ 
ಮುದ್ರಣಗೊಂಡ ಹಳಯ ಕಾದಂಬರಿಗಳನ್ನು ಓದುತ್ತಿದರು. ಮುದುಕರಾಗಿದರು. 
ಕಣ್ಣುಗಳಿಗೆ ಸುರಮಾ ಹಚ್ಚಿಕೊಳ್ಳುತ್ತಿದರು. ಚೂಪಾದ ಮೀಸೆ ಬಿಟ್ಟಿದರು. ಎರಡು 
ಹೊತ್ತಿನ ಊಟ ಹಾಗೂ ನಾಷ್ಟಾ (ಉಪಹಾರ) ಚಹಾ ಒಳ್ಳೆಯ ರೀತಿಯಲ್ಲಿ 
ತಟ್ಟೆಯಲ್ಲಿರಿಸಿಕೊಂಡು ಅವರ ಕೋಣೆಗೆ ಹೋಗಿ ತಲುಪಿಸಲಾಗುತಿತ್ತು. ಅಪರಾಹ್ನ 
ಅವರು ಒಳಗೆ ಬಂದು ತುಂಬ ಶಿಷ್ಟಾಚಾರದಿಂದ ತಾಯಿಗೆ ಭೈರವೀ ಮತ್ತು ಪಲಾಸ್‌ 
ರಾಗಗಳನ್ನು ಕಲಿಸುತ್ತಿದರು. ತಾಯಿ ಸಿತಾರ ನುಡಿಸುತಿದರು. ಇಕ್ಬಾಲ ಭಾಯೀ 
ಉಸ್ತಾದರ ಪ್ರಿಯ ಮಿತ್ರರಾಗಿ ಬಿಟ್ಟಿದರು. "ಆರಾಯಿಶೆ ಮಹಫಿಲ್‌'', "ತಿಲಸ್ಮಿ 
ಹೋಶರೂಬಾ'?, "ಅಸರಾರೆ ಲಂಡನ್‌'' ಮತ್ತು 'ಶರರ್‌ ಅವರ ಕಾದಂಬರಿಗಳ 
ಕೂಡಕೊಳ್ಳುವಿಕ ಇಬ್ಬರ ನಡುವೆ ನಡೆಯುತಲಿರುತಿತ್ತು ಇಕ್ಸಾಲಭಾಯಿ ಈ ವರ್ಷ 
ಎಂಟ್ರೆನ್ಸ್‌ ಪರೀಕ್ಷೆಗೆ ಕೂಡುವವರಿದರು. 

ಒಂದು ದಿನ ಗಿಡದ ಟೊಂಗೆಗೆ ನಾನು ಜೋತು ಬಿದ್ದುದನ್ನು ನೋಡಿದ ಅವರು 
ತಾಯಿಗೆ ಹೇಳಿದರು- ""ಮುನ್ನಿ ಓದು-ಬರಹ ಏನೂ ಮಾಡುತಿಲ್ಲ ಯಾವಾಗಲೂ 
ಅದು ಇದು ಆಡುತಿರುತಾಳ'' ಎಂದು. ಅದಕ್ಕೆ ತಾಯಿ - ""ಇಲ್ಲಿ ಯಾವುದೂ 
ಶಾಲೆಯಿಲ್ಲವಲ್ಲ, ಎಲ್ಲಿ ಓದಬೇಕು ?'' ಎಂದು ಉತಧಿಸಿದಳು. ಈ ಮುಂಚೆ 
ನನ್ನೋರ್ವ ಸಂಬಂಧಿ ನನಗೆ ಗಣಿತ ಕಲಿಸುವ ಪ್ರಯತ್ನ ಸಾಕಷ್ಟು ಮಾಡಿದ. ಆದರೆ 
ಆತನಿಗ ಅದರಲ್ಲಿ ಯಶಸ್ಸು ಸಿಕ್ಕಲಿಲ್ಲ ಈಗ ಇಕ್ಬಾಲ ಭಾಯೀ... ಕೂಡಲೇ 
ವಾಲಂಟೇಯರ್‌ ಆಗಿ ಬಿಟ್ಟರು.... 

""ನನ್ನ ಪರೀಕ್ಷ ಮುಗಿದ ಕೂಡಲೇ ನಾನು ಮುನ್ನಿಗೆ ಪಾಠ ಹೇಳಿ ಕೊಡುತ್ರೇನೆ...'' 

ಒಂದು ರವಿವಾರ ಇಕ್ಬಾಲ ಭಾಯೀ ಬಂದು ನನ್ನ ಇಂಟರವ್ಯೂ ತೆಗೆದು 
ಕೂಂಡರು. ನಂತರ- ""ಇಂಗ್ರೀಷ್‌ ಪರವಾಯಿಲ್ಲ, ಆದರೆ ಉರ್ದು, ಫಾರಸಿಗಳಲ್ಲಿ 
ತುಂಬ ಕಚ್ಚಾ ಇದ್ದಾಳ'' ಎಂದು ತಾಯಿಗೆ ರಿಪೋರ್ಟು ಒಪ್ಪಿಸಿದರು. ಇದಾದ ನಂತರ 
ಇಕ್ಬಾಲಭಾಯೀ ದಿನವೂ ಪ್ರತ್ಯಕ್ಷರಾಗತೂಡಗಿದರು. ಟ್ಯೂಷನ್‌ಗಾಗಿ ಅವರಿಗೆ ಪ್ರತಿ 


|. 2.3, ಪ್ರಸಿದ್ಧ ಉರ್ದು ಕಾದಂಬರಿಗಳು 
4. ಪ್ರಸಿದ್ದ ಉರ್ದು ಕಾದಂಬರಿಕಾರ 


4 ಕುರ್ರತುಲ ಐನ ಹೈದರ ಅವರ ಆಯ್ತ ಕತೆಗಳು 


ತಿಂಗಳು ಹತ್ತು ರೂಪಾಯಿ ಕೊಡಬೇಕೆಂದು ನಿರ್ಣಯಿಸಲಾಯಿತು. ದಿನಾಲೂ 
ಸಾಯಂಕಾಲ ನಾಲ್ಕು ಗಂಟೆಗೆ ಅವರು ಕುಳಿತ ಟಾಂಗಾ ಮೇನ್‌ಗೇಟಿನೊಳಗೆ 
ಬರುವುದನ್ನು ನೋಡಿದರೆ ಸಾಕು ನನ್ನ ಎದೆ ಡವ ಡವ ಹೂಡೆದುಕೊಳ್ಳ 
ಲಾರಂಭಿಸುತಿತ್ತು ಬೇಸಿಗೆ ಆರಂಭವಾಗಿತ್ತು ಇಕ್ಬಾಲಭಾಯಿಯ ಆಜ್ಞೆಯಾಯಿತು- 
""ನಾವು ಹೊರಗೆ ತೋಟದಲ್ಲಿ ಕುಳಿತು ನಿನಗ ಓದಿಸುತ್ತೇವೆ. ನಿನ್ನ ತಲೆ, ಅದರಲ್ಲಿ ಬರೀ 
ಬೂಸಾ ತುಂಬಿದೆ, ತಂಪು ಹವೆಯಲ್ಲಿ ಕೂಂಚ ಫ್ರೆಶ್‌ ಆಗಬಹುದು.'' ಈ 
ಕಾರಣದಿಂದಾಗಿ ಹಿಂದಿನ ತೋಟದಲ್ಲಿ ಒಂದು ಮರದ ಕಳಗೆ ನನಗಾಗಿ ಬೆತದ ಸಣ್ಣ 
ಕುರ್ಚಿ ಮತ್ತುಮೇಜು ಇರಿಸಲಾಯಿತು. ಮಾಲಿಯಿಂದ ದೊಡ್ಡಕಸಬರಿಗೆ ಇಸಗೊಂಡು 
ಬಂದು ಗಿಡದ ಬುಡದಲ್ಲಿಯ, ಅದರಲ್ಲೂ ಇಕ್ಪಾಲಭಾಯಿಯ ಕುರ್ಚಿಯ ಕಳಗೆ 
ಸ್ವಚ್ಚವಾಗಿ ಕಸ ಹೊಡೆಯುತ್ತೇನೆ. ಹಾಗೆ ನೋಡಿದರೆ ನನಗ ಓದುವುದಕ್ಕಿಂತ 
ತೋಟದಲ್ಲಿ ಕಸಗುಡಿಸುವುದು ಅದೆಷ್ಟೋ ಒಳ್ಳೆಯದೆನ್ನಿಸುತ್ತದ. 
ಇಕ್ಬಾಲಭಾಯಿ ಜಮಾ-ಖರ್ಚಿನ ಲೆಕ್ಕ ಕಲಿಸುವುದರಲ್ಲಿ ತಲೆ ಕೆಡಿಸಿಕೊಂಡ 
ನಂತರ ""ಕಪ್ಪು ಹಲಗೆ ತೆಗೆದುಕೊಂಡು ಬಾ'' ಎಂದು ಆಜ್ಞಿಯಾಯಿತು. ಹಲಗೆ ತಂದ 
ನಂತರ ಅದರ ಮೇಲೆ ಅತ್ಯಂತ ಸುಂದರವಾಗಿ ಬರೆಯುತ್ತಾರೆ. 
ಲೋಕದ ಚಕ್ರವರ್ತಿ ವಾನಾಗಿದ್ದೇನೆಂದು, ಲೆಕ್ಕಣಿಕ ಹೇಳುತುದೆ, 
ಯಾವಾತ ಲೆಕ್ಕಣಿಕೆಯೊಂದಿಗೆ ತನ್ನ ಸಂಬಂಧವಿರಿಸಿಕೊಳ್ಳುವನೋ ಆತನನ್ನು 
ನಾನು ಸೌಭಾಗ್ಯದ ಅತ್ಯುಚ್ಚ ಪದವಿವರೆಗೆ ತಲುಪಿಸುತ್ತನೆಂದು, ಲೆಕ್ಕಣಿಕೆ 
ಹೇಳುತದೆ. 
ಸೂರ್ಟ-ಪಟ್ಟ ಅಕ್ಷರಗಳಲ್ಲಿ ಈ ಕವಿತೆಯ ಸಾಲುಗಳನ್ನು ಅದೆಷ್ಟೋ ಸಲ 
ನ್ನ ಬೆರಳುಗಳು ನೋವಾಗುವವರೆಗೂ ಬರೆದ. ಆಗ ನಾನು ದೇವರಲ್ಲಿ 
ಪ್ರಾರ್ಥಿಸುತ್ತೇನೆ- ""ದೇವರು ಇಕ್ಬಾಲಭಾಯಿ ಸಾಯುವಂತ ಕೃಪದೋರಲಿ'' ಎಂದು. 
ಒಮ್ಮ ಪಾಠ ಒಪ್ಪಿಸುವ ಬದಲಾಗಿ ಒಂಟಿಕಾಲಿನಿಂದ ಕುರ್ಚಿಯ ಮೇಲೆ 
ನರ್ತಿಸುತಲಿದ್ದೆ ಆಗ ಇಕ್ಬಾಲಭಾಯಿಗೆ ಒಮ್ಮೆಲೇ ವಿಪರೀತ ಸಿಟ್ಟು ಬಂತು. ನನ್ನ ಕಿವಿ 
ಹಿಡಿದು ಜೋರಾಗಿ ಹಿಂಡಿದರು. ನನ್ನ ಮುಖವೆಲ್ಲ ಕಂಪಗಾಯಿತು. ನಾನಾಗ 
ಬೋರಾಡಿ ಅಳತೊಡಗಿದೆ. ಅನಂತರ ನನ್ನ ಹುಡುಗಾಟ ಕಡಿಮೆ ಮಾಡಿದೆ. 


ಇಕ್ಬಾಲ್‌ಭಾಯಿ ನನಗೆ ಕೇವಲ ಐದಾರು ತಿಂಗಳು ಕಲಿಸಿರಬೇಕು. ಅಷ್ಟರಲ್ಲಿ 
ತಂದೆಯವರಿಗೆ ಗಾಜೀಪುರದಿಂದ ಇಟಾವಾಕ್ಕೆ ವರ್ಗವಾಯಿತು. 


ನಾವು ಇಟಾವಾಕ್ಕೆ ಹೋದ ನಂತರ ಎರಡು ಮೂರು ವರ್ಷದವರೆಗೂ ಆಗಾಗ 
ಇಕ್ಬಾಲಭಾಯಿ ನನ್ನ ತಾಯಿಯವರಿಗೆ ಪತ್ರ ಬರೆಯುತಿದರು-""ನಾನೀಗ ಎಫ್‌. ಎ. 
ಓದುವ ವಿಚಾರ ಬಿಟ್ಟುಬಿಟ್ಟಿದೇನೆ. ಎಂಟ್ರೆನ್ಸ್‌ದಲ್ಲಿ ಥರ್ಡ್‌ ಡಿವಿಜನ್‌ ಬಂದಿದೆ. 
ಹೀಗಾಗಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಈಗ ನಾನು ಕೂಡ ಕ್ಲರ್ಕ್‌, 
ಪೇಷಕಾರ, ಕಾನೂನು ಬಲ್ಲ ಯಾವುದಾದರೂ ಕೆಲಸ ಹುಡುಕಿಕೊಂಡು ಜೀವನ 
ಸಾಗಿಸಬೇಕಂದಿದೇನೆ. ಬಹಳವೆಂದರೆ  ತಂದೆಯವರಂತೆ "ಮುನ್ಚಿ' ಆಗಬಹುದು. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 5 


ಇದಕ್ಕಾಗಿ ಕಾನೂನು ಪರೀಕ್ಷೆ ಕೂಡಬೇಕೆಂದಿದೇನೆ. ಆದರ ಇಲ್ಲಿದ್ದು ಏನು ಮಾಡಲು 
ಸಾಧ್ಯ 
ಇದರ ನಂತರ ಇಕ್ಬಾಲ ಭಾಯಿಯ ಪತ್ರ ತ 


ನಾನು ಐ.ಟಿ. ಕಾಲೇಜು ಲಖನೌದಲ್ಲಿ ಫಸ್ಟ್‌ ಇಯರ್‌ ಓದುತಿದ್ದ. ಆ ದಿನ ಕಲ 
ಅತಿಛಗಳು ನಮಲಿಗೆ ಚಹಾಕ್ಕಾಗಿ ಬಂದಿದರು. ಎಲರೂ ಡ್ರಾಯಿಂಗ್‌ ರೂಮಿನಲ್ಲಿ 


ಕುಳಿತಿದರು. ಮೊಗಸಾಲೆಯಲ್ಲಿ ಬಂದು ಯಾರೋ ಕೂಗಿದರು- 


""ಅರ ಭಾಯೀ ಕೋಯಿ ಹೃ .... ಯಾರಾದರೂ ಇದೀರಾ..... 

"ಯಾರು ?...' ಎಂದು ತಾಯಿಯವರು ಕೋಣೆಯೊಳಗಿನಿಂದಲೇ 
ಕೇಳಿದರು. 

“ನಾವು ಬಂದಿದೇವೆ.....ಇಕ್ಬಾಲ ಬಖ್ಯ....'' 


ಈ ಮಾತು ಕೇಳಿದ ತಾಯಿಯವರು ಅಪಾರ ಸಂತೋಷದಿಂದ 
ಇಕಾ, RMS ಒಳಗೆ ಕರೆದರು. ಹಾಲ್‌ನಲ್ಲಿ ಬಹಳ ಶ್ರೀಮಂತ ಜನರಿದರು. 


ಟ್ರ 


ಇಕ್ಬಾಲಭಾಯಿ ಸುತಲೂ ಕಣ್ಣಾಡಿಸುತ್ತ ಕೊಂಚ ಸಂಕೋಚದಿಂದ ಮುದುಡಿದ 
ಆದರ ಕೂಡಲೇ ಗಂಭಿ ೀರತೆಯಿಂದ ತಾಯಿಯ ಹತಿರ ಹೋಗಿ ಕುಳಿತರು. ನಂತರ 
ಇಕ್ಸಾಲಭಾಯಿಯ ದೃಷ್ಟಿ ನ ನನ್ನ ಮೇಲೆ ಬಿತ್ತು ಕೂಡಲೇ ತುಂಬ ಖುಷಿಯಿಂದ ""ಅರೇ 


ಮುನ್ನಿ..... ನೀನಿಷ್ಟು ದೊಡವಳಾಗಿ Es ?" ಎಂದರು. 

ನಾನು ಆಗ ತಾನೇ ಕಾಲೇಜಿಗೆ ಹೋಗತೊಡಗಿದೆ, ನಾನು ಈಗ ಕಾಲೇಜ್‌ 
ಸ್ಟೂಡೆಂಟ್‌ ಎನ್ನುವ ಅಭಿಮಾನ ಮೂಡಿತ್ತು ಇಕ್ಟಾಲಭಾಯಿ ಎಲ್ಲ ಜನರದುರಿಗ ಈ 
ರೀತಿ "ಅರೇ ಮುನ್ನಿ' ಎಂದು ಕರದುದು, ನನಗೆ ತುಂಬ ಸಿಟ್ಟು ಬರಿಸಿತ್ತು 

ಇಕ್ಟಾಲಬಾಯಿ ಹೊಲಸಾದ ಪೈಜಾಮಾ ಮುದುಡಿದ ಷೇರವಾನಿ 
ಹಾಕಿಕೊಂಡಿದರು. ಇಕ್ಬ್ಟಾಲಭಾಯಿಯ ಆರ್ಥಿಕ ಸಿತಿ ಚನ್ನಾಗಿಲ್ಲವೆಂದು ಇದರಿಂದ 
ತಿಳಿಯುತಲಿತ್ತು ಇಕ್ಬಾಲಭಾಯಿ ಸಂಕ್ತಿಪವಾಗಿ ಇಷ್ಟು ಮಾತ್ರ ಹೇಳಿದರು- ""ಕಾನಪುರ 
ದಲ್ಲಿ ನೌಕರಿ ಸಿಕ್ಕಿದ, ಖಾಸಗಿಯಾಗಿ ಎಫ್‌.ಎ.ಸಿ.ಟಿ. ಪಾಸು ಮಾಡಿರುವ.'' 

ಕಲಹೊತಿನ ನಂತರ ತಂದೆಯವರ ಕೋಣೆಗೆ ಹೋದರು. ಅಲ್ಲಿ ಅವರೊಂದಿಗೆ 
ಬಹಳ ಹೂತಿನವರೆಗೂ ಇದರು. 


ಹೀಗೆ ಬಂದು ಹೋದ ನಂತರ ಇಕ್ಬಾಲಭಾಯಿ ಮತ್ತ ಕಾಣಿಸಿಕೊಳ್ಳಲಿಲ್ಲ 

ಹತ್ತು ವರ್ಷದ ನಂತರ ನಾನು ಲಂಡನ್‌ ತಲುಪಿ ಆರೇಳು ದಿನಗಳು ಮಾತ್ರ 
ಆಗಿದ್ದವು. ನಾನು ಬಿ.ಬಿ.ಸಿಯ ಉರ್ದು ಸಕನ್‌ನಲ್ಲಿ ಕುಳಿತಿದ್ದೆ. ಯಾರೋ ಕೇಳಿದರು-- 
"ಅರ ಭಾಯೀ, ತ ಸಾಹೇಬ ಬಂದರೋ ಇಲ್ಲೋ ?'' ಎಂದ 

ಜಂಭ ಎನ್ನುತ್ತ ಇಕ್ಬಾಲ ಬಖ್ಕ ಸಕ್ಸೇನಾ, ಕರ್‌ಟನ್‌ ತೆಗೆದು 
ಕೋಣೆಯಲ್ಲಿ ಹಾಜರಾದರು. ಹಳಯ ರೇನ್‌ಕೋಟ್‌, ಕೈಯಲ್ಲಿ ಪತ್ರಿಕಗಳ ಗಂಟು, 


6 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಒಂದು ದಪ್ಪಗಿನ ಪೋರ್ಟ್‌ಫೋಲಿಯೋ ನನ್ನೆದುರಿಗೇ ಹಾದು ಬಂದು ಮೇಜಿನ ಕಡ 
ಹೋದರು. ಅಲ್ಲಿ ಕುಳಿತ ನಂತರ ಹೊರಳಿ ನನ್ನನ್ನು ನೋಡಿದರು. ಮೊದಮೊದಲು 
ಅವರಿಗೆ ನಾನು ಗುರುತು ಸಿಕ್ಕಲಿಲ್ಲವೆಂದು ತೋರುತದೆ. ಕೆಲಕ್ಷಣಗಳವರೆಗೆ ನನ್ನನ್ನು 
ದಿಟ್ಟಿಸಿ ಒಂದೇ ಸವನೆ ನೋಡುತಲಿದರು....ಹೀಗ ನೋಡುತ್ತಿರುವಂತೆಯೇ 
ಸಂತೋಷದಿಂದ..."ಅರೇ ಮುನ್ನಿ' ಎಂದು ಕರೆದರು. ಅವರ ಗಂಟಲು ತುಂಬಿ 
ಬಂದಿತ್ತು 

ಅಲ್ಲಿಂದ ಎದು ಬಂದು ನನ್ನ ಹತಿರ ಕುಳಿತರು. ತಂದೆಯವರ ಯೋಗಕ್ಷೇಮ 
ಕೇಳಿದರು. ""ತಂದೆಯವರು ತೀರಿ ಬಹಳ ವರ್ಷಗಳಾದವು, ಇಕ್ಟಾಲಭಾಯಿ'' ಎಂದೆ. 
ಈ ಮಾತು ಕೇಳಿದ ಅವರು ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳತೂಡಗಿದರು. 

ಉರ್ದುಸೆಕ್ಷನ್‌ದಲ್ಲಿದ ಬೇರೆ ಕರ್ಮಚಾರಿಗಳು ಇಕ್ಬಾಲಭಾಯಿ ಅಳುವುದನ್ನು 
ಕಂಡು ಮೌನವಾಗಿ ತಮ್ಮಕಲಸದಲ್ಲಿಮಗ್ಗರಾದರು. ಇಕ್ಬಾಲಭಾಯಿ ಕಾನಪುರದ ತಮ್ಮ 
ನೌಕರಿ ನಮ್ಮಲ್ಲಿಗೆ ಬಂದ ವರ್ಷವೇ ಕಳೆದುಕೊಂಡರು. ಅನಂತರ ಇಡೀ ದೇಶದಲ್ಲಿ 
ಅವರು ನೌಕರಿಗಾಗಿ ತಿರುಗಿ ಬೇಸತರು. ಅದೇ ಕಾಲದಲ್ಲಿ ಅವರ ತಂದ ತೀರಿ 
ಹೋದರು. ಇಕ್ಬಾಲಭಾಯಿ ಒಬ್ಬರೇ ಮಗ, ಇದೊಬ್ಬ ತಂಗಿಯ ಮದುವೆಯಾಗಿ ಆಕ 
ಗಂಡನ ಮನೆಯಲ್ಲಿದಳು. ಸ್ವಾತಂತ್ರ್ಯ, ಬಂದ ನಂತರ ಹಣೆಬರಹ ಪರೀಕ್ಷಿಸಲು 
ಇಂಗೆಂಡ್‌, ಕನಡಾ, ಅಮೇರಿಕಾಕ್ಕೆ ಹೋಗುವ ಗಾಳಿ ಬೀಸಿತ್ತು. ಇಕ್ಬಾಲ ಬಾಯಿ 
ಒಂದು ದಿನ ಗಾಜೀಪುರಕ್ಕೆ ಹೋದರು. ತಮ್ಮ ಪೂರ್ವಜರ ಮನೆ ಮಾರಾಟ 
ಮಾಡಿದರು. ಅದರ ಹಣದಿಂದ ಹಡಗಿನ ಟಿಕಟ್‌ ಖರೀದಿಸಿ ಲಂಡನ್‌ ತಲುವಿದರು. 
ನಾಲ್ಕು ವರ್ಷಗಳಿಂದ ಲಂಡನ್‌ನಲ್ಲಿದಾರೆ. ಇಲ್ಲಿಯೂ ಕೂಡ ನಾನಾ ರೀತಿಯ 
ತೊಂದರೆ ಅನುಭವಿಸಿದ್ದಾರೆ. 

ಯಾರಿಗೂ ಇಲ್ಲಿ ಅವರ ಬಗ್ಗೆ ಸರಿಯಾದ ತಿಳವಳಿಕ ಇಲ್ಲ ಅವರು ಏನು 
ಮಾಡುತಾರೆಂಬುದು ಯಾರಿಗೂ ತಿಳಿಯದು. ನನಗೂ ಕೂಡ ಅವರು ಒಮ್ಮ ಗೋಲ 
ಗೋಲ ಶಬ್ದಗಳಲ್ಲಿ ಹೇಳಿದ್ದರು-""ರಿಜೆಂಟ್‌ಸ್ಟೀಟ್‌ ಪೂಲಿಟೆಕ್‌ನಿಕ್‌ದಲ್ಲಿ ಎಕನಾಮಿಕ್ಸ್‌ 
ಒದುತಿರುವೆ''. ಈ ಸಂಸ್ಥೆಯ ಶ್ರೇಷ್ಠತೆ ಬಗ್ಗೆ ನಾನು ಕೇಳಿ ತಿಳಿದಿದ್ದೆ, ಹೀಗಾಗಿ ಈ 
ಸಂಸ್ಥೆಯಲ್ಲಿ ಯಾರಾದರೂ ಜರ್ನಾಲಿಜಮ್‌ ಬಒದುತಿರುವುದಾಗಿ ಹೇಳಿದರೆ, 
ಎಕನಾಮಿಕ್ಸ್‌ ಓದುತಿರುವುದಾಗಿ ಹೇಳಿದರೆ, ಶಿಲ್ಪಕಲೆ ಕಲಿಯುತಿರುವುದಾಗಿ ತಿಳಿಸಿದರೆ, 
ಪೋಟೋಗ್ರಾಫಿ ಕೋರ್ಸ್‌ ಮಾಡುತಿರುವುದಾಗಿ ಹೇಳಿದರ, ವಿಶೇಷವಾದ 
ಸಂಶಯಕ್ಕೆ ಅವಶ್ಯಕತೆ ಉಳಿಯುತಿರಲಿಲ್ಲ. 

ಆದರ, ಇಕ್ಬಾಲಭಾಯಿ ಹಿಂದೂಸ್ತಾನಿ ಹಾಗೂ ಪಾಕಿಸಾನಿ ವಿದ್ಯಾರ್ಥಿಗಳ 
ಸಮುದಾಯದಲ್ಲಿ ಬಹು ಮಹತ್ವಪೂರ್ಣ ಸ್ನಾನ ಪಡದಿದಾರೆಂಬುದು ನನಗೆ ತೀವ್ರ 
ತಿಳಿಯಿತು. ಯಾವುದಾದರೂ ಗಲಾಟೆ, ಉತ್ಸವ ಮರವಣಿಗೆ, ದಂಗೆ, ಚುನಾವಣೆ, 
ಹಬ್ಬ-ಹರಿದಿನಗಳು ಇಕ್ಲಾಲಭಾಯಿಯಿಲ್ಲದೆ ಅವು ಪೂರ್ಣಗೊಳುುತ್ತಿರಲಿಲ್ಲ. 
ಪೇಂಟಿಂಗ್‌ಗಳ ಪ್ರದರ್ಶನವಿದಲ್ಲಿ ಇಕ್ಬಾಲಭಾಯಿ ಹಾಲ್‌ ಸಿಂಗರಿಸುತಾರೆ. ಸಂಗೀತ, 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 7 


ನೃತ್ಯ ಕಾರ್ಯಕ್ರಮವಿದ್ದಲ್ಲಿ ಮೈಕ್ರೊಫೋನ್‌ ರೆಡಿ ಮಾಡುತಿರುತಾರ. ಡ್ರಾಮಾ ಇದ್ದರೆ 
ರಿಹರ್ಸಲ್‌ಗಾಗಿ ನಟ-ನಟಿಯರನ್ನು ಹುಡುಕುತಿರುತಾರೆ. ಔತಣಕೂಟ ಇದ್ದರೆ 
ಡೈನಿಂಗ್‌ ಹಾಲ್‌ನಲ್ಲಿ ವ್ಯವಸ್ಥೆಗೆ ನಿಂತಿರುತಾರೆ. ಆಗಾಗ ಯಾರ ಕಣ್ಣಿಗೂ ಬೀಳದೆ 
ಮಾಯವಾಗುವುದುಂಟು. ರವಿವಾರ ದಿನ ಪಟಿಕೋಟ್‌ಲೇನ್‌ದಲ್ಲಿರುವ ಪೇಟೆಯಲ್ಲಿ 
ಜನರಿಗೆ ಭವಿಷ್ಯ ಹೇಳುತ್ತಿರುತ್ತಾರ ಅಥವಾ ಗ್ಲಾಸ್‌ಗೋದ ಯಾವುದೋ ಪೇಟೆಯಲ್ಲಿ 
ಹಿಂದುಸಾನದ ಗಿಡಮೂಲಿಕೆ ಮಾರುತ್ತ ಕುಳಿತಿರುವುದು ಕಂಡುಬರುತ್ತದೆ. ಒಂದು 
ಫ್ಯಾಶನೇಬಲ್‌ ಓಣಿಯಲ್ಲಿಯ ಒಂದು ಭವ್ಯ ಫ್ಲ್ಯಾಟದಲ್ಲಿ ವಾಸವಾಗಿರುವುದು ತಿಳಿದು 
ಬರುತ್ತದೆ. ಕೆಲವೊಮ್ಮೆ ದೊಡ್ಡರಸ್ಪೋರೆಂಟ್‌ದಲ್ಲಿಕಾಣಸಿಕ್ಕರ, ಕಲವೂಮ್ಮೆ ಕೂಲಿಗಳ 
ಚಹಾದ ಅಂಗಡಿಯಲ್ಲಿ ಕಂಡುಬರುತಾರೆ ಇಕ್ಬಾಲಭಾಯಿ. ಇಕ್ಬಾಲಭಾಯಿ ಕವಿತೆಗಳನ್ನು 
ಬರೆಯುತ್ತಾರೆ. ಆಸ್ಟ್ರೇಲಿಯಾ ಮತ್ತು ಎಂ.ಸಿ.ಸಿ.ಯ ಐತಿಹಾಸಿಕ ಮ್ಯಾಚಿನ ದಿನಗಳಲ್ಲಿ 
ಅವರು ಒಂದು ಚರಮಗೀತ ರಚಿಸಿದರು.... 
ಪ್ರತಿಯೊಂದು ಹೊಸ ವಿಕಟ್‌ಗೆ ಹಮ್‌ತನ್‌ ನಡುಗುತ್ತಿದಾನೆ. 
ಬೋಲರ್‌ ತುಂಬ ಶಕಿಫಾಲಿ, ಹಟನ್‌ ನಡುಗುತಿದಾನೆ. 
ಸಾವ ಹುಲಿಯ ಬರವು, ರನ್‌ ನಡುಗುತ್ತಿದೆ. 

ಇಕ್ಬಾಲಭಾಯಿ ಸಂಗೀತಕಲೆ, ಜ್ಯೋತಿಷ್ಯಶಾಸ್ತ್ರ, ಪಾಮಿಸ್ಪಿ, ಹೋಮಿಯೊಪಧಿ, 
ಯೂನಾನಿ ಔಷಧಗಳ ಜ್ಞಾನ, ಆಯುರ್ವೇದ ವೈದ್ಯಕೀಯ ಜ್ಞಾನ ಇವಲ್ಲದೆ ಪೌಲ್ಫಿ 
ಫಾರ್ಮಿಂಗ್‌, ಒಕ್ಕಲುತನ, ತೋಟಗಾರಿಕ ಒಟ್ಟಾಗಿ ಎಲ್ಲದರಲ್ಲೂ ಪರಿಣಿತರಾಗಿದರು. 
ಮಿತ್ರರ ಸಭೆ ಸಮ್ಮೇಳನಗಳಲ್ಲಿ ಯಾವುದೇ ಆಮಂತ್ರಣ ಬಯಸದ ಅವುಗಳಲ್ಲಿ 
ಭಾಗಿಯಾಗುತಿದರು. ನಾವು ಮೂರು ನಾಲ್ಕು ಜನ ಸೇರಿ ಒಂದು ಫಿಲ್ಮ್‌ ಸೊಸೈಟಿ 
ಮಾಡಿದವು. ಅದರ ಮುಖಾಂತರ ನಾವು ಮುಂಬೈಯಿಂದ ಫಿಲ್ಮ್‌ ತರಿಸಿಕೊಂಡು 
ಇಲ್ಲಿರುವ ಹಿಂದೂಸಾನಿ, ಪಾಕಿಸಾನಿಗಳಿಗ ತೋರಿಸುತಿದೆವು. ಆ ದಿನ ಇಕ್ಬಾಲಭಾಯಿ 
ಮೆರವಣಿಗೆಯಲ್ಲಿ ಬರುವ ಮದುಮಗನಾಗಿರುತಾನೆ. ಟಿಕೇಟ್‌ ಮಾರುತಾನೆ. 
ಅತಿಥಿಗಳನ್ನು ಕರೆದು ತಂದು ಕೂಡಿಸುತಾನೆ. ಫಿಲ್ಮ್‌ ಆರಂಭವಾಗುವುದಕ್ಕಿಂತ 
ಮೊದಲೇ ಸ್ಟೇಜ್‌ ಮೇಲ ಹೋಗಿ ಮಿಸ್‌ ಮಹತಾಬ ಅಥವಾ ಮಿಸ್‌ ನಸೀಮ 
ಅಥವಾ ಮಿಸ್‌ ನಿಮ್ಮಿಗೆ ಹೂಗುಚ್ಛ ಸಲ್ಲಿಸುತಾನೆ. ಈ ಕಾಲದಲ್ಲಿಇಕ್ಬಾಲಭಾಯಿ ಒಂದು 
ಇತ್ಯರ್ಥಕ್ಕೆ ಬಂದಿದ್ದರು-ಮುಂಬೈಗೆ ಹೋಗಿ ತನ್ನ ಕಾಲದ ಅತ್ಯಂತ ಶ್ರೇಷ್ಠ ಫಿಲ್ಮ್‌ 
ಮಾಡುವುದಾಗಿ, ಅದರ ಕಥೆ, ಸಂವಾದ ಮತ್ತುಗೀತ ಸ್ವತಃ ಅವರೇ ಬರೆಯುವುದಾಗಿ 
ಹಾಗೂ ಡೈರೆಕ್ಟ ಕೂಡ ತಾವೇ ಮಾಡುವುದಾಗಿ ನಿಶ್ಚಯಿಸಿದರು. ಹೀರೋನ ಅಣ್ಣನ 
ಪಾತ್ರ ಅಥವಾ ಹೀರೋಯಿನ್‌ಳ ತಂದೆಯ ಪಾತ್ರ ಕೂಡ ಸ್ವತಃ ತಾವೇ 
ಮಾಡುವುದಾಗಿ ಅಂದುಕೂಂಡಿದರು. ಒಟ್ಟಿನಲ್ಲಿ ಇಡೀ ಫಿಲ್ಮ್‌ ಇಂಡಸ್ಟೀ ಮೇಲೆ 
ರೋಲರ್‌ ಆಡಿಸುವುದು ಅವರ ಉದೇಶವಾಗಿತ್ತು. | § 

ಇಕ್ಬಾಲಭಾಯಿ ನಶ ಮಾಡುತ್ತಿರಲಿಲ್ಲ ವಾರಕ್ಕೊಮ್ಮೆ ಮಾಂಸ ತಿನ್ನುತಿರಲಿಲ್ಲ. 
ಒಂದು ದಿನ ನನಗೊಂದು ರಸ್ತೆಯಲ್ಲಿ ಸಿಕ್ಕರು. ಕೈಯಲ್ಲಿ ಬಹು ಬೆಲೆಯುಳ್ಳ ಹೂಗಳ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಕ್ಟ ಅವಸರವಸರವಾಗಿ ಹೂರಟಿದರು. ನನ್ನನ್ನು ನೋಡಿ ಹೇಳಿದರು. 
eo MS ನಾನೋರ್ವ ಮಿತ್ರನನ್ನು ನೋಡಲು ಆಸ್ಪತ್ರೆಗೆ ಹೊರಟಿದೇನೆ”' 
ಎಂದು. ನಾನೂ ಅವರ ಜೊತೆಯಾದೆ. 

ಆಸ್ಪತ್ರೆಯಲ್ಲಿ ಒಂದು ಇಸ್ಲಾಮಿ ರಾಷ್ಟ್ರದ ರಾಜದೂತನ ಪತ್ನಿ ಜಡ್ಗಾಗಿ 
ಮಲಗಿದ್ದಳು. ಇಕ್ಬಾಲಭಾಯಿ ಆಕೆಯ ಕೋಣೆಯೊಳಗೆ ಹೋಗಿ ಪುಷ್ಪಗುಚ್ಛ ಮೇಜಿನ 
ಮೇಲಿರಿಸಿದ ಹಾಗೂ ತುಂಬ ಪ್ರೀತಿಯಿಂದ ರೋಗಿಯ ಆರೋಗ್ಯದ ಬಗ್ಗೆ 
ಕೇಳಲಾರಂಭಿಸಿದ. ಇಷ್ಟರಲ್ಲಿ ರಾಜದೂತರ ಮಗಳು ಒಳಗೆ ಹ ಹಾಗೂ 
ಇಕ್ಬಾಲಭಾಯಿಯನ್ನು ಕಂಡು ಅಪಾರ ಉತ್ಸಾಹ ಹೊಂದಿದಳು. ನಾನು 
ಅತ್ಯಾಶ್ಚರ್ಯದಿಂದ ಇದನ್ನೆಲ್ಲ ನೋಡುತಲಿದೆ, 

ಹೊರಗ ಬಂದು-""ಭಯೀ, ಇವರೆಲ್ಲ ನಮ್ಮ ಮಿತ್ರರು. ತುಂಬ ಒಳ್ಳೆಯ 
ಜನ....'' ಎಂದರು ಇಕ್ಬಾಲ ಭಾಯಿ. 

''ಸಾಹಬಜಾದಿಯೊಂದಗೆ ನಿಮ್ಮ ಪರಿಚಯ ಹೇಗಾಯ್ತು?'' 

“ಅದೊಂದು ಸುದೀರ್ಥ ಕಥೆ, ಮತ್ತ ಯಾವಾಗಾದರೂ ಹೇಳುತೇನೆ''. 


ಆ ಹುಡುಗಿ ಅತ್ಯಂತ ತಲತಿರುಕಳಾಗಿದಳು. ಯುನಿವರ್ಸಿಟಿಯಲ್ಲಿ ಓದುತಿದಳು. 
ಮಿತಿಮೀರಿ "ಎಂಟಿ ಇಂಡಿಯನ್‌' ಎಂದು ಪ್ರಸಿದಳಾಗಿದಳು. ಆಗಲೂ ಕೂಡ ಆಕೆ 
ಆಸ್ಪತ್ರೆಯ ಕೋಣೆಯಲ್ಲಿ ಬೇಕಿಲ್ಲದ, ಅರ್ಥಹೀನ ರಾಜಕೀಯ ಚರ್ಚೆ ಆರಂಭಿಸಿದ್ದಳು. 

""ಭಯೀ, ಹಿಂದೂಸಾನಕ್ಕೆ ಬಯ್ಯುವುದರಿಂದ ಆಕೆಯ ಮನಸ್ಸಿಗೆ ಸಮಾಧಾನ 
ವಾಗುತಿದರ, ಅದಕ್ಕೆ ನಾನೇನು ಮಾಡಲಿ? ಇದರಲ್ಲಿ ನನ್ನ ತಪ್ಪೇನಿದೆ? ಆಕೆಗೆ ಇದೇ 
ರೀತಿಯಲ್ಲಿ ಶಾಂತಿ ಸಿಗುತ್ತದೆ...'' ಎಂದು ಇಕ್ಬಾಲಭಾಯೀ ಮೆಟ್ಟಲು 
ಇಳಿಯುತಿರುವಾಗ ಹೇಳಿದರು. 

ಅದಾದ ಕೆಲ ದಿನಗಳ ನಂತರ ಒಂದು ಸಾಯಂಕಾಲ ಇಕ್ಬಾಲಭಾಯಿ ಅಂಡರ್‌ 
ಗ್ರೌಂಡ್‌ನಲ್ಲಿ ಸಿಕ್ಕರು. ಜೊತೆಗೆ ಆ ಹುಡುಗಿ, ಆಕೆಯ ಕಜಿನ್‌. ಹುಡುಗಿ ನನ 
ಹೇಳಿದಳು-""ನಾವು ಒಂದು ಸಮಾರಂಭಕ್ಕೆ ಹೋಗುತಿದೇವೆ....ನೀವೂ ಬನ್ನಿ....'' 

""ನನಗೆ ಬರಲಾಗುವುದಿಲ್ಲ ನಾನು ಥೇಟರ್‌ದ ಟಿಕೆಟ್‌ ಖರೀದಿಸಿದ್ದೇನೆ'' 
ಎಂದು ಹೇಳುತ್ತ ಕ್ಷಮೆ ಕೇಳಿದೆ. 

ಇಕ್ಬಾಲಭಾಯೀ ತುಂಬ ದುಃಖದಿಂದ ನನ್ನೆಡೆ ನೋಡುತ್ತ ಕೇಳಿದ- 
""ಮೊಹರಮ್‌ದ ಏಳನೆಯ ದಿನದಂದು ಥೇಟರಿಗೆ ಹೂಗುತಿರುವೆಯಾ ?'' 

ಈ ಮಾತು ಕೇಳಿ ನಾನು ತುಂಬ ನಾಚಿಕ ಪಟ್ಟೆ. ಮತ್ತ-""ನನಗೆ ನನಪಿರಲಿಲ್ಲ' 
ಎಂದೆ. 


""ತಾವು ಶಿಯಾನೋ ಅಥವಾ ಸುನ್ನಿಯೋ ?'' ಎಂದು ಇನ್ನೋರ್ವ ಹುಡುಗಿ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 9 


ಅದಕ್ಕೆ-" "ನಾಮು ಕಾದಯಾನೀ ಇದ್ದೇನೆ'' ಎಂದೆ. 
""ಕಾದಯಾನೀ.....?'' ಎನ್ನುತ್ತ ಆಕೆ ಸುಮ್ಮನಾದಳು. 


ಕೆಲ ಕ್ಷಣಗಳ ನಂತರ ರಾಯಭಾರಿಯ ಮಗಳು ತನ್ನ ವಿಚಾರ ಪ್ರಕಟ 
ಗೊಳಿಸಿದಳು-""ಇಕ್ಬಾಲ ಸಾಹೇಬ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ. ಇಂದಿನ ಶಿಯಾಗಳಲ್ಲಿ 
ತಮ್ಮ ಧರ್ಮದ ಬಗ್ಗೆ ಇಷ್ಟೊಂದು ಕಾಳಜಿ, ಅಭಿಮಾನ ಎಲ್ಲಿದೆ...?'' ಇಷ್ಟರಲ್ಲಿ 
ಸ್ಟೇಶನ್‌ ಬಂತು. ಅವರು ಮೂವರೂ ಟ್ರೇನಿನಿಂದ ಇಳಿದರು. 

ಮಾರನೆಯ ದಿನ ಇಕ್ಬಾಲ ಭಾಯಿಯ ಭೇಟಿ ಬಿ.ಬಿ.ಸಿ. ಯಲ್ಲಿ ಆದಾಗ ನಾನು 
ಕೇಳಿದೆ- ""ಇಕ್ಬಾಲಭಾಯಿ, ಈಗ ನೀವು ಈ ಫ್ರಾಡನ್ನೂ ಮಾಡಲಾರಂಭಿಸಿದಿರಾ? ಈ 
ಹುಡುಗಿಯರ ಎದುರಿನಲ್ಲಿ ನಿಮ್ಮನ್ನು ನೀವು ಮುಸಲ್ಮಾನನೆಂದು ಘೋಷಿಸಿ 
ಕೊಂಡಿರೇನು? ಕೇವಲ ಮುಸಲ್ಮಾನರಲ್ಲ ಅದರಲ್ಲೂ ಶಿಯಾ ಎಂದು ?'' 

ಇಕ್ಬಾಲಭಾಯಿಯ ಉತರ ಹೀಗಿತ್ತು- ""ನೋಡು ಮುನ್ನಿ ಈ ಜಗತಿನಲ್ಲಿ 
ವಿಪರೀತ ಭೇದ ಭಾವವಿದೆ. ಇದರಿಂದಾಗಿ ಒಬ್ಬರನ್ನೊಬ್ಬರು ಜೀವ ಸಹಿತ ಮುಗಿಸಲು 
ಸನ್ನದ್ಧರಾಗಿದ್ದಾರೆ. ಆ ಹುಡುಗಿ ಜೊತೆ ನನ್ನ ಭೇಟಿಯಾದಾಗ ಆಕೆ ನನ್ನ ಹೆಸರು 
ಕೇಳಿದಳು. ಇಕ್ಬಾಲ ಎಂದು ಹೇಳಿದೆ. ನನ್ನ ಈ ಹೆಸರಿನಿಂದಾಗಿ ಆಕ ನಾನು ಮುಸಲ್ಮಾನ 
ಎಂದು ತಿಳಿದಳು. ನನ್ನೆದುರಿಗೆ ಹಿಂದೂಗಳ ಹಾಗೂ ಹಿಂದೂಸಾನದ ಬಗ್ಗೆ ಸಿಕ್ಕಾಪಟ್ಟೆ 
ಅವಹೇಳನಕಾರಿ ಮಾತನಾಡಿದಳು. ಇಂತಿರಲು, ನಾನು ಒಂದು ವೇಳೆ ಹಿಂದೂ ಅಂತಾ 
ಹೇಳಿದ್ದರೆ ಅವಳು ನಾಚಿಕೆಯಿಂದ ತಲೆತಗ್ಗಿಸುತಿದ್ದಳು. ಅವಳ ಸಿತಿ ಬಹು 
ಚಿಂತಾಜನಕವಾಗುತಿತ್ತು ಅದೂ ಅಲ್ಲದೆ ಇದರಲ್ಲಿ ನನ್ನ ದೋಷವೇನಿದೆ ? ನನ್ನ 
ಮನೆತನದಲ್ಲಿ ನೂರಾರು ವರ್ಷಗಳಿಂದ ಫಾರಸೀ ಹೆಸರುಗಳನ್ನಿಡುತ್ತ ಬಂದಿದ್ದಾರೆ. 
ಇದರಿಂದ ಹಿಂದೂ ಧರ್ಮದ ಮೇಲೆ ಯಾವುದೇ ಕಲಂಕ ಮೂಡಿಲ್ಲ ಒಂದು ವೇಳ 
ನಾನೀಗ ನನ್ನನ್ನು ನಾನು, ಮುಸಲ್ಮಾನನೆಂದು ಘೋಷಿಸಿಕೊಂಡರೆ, ಈ ಜಗತಿಗೆ ಯಾವ 
ಹಾನಿ ಆಗಲಿದೆ ? ಪ್ರಳಯ ಉಂಟಾಗುತದೆಯೇ ? ಇಲ್ಲವಲ್ಲ...ಈಗ ನೀನೇ 
ಹೇಳು....? ಅರೇ..... ವಾಹರೇ.....ಮುನ್ನಿ !......ಇಷ್ಟು ದೊಡ್ಡ ಪ್ಲೇಟೋ ಆಗಲು 
ಹೊರಟಿರುವೆ....ಆದರೆ ಈಗಲೂ ತಲೆಯಲ್ಲಿ ಅದೇ ಬೂಸಾ ತುಂಬಿದೆ.....'' 


ಒಂದು ಸಾಯಂಕಾಲ ನನ್ನ ಗೆಳತಿ ಜಾಹಿದಾಳಲ್ಲಿಗೆ ಹೋದೆ. ಆಕೆ ಅತ್ಯಂತ 
ತಲ್ಲೀನತೆಯಿಂದ ಪ್ಯಾಕಿಂಗ್‌ ನಡೆಸಿದ್ದಳು. ಆಕೆ ತನ್ನೆಲ್ಲಮನೆಯವರೊಂದಿಗೆ ಮಾರನೆಯ 
ದಿನ ಬೆಳಗ್ಗೇನೇ ರಜೆಯ ಮೇಲೆ ಕರಾಚಿಗೆ ಹೋಗಲಿದಳು. ಜಾಹಿದಾಳ 
ಮನೆಯಲ್ಲಿರುವಾಗಲೇ, ಆಸ್ಟ್ರೇಲಿಯನ್‌ ವಿದ್ಯಾರ್ಥಿಗಳ ಒಂದು ಉತ್ಸವದಲ್ಲಿ 
ಭಾಗವಹಿಸುವಂತೆ ಇಕ್ಬಾಲಭಾಯಿ ನನ್ನನ್ನು ಆಮಂತ್ರಿಸಿರುವುದು ನೆನಪಾಯಿತು- 
"ಅವಶ್ಯ ಬರಬೇಕು....ಅವರು ತಮ್ಮನ್ನು ನಿರಾಸಕ್ಕ ಬಣ್ಣವಿಲ್ಲದ ಜನರೆಂದು 
ಬೇರೆಯವರು ತಿಳಿದಿದ್ದಾರೆಂದು ನೊಂದುಕೊಂಡಿದ್ದಾರೆ, ಪಾಪ. ಅವರ ಮನಸ್ಸಿಗೆ 
ನೋವಾಗದಂತೆ ನಾವು, ಉಳಿದವರು ನಡೆದುಕೊಳ್ಳಬೇಕಾದುದು ಅವಶ್ಯ” ಎಂದಿದರು 
ಇಕ್ಬಾಲಭಾಯಿ. 


10 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಕೆಲದಿನಗಳ ಹಿಂದೆ ಒಂದು ಹ್ಯಾಂಡ್‌ಬ್ಯಾಗ ಖರೀದಿಸಿ ಜಾಹಿದಾಳಲ್ಲಿ ಬಿಟ್ಟು 
ಹೋಗಿದ್ದೆ ಈಗ ಹೊರಡುವಾಗ ಅದನ್ನು ಒಯ್ಯಬೇಕೆಂಬ ಯೋಚನೆ ಬಂತು. ಆ 
ಬ್ಯಾಗ್‌ ಜಾಹಿದಾಳ ಡ್ರೆಸಿಂಗ್‌ ಟೇಬಲ್‌ ಮೇಲೆಯೇ ಇತ್ತು ಆಕೆ ಮತ್ತೊಂದು 
ಕೋಣೆಯಲ್ಲಿಸಾಮಾನು ಪ್ಯಾಕ್‌ ಮಾಡುತ್ತಿದ್ದಳು. ಹೊರಡುವಾಗ, ನಾನು ನನ್ನ ಬ್ಯಾಗ್‌ 
ಒಯ್ಯುತ್ತಿದ್ದೇನೆಂದು ಹೇಳಿದೆ- ""ಅಚ್ಚಾ'' ಎಂದಳಾಕೆ. ನಾನು ಅವರ ಮನೆಯಿಂದ 
ಹೊರಟು ಬಂದೆ. 


ಆಸ್ಟ್ರೇಲಿಯನ್‌ ವಿದ್ಯಾರ್ಥಿಗಳ ಉತ್ಸವದಲ್ಲಿ ಇಕ್ಬಾಲಭಾಯಿ, ವೇದಿಕೆ 
ಮೇಲಿಂದ ಆಸ್ಟ್ರೇಲಿಯನ್‌ ಮತ್ತು ಹಿಂದೂಸ್ತಾನದ ಮೈತ್ರಿ ಸಂಬಂಧದ ಬಗ್ಗೆ 
ಜೋರದಾರ ಭಾಷಣ ನೀಡುತಲಿದ್ದರು. 

ಬಹಳಷ್ಟು ಹುಡುಗರು-ಹುಡುಗಿಯರು ಕುಳಿತಿದ್ದ ಕೋಣೆಯಲ್ಲಿ ಹೋದೆ. 
ನಾಲ್ಕಾರು ವೇಟರ್‌ ಚಹಾ ಮಾಡಿ ಎಲ್ಲರಿಗೂ ಸರ್ವ್‌ ಮಾಡುತಿದ್ದರು. ನಾನು ನನ್ನ 
ಹೊಸ ಹ್ಯಾಂಡ್‌ಬ್ಯಾಗ್‌ ಅಲ್ಲಿಯೇ ಒಂದು ಕಿಟಕಿಯಲ್ಲಿರಿಸಿದೆ. ಚಹಾ ಕುಡಿದನಂತರ 
ಹಾಲ್‌ನಲ್ಲಿ ಬಂದೆ. ಹೋಗುವಾಗ ಹ್ಯಾಂಡ್‌ಬ್ಯಾಗಿನ ನೆನಪಾಯಿತು. ನಾನು ಒಳಗೆ 
ಹೋಗಿ ಅದನ್ನು ತೆಗೆದುಕೊಂಡು ಬಂದೆ ಹಾಗೂ ಇಕ್ಬಾಲಭಾಯಿಯ ಕೈಯಲ್ಲಿರಿಸಿದೆ. 
ಬಹುಶಃ ಅದರ ಕೊಂಡಿ ಬಿಚ್ಚಿ ಹೋಗಿರಬೇಕು. ಮೆಟ್ಟಲುಗಳಿಂದ ಇಳಿವಾಗ ಇಕ್ಬಾಲ 
ಭಾಯಿ ಅದರ ಕೊಂಡಿ ಹಾಕುತ್ತ ಹೇಳಿದ- ""ಇಷ್ಟೊಂದು ರಾಶಿ ರಾಶಿ ನೋಟು?'' 


ನಾನು ಅತ್ತಲಕ್ಷ್ಯ ಕೊಟ್ಟಿರಲಿಲ್ಲ ಹೀಗಾಗಿ ನಾನು ಇಕ್ಬಾಲಭಾಯಿಯ ಮಾತನ್ನು 
ಪೂರ್ಣವಾಗಿ ಕೇಳಿರಲಿಲ್ಲ ಆ ಇ ಮಾತುಗಳಲ್ಲಿ ಮಗ್ಗಳಾಗಿದ್ದೆೆ ಸ್ಟೇಶನ್‌ನಲ್ಲಿ 
ಇಕ್ಬಾಲಭಾಯಿ ಬ್ಯಾಗನ್ನು ನನ್ನ ಕೈಗೆ ಕೊಟ್ಟರು. ಮನೆಗೆ ಹೋದಾಗ ನೋಡುತ್ತೇನೆ. 
ಜಾಹಿದಾಳ ಕಾರು ಹೊರಗೆ ನಿಂತಿದೆ. ಗಂಡ ಹೆಂಡತಿ ಗಾಬರಿಯಾಗಿ ಲ್ಯಾಂಡ್‌ ಲೇಡಿ 
ಮಿಸೆಸ್‌ ವಿಂಗ್‌ ಫೀಲ್ಡ್‌ಳೊಂದಿಗೆ ಏನೋ ಮಾತಾಡುತ್ತಿದ್ದಾರೆ. ಜಾಹಿದಾ ನನ್ನನ್ನು ಕಂಡ 
ಕೂಡಲೇ ನನ್ನಲ್ಲಿಗೆ ಏದುತ್ತ ಓಡಿ ಬಂದು- ""ಓ!! ಆ.....ಬ್ಯಾಗ್‌.... ಬ್ಯಾಗ್‌....'' 


""ಹಾಂ....ಹಾಂ ! ನನ್ನಲ್ಲಿಯೇ ಇದೆ....ಏಕೆ ?.....'' 


""ಓ ! ಗಾಡ್‌, ಇದರಲ್ಲಿ ನಾನು ಐದುನೂರು ಪೌಂಡ್‌ ನೋಟು ತುರುಕಿದ್ದೆ 
ನೀನು ನಮ್ಮಲ್ಲಿಂದ ಹೋದ ಮೇಲೆ ನೆನಪಾಯಿತು. ನಿನ್ನ ಅದ್ಬುತ ಮರವೆಯ ನೆನಪಾಗಿ 
ತುಂಬ ಹೆದರಿಕೊಂಡಿದ್ದೆ ನೀನು ಬರುವಾಗ ದಾರಿಯಲ್ಲಿ ಬ್ಯಾಗ್‌ ಮರತು 
ಬಂದರೆ.....ಎಂದು ಭಾವಿಸಿಯೇ ನನ್ನ ಜೀವ ಅರ್ಥವಾಗಿತ್ತು....ಯಾ ಅಲ್ಲಾಹ, 


ಇದಿ 


ತೇರಾ ಶುಕ್ಸ್‌.... ಯಾ ಅಲ್ಲಾಹ...... ತೇರಾ ಶುಕ್ಸ್‌.... ಯಾ ಅಲ್ಲಾಹ..... !'' 
ಮಾರನೆಯ ದಿನ ಬಿ.ಬಿ.ಸಿ. ಯಲ್ಲಿ ನಿನ್ನೆ ನಡೆದ ಈ ಕಥೆಯನ್ನೆಲ್ಲ ವಿವರಿಸಿದೆ ; 

ಇಕ್ಬಾಲಭಾಯಿಗೆ. ಅವರು ಯಾವುದೇ ರೀತಿಯ ಅಚ್ಚರಿಗೊಳಗಾಗದೆ, ಶಾಂತವಾಗಿ 

ಹೇಳಿದರು-""ಬ್ಯಾಗಿನಲ್ಲಿ ಅವುಗಳನ್ನು ನಾನು ಮೊದಲೇ ನೋಡಿದ್ದ...'' 


"“ನೀವು ನನಗೆ ಆ ಕೂಡಲೇ ಏಕೆ ಹೇಳಲಿಲ್ಲ ?'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 11 


""ನಾನು ಹೇಳಿದೆ....ಆದರೆ ನೀನು ಕೇಳಿಸಿಕೊಳ್ಳಲಿಲ್ಲವೆಂದು ಕಾಣುತದೆ....'' 


""ನನ್ನ ಹತ್ತಿರ ಇಷ್ಟೊಂದು ರೂಪಾಯಿಗಳು ಎಲ್ಲಿಂದ ಬಂದವು ಎಂಬುದರ 
ಬಗ್ಗೆಯೂ ನೀವು ಯೋಚಿಸಲಿಲ್ಲವೇ ? ಅದೂ ಹೀಗೆ ಅರ್ಧ ತೆರೆದ ಬ್ಯಾಗಿನಲ್ಲಿ 
ಅಷ್ಟೊಂದು ರೂಪಾಯಿ ತಗೊಂಡು ತಿರುಗುತಿದ್ದೇನೆ...'' 


""ನಾನು ಯೋಚಿಸಿದೆ... ಎಲ್ಲಿಂದಾದರೂ ಬಂದಿರಬಹುದೆಂದು. ಕೇಳ 
ಬೇಕಾದ ಅವಶ್ಯಕತೆ ಏನಿತ್ತು.....?”' 


""ಎರಡು ತಾಸಿನವರೆಗೂ ಈ ಬ್ಯಾಗನ್ನು ಕಿಟಕಿಯಲ್ಲಿರಿಸಿದ್ದೆ ಆಗ ಕಳವಾಗಿದ್ದರೆ, 
ನಾನು ಜಾಹಿದಾಳಿಗೆ ಏನೆಂದು ಮುಖ ತೋರಿಸಲು ಸಾಧ್ಯವಿತ್ತು ಯಾ..... 
ಅಲ್ಲಾಹ..... ಯಾ ಅಲ್ಲಾಹ....'' 


"ಇಲ್ಲಿ ನೋಡು, ಮುನ್ನಿ..... ಆಗಬೇಕಾದುದನ್ನು ಯಾರಿಂದಲೂ ನಿಲ್ಲಿಸ 
ಲಾಗುವುದಿಲ್ಲ ನಿನ್ನ ಗೆಳತಿಯ ನಸೀಬ ಚೆನ್ನಾಗಿಯೇ ಇತ್ತು. ಸುರಕ್ಷಿತವಾಗಿ ಆಕೆಯ ಹಣ 
ಆಕೆಗೆ ದೊರಕಲೇಬೇಕಾಗಿತ್ತು. ದೊರಕಿದೆ. ಈಗ ನೀನೇಕೆ ಅನಾವಶ್ಯಕ ಚಿಂತಿಸುತ್ತಿ 
ರುವೆ? ಈಗ ಹೇಳು..... ಅಚ್ಚಮ್ಮನ ಬಗ್ಗೆ ಮಾತನಾಡಿದೆಯಾ ?'' 


ಅಚ್ಛಮ್ಮ ಕೊಸೊಕುಟ್ಟಿ ತೊಂದರೆಯಲ್ಲಿದ್ದ ಹುಡುಗಿ. ಬಹಳ ದಿನಗಳಿಂದ 
ನೌಕರಿಗಾಗಿ, ಒಂದು ಕಡಿಮೆ-ಬಾಡಿಗೆಯ ಕೋಣೆಗಾಗಿ ಒದಾಡುತಿದಳು. ಇತ್ತೀಚೆ 
ಗೇನೇ ಮಿಸೆಸ್‌ ವಿಂಗ್‌ ಫೀಲ್ದಳ ಮನೆಯ ಸಲ್‌ನಲ್ಲಿ ಒಂದು ಕೋಣೆ ಖಾಲಿಯಾಗಿತ್ತು 
ಅದರ ಬಾಡಿಗೆ ವಾರಕ್ಕೆ ಕೇವಲ ಎರಡೂವರೆ ಪೌಂಡ್‌ ಮಾತ್ರವಿತ್ತು ಮಿಸೆಸ್‌ ವಿಂಗ್‌ 
ಫೀಲ್ಡ್‌ ಹಾದಿಹೋಕರಿಗೆ, ಅಂಥ-ಇಂಥವರಿಗೆ ಮನೆಯಲ್ಲಿರಲು ಅವಕಾಶ 
ನೀಡುವುದಿಲ್ಲವೆಂಬ ಕರಾರು ಹಾಕುತ್ತಿದ್ದಳು. ಕೇವಲ ಒಳ್ಳೆಯ ಮನೆತನದ, ಶ್ರೇಷ್ಠ 
ವರ್ಗದ ಜನರಿಗೆ ಮಾತ್ರ ತನ್ನ ಮನೆಯಲ್ಲಿ ಬಾಡಿಗೆ ಇರುವ ಗೌರವ ದಯ 
ಪಾಲಿಸುತಿದಳು. 


ಆಕೆಯ ಸ್ವರ್ಗೀಯ ಪತಿ ಕೊಲೊನಿಯಲ್‌ ಸರ್ವಿಸದಲ್ಲಿದ್ದ ಮತ್ತು ಶ್ರೀಮತಿ 
ವಿಂಗ್‌ಫೀಲ್ಡ್‌ ಹಲವಾರು ವರ್ಷಗಳ ಕಾಲ ಕೊಲಂಬೊದಲ್ಲಿ ದೊಡ್ಡ ಮೇಮ್‌ 
ಸಾಹಬಳ ರೂಪದಲ್ಲಿ ಜೀವನ ಸಾಗಿಸಿದಳು. ಆಕೆಯ ಮಾವ "ನಾಯಿಟ್‌' ಆಗಿದ್ದ... 
ಅರ್ಯ ಬಟ ಗಂಡ ಸತುದರಿಂದ, ಇಂಗ್ಲೀಷ್‌ ಶಾಸನ ಪತನವಾದದ್ದರಿಂದ 
ಸ್ವದೇಶಕ್ಕೆ ಬಂದು ಆಕೆ "ಲ್ಯಾಂಡ್‌ ಲೇಡಿ' ಆಗಬೇಕಾಯಿತು. ಹೆಚ್ಚಾಗಿ ಆಕೆ ಮೆಟ್ಟಲು 
ಹತ್ತುವಾಗ ಅಥವಾ ಇಳಿಯುವಾಗ ನನ್ನನ್ನು ತರುಬಿ ತನ್ನ ಕಳೆದ ಒಳ್ಳೆಯ ದಿನಗಳ 
ಕಥೆಯನ್ನು ಕೇಳಿಸತೊಡಗುತಾಳೆ. 

ಒಂದು ದಿನ ಆಕೆ ರಹಸ್ಯಮಯ ಧ್ವನಿಯಲ್ಲಿ ಅತ್ಯಂತ ದುಃಖದಿಂದ ನನಗೆ 
ಹೇಳದಳು-- ""ಓಒಂದು ಮಾತು ಕೇಳಿಲ್ಲಿ..... ನಿನಗೆ ಒಳ್ಳೊಳ್ಳೆಯ ಜಂಟಲ್‌ಮೆನ್‌ 
ಗೆಳೆಯರಿದ್ದಾರೆ. ಅವರಲ್ಲಿ ಯಾರೊಬ್ಬರೂಂದಿಗಾದರೂ ನನ್ನ ಮದುವೆ ಮಾಡಿಸಿ 
ಬಿಡು'' ಎಂದು. 


12 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ರಾತ್ರಿ, ನಾನು ಸೆಲ್‌ದಲ್ಲಿ ಖಾಲಿಯಿರುವ ಕೋಣೆಯ ಬಗ್ಗೆ ಮಾತೆತಿದಾಗ ಆಕ : 
ಅಚ್ಛಮ್ಮನ ಬಗ್ಗೆ ಯಾವುದೇ ವಿವರ ಕೇಳದೇ ಬಾಡಿಗೆ ಕೊಡಲು ಒಪ್ಪಿದಳು. ಹೀಗಾಗಿ '` 
ಅಚ್ಛಮ್ಮ ಕೊಸೊಕುಟ್ಟಿ ಎರಡು ಮೂರು ದಿನಗಳಲ್ಲಿಯೇ ಅಲ್ಲಿಗೆ ಸೆಲ್ಲಿಗೆ ಬಂದು ಇರ 
ತೊಡಗಿದಳು. ಬಹುಶಃ ಲ್ಯಾಂಡ್‌ ಲೇಡಿ ಅಂದು ಒಳ್ಳೆಯ ಮೂಡಲ್ಲಿರಬೇಕು. 

ನನ್ನ ಫ್ಲ್ಯಾಟ್‌ ನಾಲ್ಕನೆಯ ಅಂತಸಿನಲ್ಲಿತ್ತು ಎರಡನೆಯ ಅಂತಸಿನಲ್ಲಿ ಇನ್ನುಳಿದ 
ಜನರಲ್ಲದೆ ಓರ್ವ ಟೆಲಿವಿಜನ್‌ ಅಭಿನೇತ್ರಿ, ಎಡ್ತಿನಾ ಕಾರ್ಲಾಯಿಲ್‌ ಇರುತಿದಳು. 
ಆಕೆಯ ಬಗ್ಗೆ ಮಿಸೆಸ್‌ ವಿಂಗ್‌ಫೀಲ್ಡ್‌ ನನಗ ಈ ಮೊದಲೇ ಹೇಳಿದ್ದಾಳೆ- ""ನಾನಂತೂ 
ಇವಳಿಗೆಂದೂ ನನ್ನಲ್ಲಿ ಸ್ಥಳ ನೀಡುತಿರಲಿಲ್ವ ಮೈ ಡಿಯರ್‌, ಆದರೆ ದೊಡ್ಡ ಮನೆತನ 
ದಿಂದ ಬಂದವಳೆಂದು ಕೊಟ್ಟಿ. ಆದರೆ ಏನು ಮಾಡುವುದು ಅವಳ ಜೀವನದ ಗಾಡಿ 
ಕೊಂಚ ಹಳಿ ತಪ್ಪಿದೆ.....'' 


ನನ್ನ ಆಕೆಯ ಪರಿಚಯವೆಂದರೆ ಪಾವುಟಿಗೆಗಳ ಮೇಲಿಂದ ಇಳಿಯುವಾಗ, 
ಹತುವಾಗ ಆಕೆಯ ಭೇಟಿಯಾಗುತದೆ. ಆಗ ಆಕ ಮುಗುಳ್ನಕ್ಕು "ಹಲೊ' ಎನ್ನುತಾಳೆ, 
ಅಷ್ಟೆ. ಮಿಸೆಸ್‌ ವಿಂಗ್‌ಫೀಲ್ಡ್‌ ಅವಳ ವಿಚಾರವಾಗಿ ಇನ್ನೂ ಹೇಳಿದಳು. ಆಕೆ ಒಬ್ಬಳೇ 
ಇಡೀ ದಿನ ಕುಡಿಯುತ್ತ ಕುಳಿತಿರುತಾಳಂತೆ, ಆಕೆ ಗಂಡನನ್ನು ಅಪಾರವಾಗಿ 
ಪ್ರೀತಿಸುತ್ತಿದ್ಳಳಂತೆ. ಆದರೆ ಅವನು ಈ ಬಡಪಾಯಿಗೆ ಸೋಡಚೀಟಿ ಕೊಟ್ಟನಂತೆ. 
ಆಗಿನಿಂದ ಅವಳ ಸ್ಥಿತಿ ಹೀಗಾಗಿದೆಯಂತ..... 

ಒಂದು ರಾತ್ರಿ ಎರಡು ಗಂಟೆಯ ಹೂತಿಗೆ ಗದಲವಾಗಿ ನಾನು ಎಚ್ಚತ್ರೆ 
ಅಷ್ಟರಲ್ಲಿಯೇ ಬಾಗಿಲ ಬಡಿಯಲಾಯಿತು. ನಾನು ಎದ್ದು ಹೋಗಿ ಬಾಗಿಲು ತೆರೆದೆ. 
ಎದುರಿಗೆ ಪೋಲಿಸ್‌ ನಿಂತಿದ್ದ ಅವನ ಹಿಂದೆ ಮಿಸೆಸ್‌ ವಿಂಗ್‌ ಫೀಲ್ಡ್‌ ಗಾಬರಿಯಾಗಿ 
ನಿಂತು ಅಸಂಬದ್ದ ಮಾತನಾಡುತ್ತ ಹೇಳಿದಳು.... "ಅನಾಹುತ ಆಗಿ ಹೋಯಿತು..... 
ಎಡ್ವಿನಾ ನಿನ್ನ ಬಾತ್‌ರೂಮಿನ ಕಿಟಕಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ... 
ಅನಾಹುತ ಆಗಿ ಹೋಯಿತು.....'' 

""ಆಂ..... ನನ್ನ ಬಾತ್‌ರೂಮಿನ ಕಿಟಕಿಯಿಂದ....?....'' 

""ಹಾಂ ; ಎಲ್ಲಕ್ಕಿಂತ ಎತರದಲ್ಲಿದ್ದ ಕಿಟಕಿ, ಪಾಪ ಎಡ್ತಿನಾ....”' 

ಪೋಲಿಸ್‌ ಬಾತ್‌ರೂಮಿಗೆ ಹೋದ. ಕಿಟಕಿಯ ಎರಡೂ ಷೆಟರ್ಸ್‌ ತೆರೆದಿದವು. 
ಕಿಟಕಿಯ ಕೆಳಗಿದ್ದ ಟಬ್‌ದಲ್ಲಿ ಎಡ್ತಿನಾಳ ಒಂದು ಸ್ಲಿಪರ್‌ ಬಿದ್ದಿತ್ತು. ಬಾತ್‌ರೂಮಿನ 
ಬಾಗಿಲು ಲೆಂಡಿಂಗ್‌ ಮೇಲೆ ತೆರೆಯುತಿತು. ಮಿಸ್‌ ಎಡ್ತಿನಾ ಕಾರ್ಲಾಯಿಲ್‌ 
ಯಾವುದೇ ತೊಂದರೆಯಿಲ್ಲದೆ ಅದರಲ್ಲಿ ಹೊಕ್ಕು ಕಿಟಕಿಯಿಂದ ಕೆಳಗೆ ಹಾರಿದಾಳ. ನನ್ನ 
ತಲೆಯಲ್ಲಿ ಬೆಳಗ್ಗೆ ಕೋಲಾಹಲವೆಬ್ಬಿಸುವ ಪತ್ರಿಕೆಗಳ ಸುದ್ದಿಯ ಬಗ್ಗೆ ಈಗಲೇ 
ಕೋಲಾಹಲ ನಡೆಯಿತು.... ಇನ್ನು ರಿಪೋರ್ಟರ್‌ ಬಂದು ನನ್ನ ಸಂದರ್ಶನ 
ಪಡೆಯುತಾನೆ. ಆ ಕಿಟಕಿ ಹಾಗೂ ಟಬ್ಬಿನ ಫೋಟೋ ತೆಗೆದುಕೊಳ್ಳಬಹುದು..... 
ದೇವರಿಗೇ ಗೊತ್ತು ಏನೇನು ನಡೆಯುತದೆಯೋ.... ಕೆಳಗಿನಿಂದ ಕೂಗಾಟ ಕೇಳಿಸಿತು- 
“ಜೀವಂತ ಇದಾಳ.... ಬದುಕಿದ್ದಾಳೆ....'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 13 


ನಾನು ಬಗ್ಗಿ ಕೆಳಗೆ ನೋಡಿದೆ. ಎಡ್ತಿನಾಳನ್ನು ಎಂಬ್ಯುಲೆನ್ಸ್‌ದಲ್ಲಿ ಮಲಗಿಸ 
ಲಾಗಿತ್ತು. 

“ಜೀವಂತ ಇದಾಳೆ ?'' ಮಿಸಸ್‌ ವಿಂಗ್‌ಫೀಲ್ಡ್‌ ಕೊಂಚ ದುಃಖದಿಂದ 
ಕೇಳಿದಳು ಹಾಗೂ ಪೋಲಿಸ್‌ ನೊಂದಿಗೆ ಗಡಿಬಿಡಿಯಿಂದ ಕೆಳಗಿಳಿದು ಬಂದಳು. 

ಬೆಳಗ್ಗೆ ಬಿ.ಬಿ.ಸಿ.ಯ ಕ್ಯಾಂಟೀನದಲ್ಲಿ ಈ ಘಟನೆಯನ್ನು ಅಲ್ಲಿದ್ದ ಹೆಂಗಸರಿಗೂ 
ಗಂಡಸರಿಗೂ ತಿಳಿಸಿದೆ. ಇಷ್ಟರಲ್ಲಿ ಇಕ್ಬಾಲಭಾಯಿ ಬಂದರು. ಎಲ್ಲ ವಿವರಣೆ ಕೇಳಿದ 
ನಂತರ- ""ಯಾವ ಆಸ್ಪತ್ರೆಯಲ್ಲಿದಾಳ ?'' ಎಂದರು. ನಾನು ಆಸ್ಪತ್ರೆಯ ಹಸರು 
ಹೇಳಿದೆ. ನಂತರ ಬೇರೆ ಮಾತು ಆರಂಭವಾದವು. 

ಈ ಘಟನೆ ನಡೆದು ಕೆಲ ವಾರಗಳು ಮಾತ್ರ ಕಳದಿದವು. ಒಂದು ದಿನ ರಾತ್ರಿ 
ಹನ್ನೆರಡು ಹನ್ನೆರಡೂವರೆ ಗಂಟೆಯ ಹೊತ್ತಿನಲ್ಲಿ ಗದಲದಿಂದಾಗಿ ನನಗ ಎಚ್ಚರ 
ವಾಯಿತು. ಕಿಟಕಿಯಿಂದ ಬಾಗಿ ನೋಡಿದೆ. ಗ್ರೌಂಡ್‌ಫೋರಿನ ಮೆಟ್ಟಲುಗಳ ಮೇಲೆ 
ಇಕ್ಬಾಲಭಾಯಿ ತೇಕುತ್ತ ನಿಂತಿದ್ದರು. ಮಿಸೆಸ್‌ ವಿಂಗ್‌ಫೀಲ್ಡ್‌ ಅವರನ್ನು ಬಹಳ ಕೆಟ್ಟ 
ರೀತಿಯಲ್ಲಿ ಬಯ್ಯುತ್ತಿದಳು. ನಾನು ಗಾಬರಿಯಿಂದ ಕೆಳಗಿಳಿದೆ. ಮಿಸಸ್‌ ವಿಂಗ್‌ಫೀಲ್ಡ್‌ 
ಕಲಮಟ್ಟಿಗೆ ಹಿಸ್ಟೀರಿಯಾ ರೋಗಿಯಂತೆ ಚೀರತೊಡಗಿದಳು. 

""ಮಿಸೆಸ್‌ ವಿಂಗ್‌ಫೀಲ್ಕ್‌.... ಏನಾಗಿದೆ ?'' ಎಂದು ನಾನು ಅವಸರದಿಂದಲೇ 
ಕೇಳಿದೆ. 

ಆಕೆ ಟೊಂಕದ ಮೇಲೆ ಕೈಯಿಟ್ಟುಕೊಂಡು ನನ್ನತ್ತ ಹೂರಳ- ""ನೀನೇ ಸ್ವತಃ 
ನಿರ್ಣಯ ಮಾಡು..... ಯಾರು ಗೂಂಡಾ ಇದ್ದಾರೋ ? ಅವರಿಗೆ ಗೂಂಡಾ ತಾನೇ 
ಅನ್ನೋದು ?'' ಎಂದಳು. 

ಇಕ್ಬಾಲಭಾಯಿಗೆ ಆಕೆ ಗೂಂಡಾ ಎಂದಾಗ ನನ್ನ ಕಪಾಳಕ್ಕೆ ಯಾರೋ ಹೊಡೆದ 
ಅನುಭವವಾಯಿತು. ಇಕ್ಬಾಲಭಾಯಿ ತಲೆ ಕೆಳಗೆ ಹಾಕಿಕೊಂಡು ಸುಮ್ಮನೆ ನಿಂತಿದ್ದರು. 


ಮಿಸೆಸ್‌ ವಿಂಗ್‌ಫೀಲ್ಡ್‌ ಗರ್ಜಿಸುತ್ತಲೇ ಇದ್ದಳು. ""ನಿನಗೆ ಚೆನ್ನಾಗಿ ಗೊತಿದೆ.... 
ನನ್ನಲ್ಲಿ ಜಂಟಲ್‌ಮೆನ್‌, ಹುಡುಗಿಯರ ಕೋಣೆಯಲ್ಲಿ ರಾತ್ರಿ ವಾಸಿಸುವ ಹಾಗಿಲ್ಲ... 
ಇದು ನನ್ನ ಕಾನೂನು..... ಈಗಾಗಲೇ ನನ್ನಲ್ಲಿ ಒಂದು ಆತ್ಮಹತ್ಯೆಯ ಘಟನೆ ನಡೆದು 
ಹೋಗಿದೆ. ನನಗೆ ನನ್ನ ಮನೆಯ ಒಳ್ಳೆಯ ಹೆಸರಿನ ಬಗ್ಗೆ ಯೋಚಿಸಬೇಡವೆ ? ನಾನು 
ಕೇವಲ ಶ್ರೇಷ್ಠ ಮನೆತನದ....'' 

“ಮಿಸಸ್‌ ವಿಂಗ್‌ಫೀಲ್ಡ್‌ ಆದದ್ದಾದರೂ ಏನು ಹೇಳಿ. ನೀವು ಮಿಸ್ಟರ್‌ ಸಕ್ಸೇನಾ 
ಅವರಿಗೆ ಏನು ಅನ್ನುತಿರುವಿರಿ ?'' ಎಂದು ನಾನು ಬೆಂಕಿ ಕಾರುವ ಹಾಗೆಯೇ ಕೇಳಿದೆ. 

“ರಾತ್ರಿಯ ಹನ್ನೆರಡೂವರೆ ಗಂಟೆಗೆ ಮಿಸ್‌ ಕೊಸೂಕುಟ್ಟಿಯ ಕೋಣೆಯಲ್ಲಿ 
ಏನು ಮಾಡುತಿದ್ದೆ ಎಂದು ಈತನನ್ನು ಕೇಳುತಿದೇನೆ.'' | 


14 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಇಕ್ಬ್ಟಾಲಭಾಯಿಯಂಥ ಸಭ್ಯ, ಸುಸಂಸ್ಕೃತ ವ್ಯಕ್ತಿಗೆ ನನ್ನೆದುರಿನಲ್ಲಿ ಇಂಥ ಹಲ್ಕಾ 
ಮಾತು ಕೇಳಬೇಕಾಗಿ ಬಂದಿತ್ತು. ಅವರ ಮುಖ ದುಃಖ ಮತ್ತು ಕ್ರೋಧದಿಂದ 
ಕೆಂಪಗಾಗಿತ್ತು ಆದರೂ ಎಲ್ಲ ಸಹಿಸಿ ಶಾಂತರಾಗಿದ್ದರು. 


ಮಿಸೆಸ್‌ ವಿಂಗ್‌ಫೀಲ್ಡ್‌ ಕ್ರೋಧದಿಂದ ತಾಳ್ಕೆಗೆಟ್ಟು ಕೆಲ ಕ್ಷಣಗಳವರೆಗೆ ಇದೇ 
ರೀತಿ ಚೀರುತಲಿದ್ದಳು. ಗ್ಯಾಲರಿಯ ಬಾಗಿಲು ತೆರೆದು ಬಂದಾದವು. ಮೇಲಿನ 
ಅಂತಸಿನಲ್ಲಿಯ ಜನ, ಕಿಟಕಿಗಳಿಂದ ಹಣಿಕಿಕ್ಕಿದರು. ಇಕ್ಟಾಲಭಾಯಿ ಸುಮ್ಮನೇ 
ನಿಂತಿದ್ದರು. ಆಕೆ ಒಮ್ಮೆಲೇ ಸುಮ್ಮನಾದಳು ಹಾಗೂ ತನ್ನ ಕೋಣೆಯಲ್ಲಿ ಹೋಗಿ 
ಜೋರಾಗಿ ಕದ ಹಾಕಿಕೊಂಡಳು. 


ಕೆಳಗೆ ಸೆಲ್‌ನಲ್ಲಿರುವ ಕೋಣೆಯಲ್ಲಿದ್ದ ಅಚ್ಛಮ್ಮ ಕೊಸೊಕುಟ್ಟಿ ವಿಪರೀತ 
ಜ್ವರದಿಂದಾಗಿ ಮೂರ್ಛೆ ಹೋಗಿದ್ದಳು. ಇಕ್ಬಾಲಭಾಯಿ ರಾತ್ರಿಯ ಹನ್ನೊಂದು ಗಂಟೆಗೆ 
ಔಷಧ ತೆಗೆದುಕೊಂಡು ಆಕೆಯ ಹತಿರ ಬಂದಿದ್ದರು. ಆಕೆಯ ಜೊತೆಗೆ ಒಂದು ಗಂಟೆ 
ಕಾಲ ಕುಳಿತಿದ್ದು ಸಾಂತ್ರನ ನೀಡುತ್ತಿದ್ದರು. ಅದೇ ಕಾಲದಲ್ಲಿ ಮಿಸೆಸ್‌ ವಿಂಗ್‌ಫೀಲ್ಡ್‌ 
ಸ್ಪೇರ್‌ ಕೇಸ್‌ ಬಾಗಿಲದ ಹತ್ತಿರ ಹೋಗಿ ಕೂಗಿಕೊಳ್ಳತೊಡಗಿದಳು. 


"ಅಚ್ಚಮ್ಮನಿಗೆ ಜ್ವರ ಬಂದಿರುವುದು ನನಗೆ ಗೊತ್ತೇ ಆಗಿಲ್ಲ....ಅದೂ ಅಲ್ಲದೆ 


ನಾನು ಹತ್ತು ಗಂಟೆಯ ನಂತರ ಕೋಣೆಗೆ ಬಂದೆ'' ಎಂದು ಕೊಂಚ ನಾಚಿಕೆಯಿಂದಲೇ 
ಹೇಳಿದೆ. 


""ನನಗೇ ಸ್ವತಃ ಗೊತಿರಲಿಲ್ಲ ಹತ್ತು ಗಂಟೆ ಹೊತ್ತಿಗೆ ಆಕೆಯ ಫೋನ್‌ ಬಂತು. 
ತನಗೆ ಬಹಳ ಜ್ವರವಿದೆಯೆಂದು ಹೇಳಿದಳು'' ಎಂದು ಇಕ್ಬಾಲಭಾಯಿ ಹೇಳುತ್ತ ತಮ್ಮ 
ರೇನ್‌ ಕೋಟಿನ ಜೇಬಿನಲ್ಲಿ ಕೈ ಹಾಕಿ ಒಂದು ಕವರ್‌ ನನ್ನ ಕೈಗೆ ಕೊಟ್ಟರು. ಕೊಡುತ್ತ 
ಹೇಳಿದರು- ""ಆಕೆಗೆ ಹಣದ ಅವಶ್ಯಕತೆ ಇರಬಹುದು. ಬೆಳಗ್ಗೆ ಆಕೆಗೆ ಕೊಟ್ಟು ಬಿಡು'' 
ಎನ್ನುತ್ತ ಅವರು ತಲೆಕೆಳಗೆ ಮಾಡಿಕೊಂಡು ಮೆಟ್ಟಿಲು ಇಳಿದು ಗೇಟಿನಿಂದ ಹೂರಗೆ 
ಹೊರಟು ಹೋದರು. ನಾನು ಕವ್ನರ್‌ ತೆರೆದು ನೋಡಿದೆ. ಅದರಲ್ಲಿ ಹತ್ತುಪೌಂಡುಗಳ 
ನೋಟುಗಳಿದ್ದವು. ಈ ಹತ್ತು ಪೌಂಡುಗಳನ್ನು ಇಕ್ಬಾಲಭಾಯಿ ಏನೇನು ಕೆಲಸಮಾಡಿ 
ಸಂಪಾದಿಸಿದರೋ ಏನೋ. ನಾನು, ತಲೆಬಾಗಿಸಿ ಹಳೆಯದಾದ ರೇನ್‌ ಕೋಟ್‌ 
ಹೊದ್ದು ಬಡ ಬಡ ಆ ನಿರ್ಜನ ರಸೆಯಲ್ಲಿ ಅವರು ಹೋಗುತಿರುವುದನ್ನು 
ನೋಡುತಲಿದ್ದೆ. 

ಮಾರನೆಯ ದಿನ ನಾನು ಕೆಲವಾರಗಳವರೆಗೆ ಬೇರೆ ಊರಿಗೆ ಹೋಗಲಿದ್ದೆ 
ಮರಳಿ ಬಂದ ನಂತರ ನಾನು ಬೇರೆ ಸಳದಲ್ಲಿ ಇರತೊಡಗಿದೆ. ಅಂದಿನ ಘಟನೆಯಿಂದ 
ಮಿಸೆಸ್‌ ವಿಂಗ್‌ಫೀಲ್‌ಳ ಬಗ್ಗೆ ನನ್ನಲ್ಲಿ ಒಂದು ರೀತಿಯ ಹೆದರಿಕೆ ಹಾಗೂ ದ್ವೇಷ 
ಉಂಟಾಗಿತ್ತು. ಲ್ಯಾಂಡ್‌ಲೇಡೀಜ ಹೆಚ್ಚಾಗಿ ಸಂಭಾವಿತರಾಗಿರುತ್ತಾರೆ. ಆದರೆ ಮಿಸಸ್‌ 
ವಿ೦ಗ್‌ಫೀಲ್ಡ್‌ ಇಕ್ಬಾಲಭಾಯಿಯೊಂದಿಗೆ ನಡೆದುಕೊಂಡ ರೀತಿ, ಚೀರಿ ಚೀರಿ 
ಮಾತಾಡುತ್ತಿದ್ದ ಆ ದೃಶ್ಯದ ನೆನಪೇ ನನಗೆ ಅಪಾರ ಯಾತನಾಮಯವಾಗಿತ್ತು. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 1೨ 


ಅಚ್ಛಮ್ಮ ಕೊಸೊಕುಟ್ಟಿ ಆರಾಮಾಗಿದಳು. ಆಕೆಗೆ ಎಲ್ಲಿಯೋ ಒಂದೆಡೆ 
ನೌಕರಿಯೂ ಸಿಕ್ಕಿತು. ಆದರೆ ಆಕೆ ತನಗಾಗಿ ಓಡಾಡಿದ, ಕಷ್ಟಪಟ್ಟ, ಅಪಮಾನ 
ಸಹಿಸಿದ- ತನ್ನ ಕೆಲಸ ಪೂರೈಸಿಕೊಂಡ ನಂತರ-ಇಕ್ಬಾಲಭಾಯಿಯಂಥ ಸಜ್ಜನನನ್ನು 
ಸಂಪೂರ್ಣ ಮರೆತು ಬಿಟ್ಟಿದಳು. ಆದರೂ ಇಕ್ಬಾಲಭಾಯಿ ತಮ್ಮ ಒಳ್ಳೆಯ 
ಗುಣಗಳಿಂದಾಗಿ ಎಲ್ಲ ರೀತಿಯ ಸಂಬಂಧವನ್ನೂ ನಿಭಾಯಿಸುತಿದ್ದರು. 

ಒಂದು ದಿನ ಫೋನಿನ ಗಂಟೆ ಬಾರಿಸಿತು. ಅತ್ತ ಕಡೆಯಿಂದ ಓರ್ವ ಮಹಿಳೆ 
ಮಾತಾಡುತಿದಳು. ""ಹಲೋ, ಹಲೋ.... ನಾನು ಮಿಸಸ್‌ ಆಲೂವಿಯಾಹಾರೆ 
ಮಾತಾಡುತಿರುವೆ.....'' 

""ಮಿಸೆಸ್‌ ಆಲೂವಿಯಾಹಾರೆ.....?'' ನಾನು ಅಚ್ಚರಿಯಿಂದ ಕೇಳಿದೆ. 

"ಹಾಂ; ..... ನೀನು ನನ್ನನ್ನು ಗುರುತಿಸುತ್ತಿಲ್ಲಾ.... ? ನಾನು ನಿನ್ನ ಹಳೆಯ 
ಲ್ಯಾಂಡ್‌ಲೇಡಿ, ಅಂದರೆ ಮಿಸೆಸ್‌ ವಿಂಗ್‌ಫೀಲ್ಡ್‌... ನನ್ನ ಮದುವೆಯಾಗಿದೆ... ಇಂದು 
ಸಾಯಂಕಾಲ ಬಂದು ನನ್ನೊಂದಿಗೆ ಚಹಾ ತೆಗೆದುಕೋ.... ಹಾಂ.....'' 

ಸಂಜೆಗೆ ನಾನು ಹೋದಾಗ, ಮಿಸೆಸ್‌ ಆಲೂವಿಯಾಹಾರೆ ತನ್ನ ಡ್ರಾಯಿಂಗ್‌ 
ರೂಮಿನ ಬಾಗಿಲಲ್ಲಿ ನಿಂತು ನನ್ನನ್ನು ಬರಮಾಡಿಕೊಂಡಳು. ತುಂಬ ಪ್ರಸನ್ನಳಾಗಿದ್ದಳು. 
ಕೋಣೆಯಲ್ಲಿದ್ದ ಅಗಿಷ್ಟಿಕೆಯ ಗೂಡಿನ ಮೇಲೆ ಒಂದು ಫೋಟೋ ಇರಿಸಲಾಗಿತ್ತು 
ಅದರಲ್ಲಿ ಮಿಸೆಸ್‌ ಆಲೂವಿಯಾಹಾರೆ, ತನಗಿಂತ ಹತುವರ್ಷ ಚಿಕ್ಕವನಾದ ಓರ್ವ 
"ಸಿಂಹಳೀ' ವ್ಯಕ್ತಿಯೊಂದಿಗೆ ಪುಷ್ಪ ಗುಚ್ಛ ಕೈಯಲ್ಲಿ ಹಿಡಿದು ನಿಂತು ಮುಗುಳ್ಗಗುತಿದ್ದಳು. 
ಮದುಮಗನ ಜೊತೆಗೆ ಇಕ್ಬಾಲ ಬಖ್ರ ಸಕ್ಸೇನಾ ನಿಂತಿದ್ದಾರೆ. ಕೋಟಿನ ಕಾಲರದಲ್ಲಿ 
"ಕಾರನೇಶನ್‌' ಸಿಂಗರಿಸಿಕೊಂಡು ಮುಗುಳ್ನಗುತಿದಾರೆ. 

"ಮಿಸ್ಟರ್‌ ಸಕ್ಟೇನಾ ನನ್ನ ಗಂಡನ ಬೆಸ್ಟ್‌ಮೆನ್‌ ಇದ್ದರು'' ಎಂದು ಹೇಳಿದಳು, 
ಮಿಸೆಸ್‌ ಆಲೂವಿಯಾಹಾರೆ. 


""ಇಕ್ಬಾಲಭಾಯಿ.....'' ಎನ್ನುತ್ತ ಮಾರನೆಯ ದಿನ ಅವರನ್ನು ವಿಚಾರಿಸಿದೆ. 
“ದೇಖ ಮುನ್ನಿ......ನೋಡು ಮುನ್ನಿ...... ಅಂದು ಆಕೆ ಹದ್ದುಮೀರಿ 


ವರ್ತಿಸಿದ್ದನ್ನು ನೋಡಿದನಂತರ ಆಕೆ ಫ್ರೆಸ್ಟೀಶನ್‌ ಹಾಗೂ ಒಂಟಿತನದಿಂದ ಬಳಲು 
ತಿದಾಳೆಂದು ನನಗನ್ನಿಸಿತು. ಆಗಲೇ ಅಂದುಕೊಂಡೆ, ಆಕೆಗೆ ಸಹಾಯ ಮಾಡಲೇ 
ಬೇಕೆಂದು. ಆಕ ಕಪ್ಪು ಮನುಷ್ಯನನ್ನು ಕೂಡ ಮದುವೆ ಆಗಲು ಸಿದ್ದಳೆಂದು ನೀನು 
ಹೇಳಿದ್ದೆ. ನಾನು ಕೋಲಂಬೋದ ಆ ಆಲೂವಿಯಾಹಾರೆಯನ್ನು ಬಲವನಾಗಿದ್ದೆ. 
ಅವನು ಶ್ರೀಮಂತ ವಿಧವೆಯನ್ನು ಹುಡುಕುತಲಿದ್ದ. ತುಂಬ ಸಾತ್ವಿಕ ಹಾಗೂ ಬಡವ. 
ನಾನು ಮಿಸಸ್‌ ವಿಂಗಫೀಲ್‌ಳ ಅಡ್ರೆಸ್‌ ಅವನಿಗೆ ನೀಡಿ ಹೇಳಿದೆ. ಸರಿ. ಇಬ್ಬರಿಗೂ 
ಒಳ್ಳೆಯದಾಯಿತು. ಎರಡೂ ಜೀವಗಳ ಜೀವನ ಸಂತೋಷದಾಯಕವಾಯಿತು. 
ಇನ್ನೇನು ಬೇಕು? ಇದರಲ್ಲಿ ನನ್ನದೇನಾದರೂ ತವಪ್ಪಿದೆಯೇ??.....' ಎಂದು ನನ್ನನ್ನು 
ಪ್ರಶ್ನಿಸಿದಾಗ ನಾನು ಇಕ್ಬಾಲಭಾಯಿಯ ಹೃದಯ ಶ್ರೀಮಂತಿಕೆಯ ಮುಂದೆ, 
ಮೂಕವಿಸ್ಥಿತಳಾದೆ. 


16 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಇಕ್ಬಾಲಭಾಯಿ ಸಹಿತ ವಿದ್ಯಾರ್ಥಿಗಳ ಬಹುದೊಡ್ಡ ಸಮೂಹವೇ ವಾರ್ಷಿಕ 
ಯೂಥ್‌ ಪೆಸ್ಟಿವಲ್‌ದಲ್ಲಿ ಭಾಗವಹಿಸಲು ಪ್ರಾಗಕ್ಕ ಹೊರಟಿತ್ತು ಈ ವರ್ಷ ಪಾಕಿಸಾನಿ 
ವಿದ್ಯಾರ್ಥಿಗಳಿಗೆ ಕಮ್ಯುನಿಸ್ಟ್‌ ದೇಶಕ್ಕೆ ಹೋಗಲು ಅನುಮತಿ ಸಿಕ್ಕಿರಲಿಲ್ಲ ಇದರಿಂದಾಗಿ 
ಪಾಕಿಸಾನಿ ವಿದ್ಯಾರ್ಥಿಗಳಲ್ಲಿ ಕಲವರು ತುಂಬ ದುಃಖಿತರಾಗಿದರು. ಪ್ರತಿನಿದಿ ಮಂಡಲ, 
ಪ್ರಾಗಕ್ಕೆ ಹೋಗುವ ಒಂದು ದಿನ ಮೊದಲು ನಡದ ಕಾರ್ಯಕ್ರಮದಲ್ಲಿ ಪೂರ್ವ 
ಪಾಕಿಸ್ತಾನದ ಓರ್ವ ವಿದ್ಯಾರ್ಥಿ-""ನಾವು ಈ ವರ್ಷ ಪ್ರಾಗಕ್ಕೆ ಹೋಗಲಾಗುವುದಿಲ್ಲ 
ಅಲ್ಲಿ ಜಗತ್ತಿನ ಎಲ್ಲ ದೇಶಗಳ ಪ್ರಾತಿನಿಧ್ಯವಿರುತ್ತದೆ. ಕೇವಲ ಪಾಕಿಸ್ತಾನದ್ದು ಮಾತ್ರ 
ಇರುವುದಿಲ'' ಎಂದು ತುಂಬ ದುಃಖದಿಂದ ಹೇಳಿದ. ಈ ಮಾತು 
ಮುಗಿಯುತ್ತಿರುವಂತೆಯೇ ಇಕ್ಬಾಲಭಾಯಿ ಆ ವಿದ್ಯಾರ್ಥಿಯ ಹತಿರ ಹೋಗಿ ಮೆಲ್ಲಗೆ 
ಹೇಳಿದರು- ""ನೂರ ಅಲ್ಪರ ಖಾನಭಾಯಿ..... ಮನಸ್ಸು ಸಣ್ಣದು ಮಾಡಿಕೊಳ್ಳಬೇಡಿ. 
ಪಾಕಿಸಾನದ ಪರವಾಗಿ ನಾನು ಪ್ರಾತಿನಿಧ್ಯ ವಹಿಸುತ್ತನೆ....'' 

ಪ್ರಾಗದಲ್ಲಿ ಎಲ್ಲ ಕಡೆಯಿಂದ ಬಂದ ಯುವಕರು, ಒಂದು ಬಹುದೊಡ್ಡ 
ಕಾನ್ಸರ್ಟ್‌ದಲ್ಲಿ ತಮ್ಮ ತಮ್ಮ ದೇಶದ ಲೋಕಗೀತ ಹಾಡುತಿದರು. ಇಷ್ಟರಲ್ಲಿ ಸ್ಟೇಜ್‌ 
ಮೇಲೆ ಮೌನ ಆವರಿಸಿತು. ಓರ್ವ ಯುವತಿ ಅನೌನ್ಸ್‌ ಮಾಡಿದಳು- ""ಈಗ ನಮ್ಮ 
ಪ್ರಿಯ ದೇಶವಾದ ಪಾಕಿಸಾನದ ಪ್ರತಿನಿ ತಮ್ಮ ದೇಶದ ಕೂಲಿಕಾರರ ಗೀತ 
ಕೇಳಿಸಲಿದ್ದಾರೆ.'' 

ಪಾಕಿಸ್ತಾನದ ಹೆಸರು ಕೇಳಿದ ಶ್ರೋತೃಗಳು ಬಹಳ ಹೊತ್ತಿನವರೆಗೆ ಚಪ್ಪಾಳೆ 
ಬಾರಿಸುತಲಿದರು. ಖಡಕ್‌ ಇಸ್ವಿಯ ಬಿಳಿ ಪೈಜಾಮಾ, ಕರಿಯ ಬಣ್ಣದ ಶೇರವಾನಿ 
ಹಾಗೂ ಕಂದು ಬಣ್ಣದ ಟೊಪ್ಪಿಗೆ ಹಾಕಿಕೊಂಡು ತುಂಬ ಗಂಭೀರವಾಗಿ 
ಆತ್ಮವಿಶ್ವಾಸದೊಂದಿಗೆ ನಡೆಯುತ್ತ ಕಾಮ್ರೆಡ್‌ ಇಕ್ಬಾಲ ಬಖ್ಯ ಮೈಕ್ರೋಫೋನ್‌ದ 
ಎದುರಿಗೆ ಬಂದು ಪಾಕಿಸ್ತಾನದಲ್ಲಿ ಸಾಮಾನ್ಯ ಜನತೆಯ ಹಾಗೂ ಪ್ರಗತಿಶೀಲ 
ಆಂದೋಲನದ ಅಸಫಲತೆಯ ಕಾರಣಗಳ ಬಗ್ಗೆ ಬಳಕು ಚೆಲ್ಲಿದರು. 

""ಸಂಗಾತಿಗಳೇ, ನಾನೀಗ ತಮಗೆ ನನ್ನ ಪ್ರಿಯ ಮಾತೃಭೂಮಿಯ ಕೂಲಿಕಾರ 
ಜನಾಂಗದ ಬಹು ಲೋಕಪ್ರಿಯವಾದ ಹಾಡು ಹೇಳುತಿದ್ದೇನ'' ಎನ್ನುತ್ತ ಅತ್ಯಂತ 
ಗಂಭೀರವಾದ ಧ್ವನಿಯಲ್ಲಿ ಹಾಡಲಾರಂಭಿಸಿದ- 

ಭಾರ ಎತಿಕೂ.... ಹಯ್ಕಾ..... ಹಯ್ಕಾ 
ಭಾರ ಎತಿಕೊಂಡೆ.... ಹಯ್ಯಾ..... ಹಯಾ 
ಅರಮನೆಯಾಗುತದೆ.... ರಾಜಾಜಿಯದು 
ಹೂಟ್ಟೆ ತುಂಬುತದೆ.... ಮಹಾರ ನಿನ್ನದು 
ಮೇಲೆ ಎತಿಕೂ.... ಹಯ್ಯಾ.... ಹಯ್ಕಾ 
ಭಾರ ಎಶಿಕೊ.... ಹಯ್ಲಾ..... ಹಯ್ಲಾ 
ಜನಸಮೂಹದ ಮೇಲೆ ಈ ಹಾಡಿನ ಪ್ರಭಾವ ತುಂಬ ಆಯಿತು. ಸ್ವಭಾವಕ್ಕ ತಕ್ಕ 
ಹಾಗೆ ಕೇಳುಗರೂ ಕೂಡ ಹಾಡಿನೊಂದಿಗೆ ತಮ್ಮ ಧ್ವನಿಯನ್ನೂ ಸೇರಿಸಲಾರಂಭಿಸಿದರು. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 1) 


ಆದರೆ ಸೈಯದ್‌ ಮುತಶಲ್ಪಿ ಫರೀದಾಬಾದಿ ಅವರ ಈ ಪ್ರಸಿದ್ದ ಗೀತದ ಮುಂದಿನ 
ಸಾಲುಗಳು ಇಕ್ಬಾಲಭಾಯಿ ಅವರಿಗೆ ಸಂಪೂರ್ಣ ನೆನಪು ಹಾರಿದ್ದವು. ಅವರಿಗೆ ನೆನಪಿದ್ದ 
ಸಾಲುಗಳು ಇವಷ್ಟೇ ಆದರೂ ತುಂಬ ಆತ್ಮವಿಶ್ವಾಸದಿಂದ ಹಾಡು ಮುಂದುವರಿಸಿ 
ಡರು | 

“ಬಟ್ಟಲು ಎತಿಕೊ, ಹೇಗೆ ಬಂಧು 

ಹೀಗೆ ಬಂಧು, ಹಯ್ಯಾ..... ಹಯ್ಲಾ..... 

ಚಮಚಾ ಎತಿಕೊ, ಚಮಚಾ ಎತಿಕೊಂಡೆ ಹಾ.... ಹಾ.... 

ಬಂಧು, ಹಯ್ಯಾ.... ಹಯ್ಯಾ.... 
ಸಾವಿರಾರು ಜನ ಒಮ್ಮೆಲೇ LE ಸು 

ಚಮಚಾ ಎತಿಕೊ.... ಚಮಚಾ ಎತಿಕೊಂಡೆ 

ಹಾ.... ಹಾ.... ಬಂಧು, ಹಯ್ಯಾ..... ಹಯ್ಯಾ.... 

ಈ ರೀತಿಯಾಗಿ ಇಕ್ಬಾಲಭಾಯಿಯ ಕಲ್ಪನೆಯಲ್ಲಿ ಮಿಡಿದ ಶಬ್ಧಗಳಲ್ಲಹಯ್ಯಾ... 
ಹಯ್ಯಾದೊಂದಿಗೆ ಜೋಡಣೆಗೊಳ್ಳುತ್ತ ಹೋದವು. ಅದರೂಂದಿಗೇನೇ ಚಪ್ಪಾಳಯ 
ಮಹಾಪೂರ, ಆ ಮಹಾಪೂರದಲ್ಲಿ ಅವರ ಗೀತ ಸಾಫಲ್ಯದ ಶಿಖರ ತಲುಪಿತು. 

ಜಿಕೂಸ್ಲೋವಾಕಿಯಾದಿಂದ ಮರಳಿದ ಕೆಲದಿನಗಳ ನಂತರ ಇಕ್ಬಾಲಭಾಯಿ 
ಹೇಳಿದರು- ""ನಾನು ಹಾವುಗಳ ವ್ಯಾಪಾರ ಆರಂಭಿಸಿದ್ದೇನೆ.'' 

“ಹಾವುಗಳ ವ್ಯಾಪಾರ ?'' ಎಂದೆ. ಆದರೆ ನನಗೆ ಎಳ್ಳಷ್ಟೂ ಅಚ್ಚರಿಯಾಗಲಿಲ್ಲ 
ಏಕೆಂದರೆ ಇಕ್ಬಾ ಲಭಾಯಿ ಏನು ಬೇಕಾದರೂ ಮಾಡಬಲ್ಲವರಾಗಿದರು. 

""ನೂರಾರು ಮಂಗಗಳೂ ಇವ.....'' ಎನ್ನುತ್ತ ಮಾತು ಮುಂದುವರಿಸಿ 
ಹೇಳಿದರು-""ನಿಜವಾಗಿ ಹೇಳಬೇಕೆಂದರೆ.... ಮಾತು ಹೀಗಿದಯಲ್ಲ ಮುನ್ನಿ ನಮ್ಮ 
ಖಾಲಿದ ಸಾಹೇಬ ಇದ್ದಾರಲ್ಲ ಅವರ ಮಾವ ಮಿಸ್ಟರ್‌ ಚಿರಾಗುದೀನ್‌, ಅಮೇರಿಕೆಯ 
ಪ್ರಾಣಿ ಸಂಗ್ರಹಾಲಯ ಹಾಗೂ ಪ್ರಯೋಗಶಾಲೆಗಳಿಗೆ ಹಾವು ಮತ್ತು ಮಂಗಗಳ 
ಪೂರೈಕೆ ಮಾಡುತಾರೆ. ಅವರು ತಮ್ಮ ಈ ಫರ್ಮದಲ್ಲಿನೌಕರಿ ನೀಡಿದ್ದಾರೆ. ಈಗ ಅವರ 
ಕೆಲಸ ನೋಡಿಕೊಳ್ಳಲು ಅಮೇರಿಕೆಗೆ ಹೊರಟಿದ್ದೇನೆ'' ಎಂದರು. 


ಈ ರೀತಿಯಾಗಿ ಇಕ್ಬಾಲಭಾಯಿ ಹಾವುಗಳ ವ್ಯವಹಾರ ಮಾಡಲು ಅಮೇರಿಕಾಕ್ಕ 
ಹೊರಟು ಹೋದರು. 


ಒಂದು ದಿನ ಪೋಸ್ಟ್‌ ಮೂಲಕ ನನಗೆ ಎಡ್ವೀನಾ ಕಾರಲಾಯಿಲ್‌ಳ ಸಂಕ್ಷಿಪ್ತ 
ಕಾಗದ ಒಂದು ಬಂದಿತು. ಅದು ಐರ್ಲಂಡ್‌ದಿಂದ ಬಂದಿತ್ತು ಎಡ್ತೀನಾ ಕಾರಲಾಯಿಲ್‌ 
ಬರೆದಿದ್ದಳು.... ""ನನ್ನನ್ನು ಇಡೀ ಜಗತ್ತುಕೈಬಿಟ್ಟಿದೆ. ನನ್ನ ಇರುವಿಕೆಯ ಬಗ್ಗೆಯೇ ನನಗೆ 
ಜಿಗುಪ್ಸೆ ಹುಟ್ಟಿತ್ತು ನಾನು ಸಾವಿನ ಆಶ್ರಯ ಹುಡುಕಿದೆ. ಸಾಯುವುದರಲ್ಲಿಯೂ ನನಗೆ 
ನನ್ನ ಬದುಕಿನಂತೆಯೇ ಸಫಲತೆ ದೊರೆಯಲಿಲ್ಲ. ವರ್ಷಗಟ್ಟಲೇ ಪ್ಲಾಸ್ಟರ್‌ ಆಫ್‌ 
ಪೆರಿಸ್‌ದಲ್ಲಿ ಸಿಕ್ಕುಹಾಕಿಕೊಂಡಿದೆ. ಆಸ್ಪತ್ರೆಯಲ್ಲಿ ಕೂಳೆಯುತಿದೆ. ಆಗ ಮಿಸ್ಟರ್‌ 


18 ಕುರ್ರತುಲ ಐನ ಹೈದರ ಅವರ ಆಯ್ತ ಕತೆಗಳು 


ಸಕ್ಸೇನಾ ಪ್ರತಿ ವಾರ ಎಲ್ಲ ಖತುಮಾನಗಳಲ್ಲೂ ಎಂಥ ಸ್ಥಿತಿಯಲ್ಲೂ ಬಂದು 
ಗಂಟೆಗಟ್ಟಲೇ ನನ್ನ ಜೊತೆಗಿದ್ದು ""ಜೀವಂತವಿರಬೇಕಾದರೆ ದೈರ್ಯ ಬಿಡಬಾರದು. 
ಇದು ತುಂಬ ಅವಶ್ಯ'' ಎಂದು ಹಳುತ್ತ, ನನ್ನಲ್ಲಿ ಜೀವಂತವಿರುವ ಆಶೆ ತುಂಬು 
ತಿದರು. ಈಗ ಅವರು ಎಲ್ಲಿದ್ದಾರೆಂಬುದು ನನಗೆ ಗೊತಿಲ್ಲ. ಅವರಿಗೆ ನನ್ನ ಕೃತಜ್ಞತೆ, 
ವಂದನೆಗಳನ್ನು ಸಲ್ಲಿಸಲೆಂದೇ ಈ ಪತ್ರ ನಿಮಗೆ ಬರೆಯುತಿದ್ದೇನೆ.'' 


ಆದರೆ ಮಿಸ್ಟರ್‌ ಸಕ್ಸೇನಾ ಈಗ ಎಲ್ಲಿದ್ದಾರೆಂಬುದು ನನಗೂ ಗೊತಿರಲಿಲ್ಲ. ಅವರು 
ಅಮೇರಿಕಾ ತಲುಪಿದ ನಂತರ ಯಾರಿಗೂ ಒಂದು ಕಾರ್ಡ್‌ ಕೂಡ ಬರೆದಿರಲಿಲ್ಲ. 


ನಾನು ನನ್ನ ದೇಶಕ್ಕೆ ಮರಳಿ ಬಂದೆ. ಇಕ್ಬಾಲ್‌ಭಾಯೀ ಈಗ ಯಾವ ಕೊಳ್ಳ 
ಕಣಿವೆ ಅಥವಾ ಅಂತಸಿನಲ್ಲಿದಾರೆಂಬುದು ಯಾರಿಗೂ ತಿಳಿದಿರಲಿಲ್ಲ ಆದರೆ ನಾಲ್ಕು 
ವರ್ಷಗಳಾದವು. ನನ್ನ ಓರ್ವ, ಚಿಗದೊಡ್ಡಪ್ಪನ ಮಗಳು, ಶಿಕ್ಷಣ ಮುಗಿಸಿಕೊಂಡು 
ಸಾನ್‌ಫ್ರಾನ್ಸಿಸ್ಕೂದಿಂದ ಮರಳಿದ್ದಾಳ. ಆಕೆ ಹೇಳಿದಳು- 


""ನಾನು ಇಕ್ಬಾಲಭಾಯಿಯನ್ನು ಕಣ್ಣಾರೆ ಕಂಡಿದ್ದೇನೆ.'' 


""ಹಾಲಿವುಡ್‌ದಲ್ಲಿ.. ಬೈವರ್ಲಿಹಿಲ್ಸ್‌ದಲ್ಲಿ...'' 

""ಬೈವರ್ಲಿಹಿಲ್ಸ್‌ದಲ್ಲಿ ಏನು ಮಾಡುತಾರೆ ?.... 

"ಅಲ್ಲಿಯೇ ಇದ್ದಾರೆ. ಬಹುದೊಡ್ಡ ಭವ್ಯವಾದ ಸೌಧವಿದೆ. ಅದರಲ್ಲಿ 
ವಾಸವಾಗಿದ್ದಾರೆ. ಅಲ್ಲಿ ಎರಡು ಸ್ವೀಮಿಂಗ್‌ಪೂಲ್‌ಗಳಿವೆ. ಕೆಡಿಲೈಕ್‌ ಕಾರುಗಳ ಒಂದು 
ಪ್ಲೀಟ್‌ ಇದೆ. ಇನ್ನೂ ಏನೇನೋ.... ನನ್ನನ್ನು ಊಟಕ್ಕೂ ಕರೆದಿದ್ದರು... ನಿಗ್ರೊ 
ಬಟ್ಟರ್‌ ಇದ್ದಾರೆ.... ಮತ್ತುಮತ್ತು....'' 


ರಾವಿ ಮುಂದುವರಿದು ಇನ್ನೂ ಹೇಳಿದಳು- ""ಹಾವುಗಳ ವ್ಯವಹಾರಕ್ಕಾಗಿ 
ಅಮೇರಿಕಾ ತಲುಪಿದ ಮಾರನೆಯ ದಿನವೇ ಮಿಸ್ಟರ್‌ ಚಿರಾಗುದೀನ್‌ ಮತ್ತುಮಿಸ್ಟರ್‌ 
ಇಕ್ಬಾಲ ಬಖೃ ಸಕ್ಸೇನಾರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು. ಇದರ 
ಪರಿಣಾಮವಾಗಿ ಮಿಸ್ಟರ್‌ ಸಕ್ಸೇನಾ ನೌಕರಿಗೆ ತ್ಯಾಗಪತ್ರ ನೀಡಬೇಕಾಯಿತು. ನಂತರ 
ಅವೆಷ್ಟೋ ಬಂಗಾರದಂಥ ಅವಕಾಶಗಳುಳ್ಳ ಆ ದೇಶದಲ್ಲಿ ಅವರು ವಿಭಿನ್ನ ಪ್ರಕಾರದ 
ನೌಕರಿ, ಕೂಲಿ ಕೆಲಸ ಮಾಡುತ್ತ ಕೆಲಿಫೋರ್ನಿಯಾ ತಲುಪಿದರು. ಅಲ್ಲಿ ಸಿಖ್ಬ ಮತ್ತು 
ಪಂಜಾಬಿ ಮುಸಲ್ಮಾನ ಜಮೀನ್ದಾರರುಗಳ ಹೊಲಗಳಲ್ಲಿಕಲಸಮಾಡುತಿದ್ದರು. ಅಲ್ಲಿಂದ 
ಹಾಲಿವುಡ್‌ಗೆ ಹೋದರು. ಪೂರ್ವದೇಶಗಳ ಕುರಿತು ತೆಗೆಯಲ್ಪಡುತಿದ್ದ ಚಿತ್ರಗಳಲ್ಲಿ 
ಚೀನದೇಶದ ರಿಕ್ಷಾವಾಲಾ, ಹಿಂದೂಸಾನದ ಫಕೀರ, ಕೂಲಿ ಮತ್ತು ಅರಬ್‌ದೇಶದ 
ಬದು ಒಂದೊಂದು ಎರಡೆರಡು ಕ್ಷಣಗಳ ಈ ಪಾತ್ರಗಳನ್ನು ತುಂಬ ಕುಶಲತೆಯಿಂದ 
ಪ್ರಭಾವಪೂರ್ಣವಾಗಿ ನಿರ್ವಹಿಸಿದರು. ಒಂದು ರೆಸೂ lg: ವೇಟರ್‌ 
ಆದರು. ಓರ್ವ ಸುಪ್ರಸಿದ್ದ ಪ್ರೂಡ್ಕುಸರ್‌ನ ಕರೋಡಪತಿ ವಿಧವೆ ಆ ಹೋಟಲಿನಲ್ಲಿ 
ಯಾವಾಗಾದರೊಮ್ಮೆ ಊಟ ಹ ಬರುತ್ತಿದಳು. ಆಕೆಗೆ ಮಕ್ಕಳಿರಲಿಲ್ಲ. ಸಾಕಷ್ಟು 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 19 


ಮುಪ್ಪೂ ಆವರಿಸಿತ್ತು. ಕಣ್ಣು ಕೂಡ ಸರಿಯಾಗಿ ಕಾಣಿಸುತಿರಲಿಲ್ಲ. ಆಕೆ ಬೇವರ್ಲಿ 
ಹಿಲ್ಬ್‌ದಲ್ಲಿ ತನ್ನ ಭವ್ಯವಾದ ಸೌಧದಲ್ಲಿ ಅತ್ಯಂತ ಏಕಾಕಿಯಾಗಿ ಜೀವಿಸುತಿದ್ದಳು. 
ಹಾಲಿವುಡ್‌, ಸೌಂದರ್ಯ ಹಾಗೂ ಯೌವ್ವನವನ್ನು ಸದಾ ಪೂಜಿಸುತ್ತ ಬಂದ ನಗರ. 
ಎಪ್ಪತ್ತೈದು ವರ್ಷದ ಮುದುಕಿ ಹಾಗೂ ಸ್ವಲ್ಪಮಟ್ಟಿನ ಕುರಡಿಯೊಂದಿಗೆ ಎರಡು ಕ್ಷಣ 
ಮಾತನಾಡಲು ಅಲ್ಲಿಯಾರಲ್ಲಿ ಸಮಯವಿದೆ. ಆಕೆ ರೆಸ್ಟೋರೆಂಟ್‌ನಲ್ಲಿ ಬಂದು ಒಂದು 
ಮೂಲೆಯಲ್ಲಿರುವ ತನ್ನ ವಿಶಿಷ್ಟ ಮೇಜಿನ ಬಳಿ ಕುಳಿತರೆ ಇಕ್ಟಾಲಬಾಯಿ ಬಂದು, 
ತುಂಬ ಅನುಕಂಪದಿಂದ, ಪ್ರೀತಿಯಿಂದ ಆಕೆಯ ಆರೋಗ್ಯದ ಬಗ್ಗೆ 
ವಿಚಾರಿಸಿಕೊಳ್ಳುತಾರೆ. ಆಕೆ ಯಾರೆಂಬುದೂ ಕೂಡ ಇಕ್ಬಾಲ ಭಾಯಿಗೆ ಗೊತಿರಲಿಲ್ಲ. 
ಮುದುಕಿ ಅವರಿಂದ ತುಂಬ ಅನುಗ್ರಹಿತಳಾದಳು. ಆಕೆ ಇಕ್ಬಾಲ ಭಾಯಿಯನ್ನು ತನ್ನ 
ಬಂಗೆಗೆ ಆಮಂತ್ರಿಸಿದಳು. ಆಗಿನಿಂದ ಇಕ್ಬಾಲಭಾಯಿ ಆಗಾಗ ಆಕೆಯ ಇಚ್ಛೆಯ ಮೆರೆಗೆ 
ಹೋಗಿ ಆಕೆಗಾಗಿ ಪತ್ರಿಕೆಗಳನ್ನು, ಮಾಸಿಕಗಳನ್ನು ಓದುತ್ತಿದರು. ಆ ಮುದುಕಿಯ 
ಕಂಪ್ಯಾನಿಯನ್‌ ಈ ಕೆಲಸಕ್ಕಾಗಿ ತುಂಬ ವೇತನ ಪಡೆಯುತ್ತಿದಳು. ಆದರೆ 
ಇಕ್ಬಾಲಭಾಯಿ ಕೇವಲ ಮಾನವೀಯ ದೃಷ್ಟಿಯಿಂದ ಆಕೆಯಲ್ಲಿಗೆ ಹೋಗಿ ಈ ಕಾರ್ಯ 
ಮಾಡುತಿದ್ದರು. ಕೊನೆಗೊಂದು ದಿನ ಆಕೆ ಇಕ್ಬಾಲ ಭಾಯಿಗೆ ತನ್ನಲ್ಲಿಯೇ ಇರಬೇಕೆಂದು 
ಆಗ್ರಹಿಸಿದಳು. ಹೀಗಾಗಿ ಈಗ ಇಕ್ಬಾಲಭಾಯಿ ಬೇವರ್ಲಿಹಿಲ್ಸ್‌ದಲ್ಲಿ, ಆ ಭವ್ಯವಾದ 
ಸೌಧದಲ್ಲಿ ವಾಸಿಸಿದ್ದಾರೆ. ಮುದುಕಿ ಬಹುಶಃ ಕಾನೂನಿನ ಪ್ರಕಾರ ಇಕ್ಬ್ಟಾಲಭಾಯಿ 
ಯನ್ನು ತನ್ನ ಮಗನನ್ನಾಗಿ ಮಾಡಿಕೊಳ್ಳುವವಳಿದಾಳೆ. 

"“ಇಕ್ಟಾಲ ಬಖ್ರ ಸಕ್ಸೇನಾ ಅವರ ಈ ಸುದೀರ್ಥ ಕಥೆ'' ಕೇಳಿ ಯಾರೋ 
ಅಂದರು ""ಇದೊಂದು ಯಶಸ್ಸಿನ ಕ್ಲಾಸಿಕ್‌ ಗಾಥಾ ಆಗಿದೆ....'' 

ಆದರೆ ಆರು ತಿಂಗಳನಂತರ ಇನ್ನೋರ್ವ ಮಿತ್ರರು ಅಮೇರಿಕಾದಿಂದ ಮರಳಿ 
ಬಂದರು. ಅವರು ಇಕ್ಬಾಲಭಾಯಿಯನ್ನು ಅದೇ ರೆಸ್ಟೋರಾನ್‌ದಲ್ಲಿ ವೇಟರ್‌ನ 
ಯುನಿಫಾರ್ಮದಲ್ಲಿ ನೋಡಿದ್ದರಂತೆ. ಆಗ ಈ ವಿಷಯ ಗೊತಾಯಿತು. ಆ 
ಕರೋಡಪತಿ ಮುದುಕಿ ಸತ್ತು ಹೋದಳು. ಆಕೆ ತುಂಬ ಕೆಟ್ಟ ಹಾಗೂ ಕುಲಟೆ 
ಯಾಗಿದ್ದಳು. ತನ್ನಲ್ಲಾ ಸಂಪತ್ತನ್ನು ಪ್ಯಾರಿಸ್‌ದ ಓರ್ವ ತರಕಾರಿ ಮಾರುವವನ 
ಹಸರಿನಲ್ಲಿ ಮಾಡಿ ಹೋದಳಂತೆ. ಇಕ್ಬಾಲಭಾಯಿ ತನ್ನ ಮೊದಲಿನ ಕಲಸಕ್ಕೆ ಮರಳಿ 
ಸೇರಿಕೊಂಡರಂತೆ. 

ನಾನು ಇಂದು ಅಪರಾಹ್ನ ಶಾರದಾ ಮಹತಾಳ ಮನೆಯ ಮುಂದಿನಿಂದ 
ಹೋಗುತಲಿದ್ದ ಆಕೆ ನನ್ನನ್ನು ಕರೆದಳು. ಆಕೆ ಅದೇ ವೇಳೆಯಲ್ಲಿ ಕಾರಿನಲ್ಲಿ 
ಕೂಡತೂಡಗಿದಳು- ""ಎಲ್ಲಿಗೆ ಹೊರಟಿರುವೆ.....?'' ಎಂದಾಕೆ ಕೇಳಿದಳು. ನಾನು 
ಹೋಗುವ ಜಾಗಾದ ಬಗ್ಗೆ ಆಕೆಗೆ ಹೇಳಿದೆ. ಆಗ ಆಕೆ- ""ನಾನೂ ಅತ್ತ ಕಡಗೇನೇ 
ಹೋಗುತಿರುವೆ.... ಬಾ.... ದಾರಿಯಲ್ಲಿ ನಿನ್ನನ್ನು ಇಳಿಸಿ ಹೋಗುತ್ತೇನೆ..... ಸತ್ಸಂಗದ 
ಸಮಯ ಮೂರು ಗಂಟೆಗೇ ಇತ್ತು.. ನನಗೆ ಕೂಂಚ' ತಡವಾಯಿತು.... 
ಹೂರಡಲು...'' ಎಂದಳು. 


20 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಶಾರದಾ ಮೆಹ್ಯಾ ಸೀದಾ ಸಾದಾ, ನಾರ್ಮಲ್‌, ಧಾರ್ಮಿಕ ಮನೋಭಾವದ 
ಗೃಹಿಣಿ. ಆಕೆಯ ಒಬ್ಬಳೇ ಮಗಳು ಪೋಲಿಯೋರೋಗಕ್ಕೆ ಯಾವಾಗ ತುತಾದಳೋ 
ಆಗಿನಿಂದ ಪೂಜಾಪಾಠ, ಮಂದಿರಗಳಿಗೆ ಹೋಗುವುದು, ಯಾತ್ರೆ ಕೈಕೂಳ್ಳುವುದು, 
ಸಾಧು ಸಂತರ ದರ್ಶನ ಮಾಡುವುದು, ಪೀರ-ಫಕೀರ, ದರಗಾ ದರ್ಶಿಸುವುದು 
ಹೆಚ್ಚಾಯಿತು. ಇಂಥದರಲ್ಲಿ ಶ ಶ್ರದ್ಧೆ ಭರವಸೆ ವಿಶ್ವಾಸವಿಡುವುದರಿಂದಲೇ ತಮ್ಮ 
ಯೋಗಕ್ರೇಮವಿದೆಂದು ತಿಳಿದು ಜೀವಿಸುವವರಲ್ಲಿ ಈಕೆಯೂ ಬಬ್ಬಾಕೆ. 

ಒಂದು ಕಡ, ಓರ್ವ ಗುಜರಾತಿ ಸೇಠನ ಭವ್ಯ "ವಿಲಾ' ದಲ್ಲಿ ಶಾರದಾಳ ಕಾರು 
ಒಳಗೆ ಹೋಯಿತು. ಸತ್ಸಂಗ ಸಮಾಪಗೊಂಡಿತ್ತು ಅಲ್ಲಿಗೆ ಬಂದಿದ್ದ ಭಕರ ಕಾರುಗಳು 
ತಮ್ಮ ಮನೆ ಕಡೆ ಹೊರಟಿದವು. ಆಗ ನಾನು ""ಅರೆ.... ನಿನ್ನ ಸತ್ಸಂಗ 
ಸಮಾಪಗೊಂಡಿತಲ್ಲ'' ಎಂದ. 

""ಪರವಾಗಿಲ್ಲ ನಾನು ಗುರುಗಳ ದರ್ಶನ, ಆಶೀರ್ವಾದವನ್ನಾದರೂ ಪಡೆಯು 
ತೇನೆ. ಅವರು ನಾಳ ಅಮರನಾಥಕ್ಕೆ ಹೊರಟಿದ್ದಾರೆ. ಕೇವಲ ಐದು ನಿಮಿಷ, ನೀನೂ 
ಬಾ ಅಲ್ಲ...'' ಎಂದಳು. 


ಎದುರಿಗೇ ಇರುವ ಹಾಲ್‌ನಲ್ಲಿ ಓರ್ವ ವಿದೇಶಿ ಮಹಿಳೆ, ಬಿಳಿಸೀರೆ ಉಟ್ಟು, 
ಹಣೆಯ ಮೇಲೆ ದೊಡ್ಡದಾದ ಗಂಧದ ತಿಲಕವಿಟ್ಟು ಪದ್ಮಾಸನದಲ್ಲಿ ಕುಳಿತು, ಕೆಲ 
ಮಹಿಳೆಯರಿಗೆ ಭಗವದೀತೆಯ ಬಗ್ಗೆ ಪ್ರವಚನ ನೀಡುತ್ತಿದ್ದಳು. ಆಕೆಗೆ ನಲವತ್ತೈದು 
ವರ್ಷಗಳಾಗಿರಬೇಕು. ಆಕೆಯ ಮಾತುಕತೆಯಿಂದ ಆಕೆ ಅಮೇರಿಕನ್‌ ಇರಬೇಕೆಂದೆ 
ನ್ನಿಸುತ್ತಿತ್ತು.... ಶಾರದಾ ಸಮೀಪ ಹೋಗಿ ಆಕೆಗೆ ನಮಸ್ಕರಿಸಿ, ನನಗೆ, ತನ್ನ ಹಿಂದೆ 
ಬರುವಂತೆ ಸನ್ನಮಾಡಿ, ಮುಂದೆ ಹೊರಟಳು. ನಾನು ಆಕೆಯ ಹಿಂದೆ ಹಿಂದೆ ಹೊರಟೆ. 
ಶಾರದಾ ಒಂದು ಕೋಣೆಯಲ್ಲಿ ಪ್ರವೇಶಿಸಿದಳು. 

ಬಾಗಿಲದ ಹೊರಗೆ ಚಪ್ಪಲಿ ಬಿಟ್ಟು, ತಲೆಯ ಮೇಲೆ ಸೆರಗು ಹೊತ್ತುಕೊಂಡು 
ನಾನೂ ಆಕೆಯ ಹಿಂದೆಯೇ ಒಳಗೆ ಹೋದೆ. ಕೋಣೆಯಲ್ಲಿ ಅತ್ಯಂತ ಶುಭ್ರಬಟ್ಟೆ 
ಹಾಸಲಾಗಿತ್ತು ಅದರ ಮೇಲೆ ಅಲ್ಲಲ್ಲಿ ಮಲ್ಲಿಗೆ, ಗುಲಾಬಿ ಹೂಗಳ ಪಕಳೆಗಳು 
ಹರಡಿದವು. ಶ್ರದ್ಧಾವಂತ ಭಕ್ತರು ಈಗ ತಾನೇ ಎದ್ದು ಅಲ್ಲಿಂದ ಹೋಗಿರಬೇಕು. 
ಒಂದೆಡೆ ಹಾರಮೋನಿಯಮ್‌, ತಾಳ, ತಾನಪುರಾ ಇರಿಸಲಾಗಿತ್ತು ಕಿಟಕಿಗಳಲ್ಲಿ ತಾಜಾ 
ಹೂಗಳನ್ನು ಹೂದಾನಿಯಲ್ಲಿರಸಲಾಗಿತ್ತು ಲೋಬಾನದ ಹೊಗೆ ಕೋಣೆಯ ತುಂಬ 
ಸುವಾಸನೆ ಬೀರುತಲಿತ್ತು ಮಧ್ಯದಲ್ಲಿ (ಶ್ರೀಗಂಧದ ಚೌಕಿಯ ಮೇಲೆ ಶುಭ್ರ 
ವಸನಧಾರಿ, ತಲೆಯ ನೀಳ ಕೂದಲುಗಳನ್ನು ಬೆನ್ನ ಮೇಲೆ ಬಿಟ್ಟು, ಪದ್ಮಾಸನದಲ್ಲಿ 
ಧ್ಯಾನಾಸಕ್ತನಾಗಿ ಕುಳಿತಿದ್ದಾನೆ. ಗೀತಾ ಪಾಠ ಈಗ ತಾನೇ ಮುಗಿಸಿರಬೇಕು ಎನ್ನಿಸುತ್ತದೆ. 
ಏಕೆಂದರೆ ಗ್ರಂಥ ಇನ್ನೂ ಚೌಕಿಯ ಮೇಲೆ ಪಕ್ಕದಲ್ಲಿಯೇ ಇತ್ತು. ಮೌನವಾಗಿಯೇ 
ಕಿಟಕಿಯ ಆಚೆ ಕಾಣುವ ಆಕಾಶದತ್ತ ಅವರ ದೃಷ್ಟಿಯಿತ್ತು. ಅವರನ್ನು ನಾನು 
ಗುರುತಿಸಿದೆ. ಅವರು ಬೇರೆ ಇನ್ನಾರೂ ಆಗಿರಲಿಲ್ಲ. ಅವರು ಇಕ್ಬಾಲ ಬಖ್ಯ ಸಕ್ಸೇನಾ, 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 2] 


ನಮ್ಮ ಇಕ್ಬಾಲಭಾಯಿಯೇ ಆಗಿದ್ದರು. ಹೀಗ ಅವರನ್ನು ಕಂಡು ನನಗೆ ಎಳ್ಳಷ್ಟೂ 
ಆಶ್ಚರ್ಯವಾಗಲಿಲ್ಲ. 

ಅವರು ನನ್ನನ್ನು ಬಹುಶಃ ಮತೊಂದು ಬಾರಿ ಗುರುತಿಸಲಿಲ್ಲ.... ಗುರುತು 
ಸಿಕ್ಕಿದ್ದರೂ ಪ್ರಕಟಿಸಲಿಲ್ಲ ಕೆಲ ಕ್ಷಣ ನನ್ನನ್ನು ಒಂದೇ ಸಮನೆ ನೋಡುತ್ತಲಿದರು.... 
ಮತ್ತ ಅವರು ಮೊದಲಿನಂತೆ ತಮ್ಮ ದೃಷ್ಟಿಯನ್ನು ಶೂನ್ಯದಲ್ಲಿ ಕೇಂದ್ರೀಕರಿಸಿದರು. 

ಶಾರದಾ ಬಾಗಿ, ಅಪಾರ ಶ್ರದ್ಧೆಯಿಂದ ಅವರ ಪಾದ ಸ್ಪರ್ಶಿಸಿದಳು. ಹಾಗೂ 
ಸಾವಧಾನದಿಂದ ಹಿಂದಕ್ಕೆ ಸರಿದಳು. ಆಕೆ ತನ್ನೊಂದಿಗೆ ಹೊರಬರುವಂತೆ ನನಗೆ ಕಣ್ಣನ್ನ 
ಮಾಡಿದಳು. ಏಕೆಂದರೆ ಆಕೆ ದರ್ಶನ ಪಡೆದಾಗಿತ್ತು. ಆದರೆ ನಾನು ಮೆಲ್ಲಗೆ 
ಗುರುಗಳಿದಡ ಹೋದೆ ಹಾಗೂ ಆಕಯಷ್ಟೇ ಶ ಶ್ರದೆಯಿಂದ ಬಾಗಿ, ಗುರುಗಳ 
ಪಾದಸ್ಪರ್ಶ ಮಾಡಿದೆ. ಇದಲ್ಲ ಕಂಡು ಶಾರದಾಗೆ ಆಶ್ಚ ರ್ಯವಾಯಿತು. 

ಬಾಲ್ಯದಲ್ಲಿ ಇಕ್ಬಾಲಭಾಯಿ, ನನ್ನ ಕಿವಿ ಹಿಂಡಿದ್ದರು. ಬಯ್ತು..... ಬಯು ತುಂಬ 
ಪರಿಶ್ರಮಪಟ್ಟು ನನಗೆ ಓದಲು ಬರೆಯಲು ಕಲಿಸಿದರು. ಗುರುವಿನ ಸ್ಥಾನ, ತಾಯಿ- 
ತಂದೆಗಳ ಸಾನ ಒಂದೇ ಆಗಿರುತದೆ. ಅವರು ಜಗತಿಗೆ ಯಾವ ರೀತಿಯ ಗುರು 
ವಾಗಿದಾರೋ ಗೊತ್ತಿಲ್ಲ. ಆದರೆ ಅವರನ್ನು ಗುರುವೆಂದು ಭಾವಿಸುವ ಪೂಜಿಸುವ ಹಕ್ಕು 
ಮಾತ್ರ ಕೇವಲ ನನಗೊಬ್ಬಳಿಗೆ ಸಲ್ಲುತದೆ. 

ಅವರು ಕೈಯೆತ್ತಿ ಮೌನವಾಗಿಯೇ ನನಗೆ ಆಶೀರ್ವಾದ ನೀಡಿದರು. ಹಾಗೂ 
ಮೊದಲಿನಂತೆಯೇ ಧ್ಯಾನಾಸಕ್ತರಾಗಿ ಶೂನ್ಯದ ವೀಕ್ಷಣೆಯಲ್ಲಿ ನಿರತರಾದರು. ನಾನು 


ಲ್ಯ 
ಘಿ ಬಾಗಿಲದತ್ತ ಹೊರಟು, ಚಪ್ಪಲಿ ಹಾಕಿಕೊಂಡು, ಶಾರದಾಳೂಂದಿಗ ಹೊರಗ 


ತ 
O 
CL 


ಈಗ ಗಂಡಸರು ಹಾಗೂ ಮಹಿಳೆಯರು ಸಾಲುಗಟ್ಟಿ ಗುರೂಜಿಯ ದರ್ಶನಕ್ಕಾಗಿ 
ಒಳಗೆ ಹೋಗಲು ಸನ್ನದ್ಧರಾಗಿದ್ದರು. 

ಹಾಲ್‌ನಿಂದ ಕಳಗಿಳಿದು ಬರುವಾಗ ನಾನು ಯೋಚಿಸಿದೆ-ನಾನು ಒಂದು ವೇಳೆ 
ಪ್ರಶ್ನಿಸಿದರೆ, "ಇಕ್ಬಾಲ ಭಾಯಿ ; ಈ ಸಲ ನೀವು ಇಷ್ಟೊಂದು ದೀರ್ಥವಾದ ಪ್ರಾಡ್‌ 
ಏಕ ಮಾಡಿದಿರಿ ?'', ಆಗ ಅವರು ಉತರಿಸುತಿದರು- 


“ನೋಡು ಮುನ್ನಿ..... ಜಗತ್ತು ಶಾಂತಿಯ ಹುಡುಕಾಟದಲಿ ಹುಚ್ಚಾಗುತ್ತಾ 
ಹೂರಟಿದೆ.... ಈಗ ನಾನು ಈ ವೇಷದಲ್ಲಿ ಕೆಲ ದುಃಖಿಜೀವಿಗಳಿಗೆ ಕೊಂಚ ಶಾಂತಿ, 
ಸಮಾಧಾನ ನೀಡಲು ಸಾಧ್ಯವಾಗುವುದಾದರೆ... ಇದರಲ್ಲಿ ನನ್ನ ತಪ್ಪೇನಿದೆ ?.... 
ಇದರಲ್ಲಿ ನಾನು ಕಳೆದುಕೊಳ್ಳುವುದೇನಿದೆ ?....'' 

ಅದೂ ಅಲ್ಲದ, ಯಾರಿಗೆ ಗೊತ್ತು ಸ್ವತಃ ಇಕ್ಬಾಲಭಾಯೀ ಮುಕ್ತಿಯ ಆ 
ಹಂತವನ್ನೂ ತಲುಪಿರಲು ಸಾಧ್ಯವಿದೆ. ತಮ್ಮ ಮನಸ್ಸಿನ ರಹಸ್ಯ ವನ್ನು ಅವರು ಮಾತ್ರ 
ಬಲರು.... 


ಕಾರಮನ್‌ 


ರಾತ್ರಿಯ ಹನ್ನೊಂದು ಗಂಟೆಗೆ ಟ್ಯಾಕ್ಸಿಯೊಂದು ನಗರದ ಶಾಂತವಾದ ದಾರಿಯಲ್ಲಿ 
ಸಾಗುತ್ತ ಒಂದು ಹಳೆಯ ಮಾದರಿಯ ಗೇಟಿನ ಎದುರಿಗೆ ಬಂದು ನಿಂತಿತು. ಡ್ರೈವರ್‌ 
ಕಾರಿನ ಬಾಗಿಲು ತೆರೆದು, ನಾನು ಹೇಳಿದ ಸಳ ಅದೇ ಎಂಬ ವಿಶ್ವಾಸದಿಂದ ನನ್ನ 
ಸೂಟ್‌ಕೇಸ್‌ ಹೊರತೆಗೆದು, ಫುಟ್‌ಪಾತ್‌ ಮೇಲೆ ಇರಿಸಿದ ಹಾಗೂ ಬಾಡಿಗೆಗಾಗಿ ಕೈ 
ಚಾಚಿದಾಗ ನನಗೆ ಕೊಂಚ ವಿಚಿತ್ರವೆನಿಸಿತು. 

"ಇದೇ ಸಳವೇನು?'' ಎಂದು ನಾನು ಸಂಶಯದಿಂದ ಕೇಳಿದೆ. 

"ಜೀ ಹಾಂ.....'' ಎಂದು ಆತ ಭರವಸಯಿಂದ ಉತರಿಸಿದ. ನಾನು ಕಾರಿನಿಂದ 
ಕೆಳಗಿಳಿದೆ. ಟ್ಯಾಕ್ಸಿ ಓಣಿಯ ಕತ್ತಲೆಯಲ್ಲಿ ಮಾಯವಾಯಿತು. ನಾನು ನಿರ್ಜನವಾದ 
ಫುಟ್‌ಪಾತ್‌ ಮೇಲೆ ನಿಂತವಳು ನಿಂತೇ ಇದ್ದ ನಾನು ಆ ಹಳೆ ಗೇಟನ್ನು ತೆಗೆಯಲು 
ಪ್ರಯತ್ನಿಸಿದೆ. ಆದರೆ ಅದು ಒಳಗಿನಿಂದ ಬಂದ್‌ ಮಾಡಲಾಗಿತ್ತು ದೊಡ್ಡ ಬಾಗಿಲಿನಲ್ಲಿ 
ಕಿಟಕಿಯಿತ್ತು ಅದನ್ನು ಖಟ್‌... ಖಟ್‌.... ಎಂದು ಬಾರಿಸಿದೆ. ಕೆಲಹೊತಿನ ನಂತರ 
ಕಿಟಕಿ ತೆರೆಯಿತು. ನಾನು ಕಳ್ಳರ ಹಾಗೆ ಒಳಗೆ ಹಣಿಕಿಕ್ಕಿದೆ. ಒಳಗೆ ಅರ್ಧಮರ್ಧ ಕತ್ತಲೆ 
ಆವರಿಸಿದ ಅಂಗಳ ಕಾಣಿಸಿತು. ಅದರ ಒಂದು ಬದಿಯಲ್ಲಿ ಇಬ್ಬರು ಹುಡುಗಿಯರು 
ನೈಟ್‌ ಗೌನಿನಲ್ಲಿದ್ದು ಮೆಲ್ಲಗೆ ಮಾತನಾಡುತ್ತಿದ್ದರು. ಅಂಗಳದ ಕೊನೆಯಲ್ಲಿ ಒಂದು 
ಹಳೆಯ ಕಟ್ಟಡವಿತ್ತು ನನಗೆ ಒಂದು ಕ್ಷಣ ಲಖನೌದ ಘಸಿಯಾರಿಮಂಡಿಯಲ್ಲಿದ್ದ 
ಸ್ಕೂಲ್‌ ಬಿಲ್ಲಿಂಗ್‌ ನೆನಪಾಯಿತು. ಅಲ್ಲಿಂದಲೇ ನಾನು ಬನಾರಸ್‌ ಯುನಿವರ್ಸಿಟಿಯ 
ಮ್ಯಾಟ್ರಿಕ್‌ ಪರೀಕ್ಷೆ ಪಾಸು ಮಾಡಿದ್ದೆ ನಾನು ಹೊರಳಿ ಒಣಿಯತ್ತ ನೋಡಿದೆ. ಅಲ್ಲಿ 
ಸಂಪೂರ್ಣ ಮೌನ ಆವರಿಸಿತ್ತು ಕಲ್ಪನೆ ಮಾಡಿ. ಆ ಸಳ ಅಫೀಮು, ಗಾಂಜಾ, 
ಸ್ನಗಲಿಂಗ್‌ದಲ್ಲಿ ತೊಡಗಿರುವ ಸ್ಮಗರ್ಸ್‌ ಮತ್ತು ಗುಲಾಮರನ್ನು ಮಾರಾಟ ಮಾಡುವ 
ಒಂದು ಕೇಂದ್ರವಾಗಿದರೆ ? ನಾನೊಂದು ಅಪರಿಚಿತ ದೇಶದ, ಅಪರಿಚಿತ ಪಟ್ಟಣದಲ್ಲಿ 
ರಾತ್ರಿಯ ಹನ್ನೊಂದು ಗಂಟೆಯ ಹೂತಿನಲ್ಲಿ (ಘಸಿಯಾರಿ ಮಂಡಿಯಲ್ಲಿದ ಸ್ಕೂಲಿನ 
ಕಟ್ಟಡದ ಹಾಗಿರುವ) ಒಂದು ಹೆಸರಿಲ್ಲದ ಕಟ್ಟಡದ ಬಾಗಿಲು ತಟ್ಟುತಿದ್ದೇನೆ. ಓರ್ವಳು 
ಕಿಟಕಿಯ ಹತ್ತಿರ ಬಂದಳು, ""ಗುಡ್‌ ಇವನಿಂಗ್‌, ಇದು ವೈ ಡಬ್ಲು ಸಿಎ. ತಾನೇ?'' 
ಎಂದು ನಾನು ವಿನಯದಿಂದ ಮುಗುಳ್ನಗೆ ಸೂಸುತ್ತ ಕೇಳಿದೆ. ಮತ್ತೆ ಹೇಳಿದೆ- ""ನಾನು 
ತಾರು ಕಳಿಸಿ ಕೊಟ್ಟಿದ್ದೆ. ನನಗಾಗಿ ಒಂದು ರೂಮ್‌ ರಿಸರ್ವ್‌ ಮಾಡಿ ಎಂದು''. ಆದರೆ 
ಇದೆಂಥ ಹೂಲಸು ವೈ ಡಬ್ಲ್ಯು.ಸಿ.ಎ. ನಾನು ಮನಸ್ಸಿನಲ್ಲೆ ಅಂದುಕೊಂಡೆ. 

""ನಮಗೆ ನಿಮ್ಮ ಯಾವ ತಾರೂ ಸಿಕ್ಕಿಲ್ಲ ಆದರೆ ಇಲ್ಲಿಯ ಎಲ್ಲ ಕೋಣೆಗಳೂ 
ತುಂಬಿವೆ ಎಂದು ಹೇಳಲು ವಿಷಾದಿಸುತ್ತೇವೆ...'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 23 


ಈಗ ಇನ್ನೋರ್ವ ಹುಡುಗಿ ಮುಂದೆ ಬಂದಳು. 


“ಇದು ವರ್ಕಿಂಗ್‌ ಗರ್ಲ್ಸ್‌ ಹಾಸ್ಟೆಲ್‌. ಇಲ್ಲಿ ಸಾಮಾನ್ಯವಾಗಿ ಪ್ರವಾಸಿಕರಿಗ 
ಇಳಿದುಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ” ಎಂದು ಆಕೆ ಹೇಳಿದಳು. 


ನಾನು ಒಂದು ಕ್ಷಣ ತುಂಬ ಹೆದರಿಕೊಂಡೆ... ಈಗ ಏನು ಮಾಡುವುದು ? ನಾನು 
ಈ ಹೊತಿನಲ್ಲಿ ಇನ್ನೆಲ್ಲಿಗೆ ಹೋಗಬೇಕು. 

ಎರಡನೆಯ ಹುಡುಗಿ ನನ್ನ ಈ ಸ್ಥಿತಿ ಕಂಡು ಮುಗುಳ್ನಕ್ಕು ಹೇಳಿದಳು- 

“ಹೆದರಬೇಕಿಲ್ಲ ಒಳಗೆ ಬಾ. ಇಲ್ನೋಡು, ಈ ಕಡಯಿಂದ ಒಳಗೆ ಹಾರಿ ಬಾ.'' 

“ಆದರೆ ಕೋಣೆಯಾವುದೂ ಖಾಲಿಯಿಲ್ಲ ಎಂದಿರಿ. ನನಗೆ ಇರಲು ಸಳವೆಲ್ಲಿ?'' 
ಎಂದು ಹಿಂಜರಿಯುತ್ತ ಸಂಕೋಚದಿಂದ ಕೇಳಿದೆ. | | 

"ಹಾಂ... ಹಾಂ.... ಪರವಾಯಿಲ್ಲ ನಾವು ಸಳ ಮಾಡಿಕೊಡುತ್ತೇವೆ. ಈಗ, ಈ 
ಸಮಯದಲ್ಲಿ ಅರ್ಧರಾತ್ರಿಯ ಹೊತಿನಲ್ಲಿ ನೀನೆಲ್ಲಿಗೆ ಹೋಗಬಲ್ಲೆ... ?'' ಎಂದಳು ; 
ಅದೇ ಹುಡುಗಿ. ನಾನಾಗ ಸೂಟ್‌ಕೇಸ್‌ ಎತ್ತಿಕೊಂಡು ಕಿಟಕಿಯಿಂದ ಒಳಗೆ ಹಾರಿದೆ. 
ಹುಡುಗಿ ಸೂಟ್‌ಕೇಸ್‌ ತೆಗೆದುಕೊಂಡಳು. ಕಟ್ಟಡದ ಕಡ ಹೋಗುತ್ತ ನಾನು- 

"ಇದೊಂದು ರಾತ್ರಿ ಇಲ್ಲಿ ನನಗೆ ಇರಲು ಕೊಡಿ. ನಾನು ನಾಳೆ ಬಳಗ್ಗೆ ನನ್ನ 
ಗೆಳತಿಯರಿಗೆ ಪೋನ್‌ ಮಾಡುವೆ. ನನಗಿಲ್ಲಿ ಮೂರು ನಾಲ್ಕು ಜನರ ಪರಿಚಯವಿದೆ. 
ನನ್ನಿಂದ ನಿಮಗೆ ಎಳ್ಳಷ್ಟೂ ಕಷ್ಟವಾಗಲಾರದು'' ಎಂದು ಒಂದೇ ಉಸಿರಿನಲ್ಲಿ ಹೇಳಿದೆ. 


""ಚಿಂತಿಸಬೇಡ....'' ಎಂದು ಹೇಳಿದಳು. ಮೊದಲ ಹುಡುಗಿ "ಗುಡ್‌ ನೈಟ್‌' 
ಹೇಳಿ ಹೊರಟು ಹೋದಳು. 


ನಾವು ಮೆಟ್ಟಲುಗಳನ್ನೇರಿ ಮೇಲಿನ ಪಡಸಾಲೆಗೆ ಬಂದೆವು. ಪಡಸಾಲೆಯ 
ಒಂದು ಮೂಲೆಯಲ್ಲಿ ಹಲಗೆ ಬಡಿದು ಮಾಡಿದ ಒಂದು ಕೋಣೆಯಿತ್ತು ಹುಡುಗಿ 
ಕೆಂಪು ಹೂವಿದ್ದ ಕರ್ಟನ್‌ ತೆಗೆದು ಒಳಗೆ ಹೋದಳು. ನಾನು ಆಕೆಯ ಹಿಂದೆ ಹಿಂದೆ 
ಹೋದೆ. ""ನಾನಿಲ್ಲಿರುತ್ತೇನೆ. ನೀನೂ ಇಲ್ಲಿಯೇ ಮಲಗು'' ಎನ್ನುತ್ತ ಆಕೆ ನನ್ನ 
ಸೂಟ್‌ಕೇಸ್‌ ಒಂದು ಕುರ್ಚಿಯ ಮೇಲಿರಿಸಿದಳು. ಅಲ್ಮಾರಿಯಿಂದ ಒಗೆದ ಟಾವೆಲ್‌, 
ಹೊಸ ಸಾಬೂನು ತೆಗೆಯ ತೊಡಗಿದಳು. ಒಂದು ಮೂಲೆಯಲ್ಲಿ ಒಂದು ಪಲ್ಲಂಗವಿತ್ತು, 
ಸೊಳ್ಳೆ ಪರದೆ ಹಾಕಲಾಗಿತ್ತು. ಅದಕ್ಕೆ ತಾಗಿ ಡ್ರೆಸಿಂಗ್‌ ಟೇಬಲ್‌ ಇರಿಸಲಾಗಿತ್ತು; ಮತ್ತು 
ಪುಸಕಗಳ ಅಲ್ಮಾರಿಯಿತ್ತು, ಇಡೀ ಜಗತಿನಲ್ಲಿ ಹುಡುಗಿಯರ ಹಾಸ್ಟೆಲ್‌ನಲ್ಲಿ 
ಕೋಣೆಗಳಿರುವಂತೆ ಇಲ್ಲಿಯೂ. ಹುಡುಗಿ ಕೂಡಲೇ ಇನ್ನೊಂದು ಅಲ್ಮಾರಿಯಿಂದ 
ಚಾದರ ಹಾಗೂ ಕಂಬಳಿ ತೆಗೆದುಕೊಂಡು, ನೆಲದ ಮೇಲೆ ಹಾಸಿದ್ದ ಬಣ್ಣಗೆಟ್ಟ, 
ಕಾರ್ಪೆಟ್‌ ಮೇಲೆ ಹಾಸಿಗೆ ಹಾಸಿದಳು. ಪಲ್ಲಂಗದ ಮೇಲೆ ಹೊಸ ಬೆಡ್‌ಷೀಟ್‌ ಹಾಸಿ 
ಸೊಳ್ಳೆ ಪರದೆ ಬಿಟ್ಟು- 


“ನಿನ್ನ ಹಾಸಿಗೆ ಸಿದವಾಗಿದೆ'' ಎಂದಳು. 


24 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ನಾನು ತುಂಬ ಲಜ್ಜಿತಳಾಗಿ ಹೇಳಿದೆ- ""ನಾನು ನೆಲದ ಮೇಲೆ ಹಾಸಿರುವ 
ಹಾಸಿಗೆಯ ಮೇಲೆ ಮಲಗುತ್ತೇನೆ.'' 

""ಅದೆಂದಿಗೂ ಸಾಧ್ಯವಿಲ್ಲ ಇಲ್ಲಿ ಸೂಳ್ಳ ತುಂಬ ಇವೆ. ನಿನ್ನ ಸ್ಥಿತಿ ಚೆನ್ನಾಗಿ 
ಉಳಿಯಲಿಕ್ಕಿಲ್ಲ. ನಮಗೆಲ್ಲ ರೂಢಿಯಾಗಿದೆ. ಬಟ್ಟೆ ಬದಲಿಸು, ಮಲಗು'' ಎಂದು 
ಹೇಳಿದ ಆಕೆ ನೆಲದ ಮೇಲೆ ಹಾಸಿದ ಹಾಸಿಗೆಯ ಮೇಲೆ ಹಾಯಾಗಿ ಕುಳಿತುಕೊಳ್ಳುತ್ತ 
ತನ್ನ ಬಗ್ಗೆ ಹೇಳತೊಡಗಿದಳು- 

""ನನ್ನ ಹಸರು ಕಾರಮನ್‌. ನಾನೊಂದು ಆಫೀಸಿನಲ್ಲಿ ಕಲಸಕ್ಕಿದ್ದೇನೆ. 
ಸಾಯಂಕಾಲ ಯುನಿವರ್ಸಿಟಿಯಲ್ಲಿ ರೀಸರ್ಚ್‌ ಮಾಡುತಿದ್ದೇನೆ. ಕೆಮಿಸ್ಟಿ ನನ್ನ ವಿಷಯ. 
ನಾನು ವೈ.ಡಬ್ಲ್ಯು.ಸಿ.ಎ. ದ ಸೋಶಿಯಲ್‌ ಸಕ್ರೆಟರಿಯೂ ಆಗಿದ್ದೇನೆ. -ಈಗ ನೀನು, 
ನಿನ್ನ ಬಗ್ಗೆ ಹೇಳು.'' ನಾನು ನನ್ನ ಬಗ್ಗೆ ಹೇಳಿದೆ. 

ಈಗ ಮಲಗು.....'' ಎಂದಳು ನಾನು ತೂಕಡಿಸುತಿರುವುದನ್ನು ಕಂಡು. ಆಕೆ 
ಮಲಗುವ ಪೂರ್ವದಲ್ಲಿ ಬಾಗಿ ಕುಳಿತು ಪ್ರಾರ್ಥನೆ ಸಲ್ಲಿಸಿದಳು ಹಾಗೂ ಮಲಗಿದಳು. 
ಆಕೆಗೆ ಕೂಡಲೇ ನಿದ್ರೆ ಹತಿತು. 

ಬೆಳಗ್ಗೆ ಇಡೀ ಕಟ್ಟಡವೇ ಎಚ್ಚರಗೊಂಡ ಹಾಗಿತ್ತು. ಹುಡುಗಿಯರು ತಲೆಗೆ 
ಟಾವೆಲ್‌ ಸುತ್ತಿಕೊಂಡು ಹೌಸ್‌ಕೋಟು ತೊಟ್ಟು ಬಾತ್‌ರೂಮಿನಿಂದ ಹೊರಬರು 
ತ್ತಿದ್ದರು. ಹಾಲ್‌ನಿಂದ ಬಿಸಿಬಿಸಿ ಕಾಫಿಯ ಸುವಾಸನೆ ಬರುತಲಿತ್ತು ಕೆಲ ಹುಡುಗಿಯರು 
ಅಂಗಳದಲ್ಲಿ ಶತಪಥ ಮಾಡುತ್ತ ಬ್ರಶ್‌ ಮಾಡುತಲಿದರು. 

"ನಡಿ.... ನಿನಗೆ ಬಾತ್‌ರೂಮ ತೋರಿಸುತ್ತೇನೆ....'' ಎಂದು ಕಾರಮನ್‌ ನನಗೆ 
ಹೇಳುತ್ತನನ್ನನ್ನು ಹಾಲ್‌ನೊಳಗಿಂದ, ಒಂದು ಸಂದಿಯಲ್ಲಿಕರೆದುಕೊಂಡು ಹೋದಳು. 
ಅದರ ಮೂಲೆಯಲ್ಲಿ ಒಂದು ಅವಶೇಷದ ಹಾಗೆ ತೋರುವ ಕೋಣಯಿತ್ತು. ಅದರಲ್ಲಿ 
ಒಂದು ನಳವಿತ್ತು ಗೋಡೆಗೆ ಬಟ್ಟೆ ಹಾಕಲು ಕೊಂಡಿಯಿತ್ತು ನೆಲವೆಲ್ಲ ಹಾಳಾಗಿತು. 
ಗೋಡೆಗಳಲ್ಲಿ ಜಾಡು ಕಟ್ಟಿತ್ತು. ಕಿಟಕಿಯ ಆಚೆಯಿಂದ ಯಾವುದೇ ಹುಡುಗಿ 
ಹಾಡಿಕೊಳ್ಳುತಿದಳು. ಈ ಬಾತ್‌ ರೂಮಿನಲ್ಲಿ ನಿಂತುಕೊಂಡ ನಾನು ಯೋಚಿಸಿದೆ- ಎಂಥ 
ವಿಚಿತ್ರವಿದು... ಬಹುಕಾಲದಿಂದ ಈ ಬಾತ್‌ರೂಮ್‌ ಈ ದೇಶದಲ್ಲಿ, ಈ ನಗರದಲ್ಲಿ, 
ಈ ಕಟ್ಟಡದಲ್ಲಿ ತನ್ನ ಸ್ಥಾನದಲ್ಲಿ ತಾನು ಸ್ನಿರವಾಗಿದೆ.... ನನ್ನ ಅಸಿತ್ಯದ ಬಗ್ಗೆ ಏನನ್ನೂ 
ಅರಿಯದಂತೆ.... ಆದರೆ ಇಂದು ನಾನು ಇದರಲ್ಲಿದೇನೆ.... ಎಂಥ ಹುಚ್ಚುಚ್ಚು 
ವಿಚಾರವಿದಾಗಿತ್ತು,... 


ನಾನು ಸ್ನಾನ ಮುಗಿಸಿ ಹೂರ ಬಂದಾಗ, ಮಂದ ಬೆಳಕಿದ್ದ ಹಾಲ್‌ನಲ್ಲಿ ಒಂದು 
ಸಣ್ಣ ಮೇಜಿನ ಮೇಲೆ, ನನಗಾಗಿ ಟಿಫಿನ್‌ ವ್ಯವಸ್ಥೆ ಮಾಡಲಾಗಿತ್ತು ಬಹಳಷ್ಟು 
ಹುಡುಗಿಯರು ಕೂಡಿದರು. ಕಾರಮನ್‌ ಅವರೆಲ್ಲರಿಗೂ ನನ್ನ ಪರಿಚಯ ಮಾಡಿಸಿ 
ದಳು. ಬಹಳ ಜಲ್ಲಿ ನಾವೆಲ್ಲ ಹಳೆಯ ಗೆಳತಿಯರಂತೆ ಬಹಳಷ್ಟು ನಕ್ಕೆವು. 

""ನಾನೀಗೆ ಕೊಂಚ ನನ್ನ ಪರಿಚಿತರಿಗೆ ಪೋನ್‌ ಮಾಡಲೇ.... ?'' ಎಂದು ಚಹಾ 
ಮುಗಿಸುತ್ತ ಕೇಳಿದೆ. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು ೨೨ 


ಕಾರಮನ್‌ ಚೇಷ್ಟೆಯಿಂದ ಮುಗುಳ್ನಗುತ್ತ- 

""ಹಾಂ... ಹಾಂ... ಈಗ ನಿನ್ನ ದೊಡ್ಡ ದೊಡ್ಡ, ಪ್ರಸಿದ್ದಗೆಳತಿಯರಿಗೆಲ್ಲಫೋನ್‌ 
ಮಾಡು, ಅವರಲ್ಲಿಗೇ ಹೊರಟು ಹೋಗು. ನಿನ್ನ ಬಗ್ಗೆ ಯಾರು ಕಾಳಜಿ ಮಾಡುತಾರೆ. 
ಅಲ್ಲವೇ ರೋಜಾ?....'' 

""ನಾವು, ಅವರ ಕಾಳಜಿ ಮಾಡುತೇವೆಯೇ....?'' 

""ಎಳ್ಳಷ್ಟೂ ಇಲ್ಲ... ಎಳ್ಳಷ್ಟೂ ಇಲ್ಲ..'' ಕೋರಸ್‌ ಆರಂಭವಾಯಿತು. 

ಹುಡುಗಿಯರು ಟಿಫಿನ್‌ ಮುಗಿಸಿ ಎದರು. 

""ನಾವೆಲ್ಲ ನಮ್ಮ ನಮ್ಮ ಕೆಲಸಕ್ಕೆ ಹೋಗುತಿದೇವೆ. ಸಂಜೆ ನಿನ್ನನ್ನು ಮತ್ತೆ 
ನೋಡುತೇವೆ'' ಎಂದಳು ಮೆಗಲೀನಾ. 

""ಸಂಜೆಗೆ.... ?'' ಅಲ್ಲೇಲಿಯಾ ಅಂದಳು- ""ಸಂಜೆಗೆ ಇವಳು ಯಾವು 
ದಾದರೂ ಕಂಟ್ರಿ ಕಬ್‌ದಲ್ಲಿ ಇರಬಹುದು....'' 

ಕಾರಮನ್‌ ಆಫೀಸಿಗೆ ಹೋದ ಮೇಲೆ ನಾನು ಹಾಲ್‌ನಲ್ಲಿ ಹೋಗಿ ಫೋನ್‌ 
ಮಾಡಲು ಆರಂಭಿಸಿದೆ. ಮಿಲ್ಬಿಯ ಮಡಿಕಲ್‌ ಚೀಫ್‌ ಮೇಜರ್‌ ಜನರಲ್‌ 
ಕೈಮಾಗಿಲಾಸ್‌-ಯುದ್ದ ಕಾಲದಲ್ಲಿ ನನ್ನ ಮಾಮನೊಂದಿಗಿದರು. ` ಮಿಸೆಸ್‌ 
ಅಂತೋನಿಯಾ ಕೊಸ್ಟಿಲೊ ಓರ್ವ ಕರೋಡಪತಿ ವ್ಯಾಪಾರಿಯ ಪತ್ನಿ ಹಾಗೂ ಇಲ್ಲಿಯ 
ಪ್ರಸಿದ್ಧ ಸಾಮಾಜಿಕ ಲೀಡರ್‌ ಆಗಿದ್ದಳು. ನಾನು ಆಕೆಯನ್ನು ಯಾವುದೋ 
ಅಂತಾರಾಷ್ಟ್ರೀಯ ಸರ್ವಧರ್ಮ ಸಮ್ಮೇಳನದಲ್ಲಿ ಕಂಡಿದ್ದೆ ಅಲ್ಪಾನ್ಸೊ -ವಿಲೇರಾ, ಪ್ರ 
ದೇಶದ ಪ್ರಸಿದ್ಧ ಕಾದಂಬರಿಕಾರ ಮತ್ತು ಜರ್ನಲಿಸ್ಟ್‌, ಒಮ್ಮೆ ಕರಾಚಿಗೆ ಬಂದಿದ್ದರು. 


“ಹಲೋ.....ಹಲೋ....ಅರೆ... ವೀನು ಯಾವಾಗ ಬಂದೆ..... ನಮಗೇಕ 
ತಿಳಿಸಲಿಲ್ಲ... ಎಲ್ಲಿಳಿದುಕೊಂಡಿದೀಯಾ.....?..... ಅಲ ಗುಡ್‌ ಗಂಡ್‌ 
ಅದೇಮು ವಾಸಿಸುವ ಸಳವೇನು 2... ನಾನು ನಿನ್ನನ್ನು ಕರೆತರಲು ಈಗಲೇ 


ಬರುತಿದ್ದೇನೆ...'' ಇವರೆಲ್ಲ ಸರತಿಯಂತೆ ಇವೇ ಮಾತುಗಳನ್ನು ನನಗೆ ಹೇಳಿದರು... 
ಕೊನೆಯಲ್ಲಿ ನಾನು ಡೋನ್‌ ಗಾರ್ಸಿಯಾ ಡೇಲ್‌ ಪ್ರೂಡೊಸ್‌ಗೆ ಫೋನ್‌ ಮಾಡಿದೆ. 
ಪಶ್ಚಿಮ ಯುರೋಪದ ಒಂದು ದೇಶದಲ್ಲಿತನ್ನ ದೇಶದ ರಾಜದೂತನಾಗಿದ, ಅಲ್ಲಿಯೇ 
ಆತನ ಹಾಗೂ ಆತನ ಪತ್ನಿಯ ಪರಿಚಯವಾಯಿತು. ಪರಿಚಯ ಗಾಢ ಸ್ನೇಹದಲ್ಲಿ 
ಪರಿವರ್ತಿತವಾಯಿತು. ಆತನ ಸೆಕ್ರೆಟರಿ, ಅವರು ಈಗ ಬೆಟ್ಟದ ಮೇಲಿನ 
ಬಂಗೆಯಲ್ಲಿದಾರೆಂದು ಹೇಳುತ್ತ ನನ್ನ ಫೋನ್‌ ಕಾಲನ್ನು ಬೆಟ್ಟದ ಮೇಲಿನ ಅವರ 
ಬಂಗೆಯ ಫೋನ್‌ಗೆ ಕನೆಕ್ಷನ್‌ ಕೊಟ್ಟ. | 

ಕಲ ಹೊತ್ತಿನ ನಂತರ ಮಿಸೆಸ್‌ ಕೊಸ್ಟಿಲೊ ತನ್ನ ಮರ್ಸಿಡೀಜ್‌ದಲ್ಲಿ ನನ್ನನ 
ಕರದೂಯ್ಯಲು ಬಂದಳು. ಕಾರಮನ್‌ಳ ಕೋಣೆಯಲ್ಲಿ ಬಂದು ಆ 
ನೋಡಿದಳು ಹಾಗೂ ನನ್ನ ಸೂಟ್‌ಕೇಸ್‌ ತಗೆದುಕೊಂಡಳು. 


tl 
GL 
5 


26 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ನನಗೇಕೋ ಆಘಾತವಾದಂತಾಯಿತು. ನಾನು ಇವರನ್ನೆಲ್ಲ ಬಿಟ್ಟು 
ಹೋಗಲಾರೆ... ನಾನು, ಕಾರಮನ್‌, ಅಲ್ಲೇಲಿಯಾ, ಬರನಾರ್ಡಾ, ರೋಜಾ ಮತ್ತು 
ಮೆಗ್ಗಲೀನಾರೊಂದಿಗೇ ಇರಬಯಸುತ್ತೇನೆ... 


""ಸಾಮಾನು ಈಗ ಇಲ್ಲಿಯೇ ಇರಲಿಬಿಡಿ. ಸಾಯಂಕಾಲ ನೋಡೋಣ 
ವಂತೆ....'' ನಾನು ಕೊಂಚ ತಡವರಿಸುತ್ತ ಹೇಳಿದೆ... 


""ಆದರೆ ಈ ಕೆಟ್ಟ ಸ್ಥಳದಲ್ಲಿ ನಿನಗೆ ತುಂಬ ಕಷ್ಟವಾದೀತು'' ಆಕೆ ಬಹಳ ಸಲ ಈ 
ಮಾತನ್ನೇ ಹೇಳಿದಳು. 


ನಾನು ರಾತ್ರಿ ಮರಳಿದಾಗ, ಕಾರಮನ್‌ ಮತ್ತುಅಲ್ಲೇಲಿಯಾ ದೊಡ್ಡ ಬಾಗಿಲದ 
ಕಿಟಕಿಯಿಂದ ನಾನು ಬರುವುದನ್ನೇ ನೋಡುತ್ತಲಿದರು...... "ಇಂದು ನಿನಗೆ ನಾವು 
ಬೇರೆ ಕೋಣೆಯ ವ್ಯವಸ್ಥೆ ಮಾಡಿದ್ದೇವೆ....'' ಸಮೀಪ ಬಂದ ಕೂಡಲೇ ಕಾರಮನ್‌ 
ಹೇಳಿದಳು. ಅವಳಿಗೆ ನೆಲದ ಮೇಲೆ ನನ್ನಿಂದಾಗಿ ಮಲಗುವುದು ತಪ್ಪಿತೆಂದು ನನಗೆ 
ಸಂತೋಷವಾಯಿತು. 


ಹಾಲ್‌ದ ಇನ್ನೊಂದು ಕಡೆಯಲ್ಲಿದ್ದ ಒಂದು ಕೋಣೆಯಲ್ಲಿ ಎರಡು 
ಪಲ್ಲಂಗಗಳಿದವು. ಒಂದರ ಮೇಲೆ ನನಗಾಗಿ ಹಾಸಿಗೆ ಹಾಸಲಾಗಿತ್ತು ಇನ್ನೊಂದರ 
ಮೇಲೆ ಮಿಸೆಸ್‌ ಸುರೇಲ್‌ ಕುಳಿತು ಸಿಗರೇಟ್‌ ಸೇದುತಿದ್ದಳು..... ಆಕೆ ಮೂವತೆಂಟು, 
ಮೂವತೊಂಬತ್ತು ವರ್ಷದವಳಿರಬೇಕು. ಆಕೆಯ ಕಣ್ಣುಗಳಲ್ಲಿ ವಿಚಿತ್ರವಾದ ಚಿಂತೆ 
ಆವರಿಸಿತ್ತು ಪೋಲಿನೀಜಿಯನ್‌ ಜನಾಂಗದ ಯಾವುದೋ ಶಾಖೆಯೊಂದಿಗೆ ಆಕೆಯ 
ಸಂಬಂಧವಿರಬೇಕು. ಆಕೆಯ ಮುಖಚರ್ಯೆಯಿಂದ ಯಾವುದೂ ತಿಳಿಯುತಿರಲಿಲ್ಲ 
ಪಲ್ಲಂಗದ ಮೇಲೆ ಒರಗಿಕೊಂಡು ಆಕೆ ಕೂಡಲೇ ತನ್ನ ಜೀವನದ ಕಥೆ 
ಹೇಳಲಾರಂಬಿಸಿದಳು.... ""ನಾನು ಗಾಮದಿಂದ ಬಂದಿರುವೆ.....'' 


"ಗಾಮ ಎಲ್ಲಿದೆ ?'' ಎಂದು ನಾನು ಕೇಳಿದೆ. 


““ಶಾಂತಸಾಗರದಲ್ಲಿ ಅದೊಂದು ದ್ವೀಪ. ಅಲ್ಲಿ ಅಮೇರಿಕನ್ನರ ಶಾಸನವಿದೆ. 
ಅದು ತುಂಬ ಚಿಕ್ಕದಾದ ದ್ವೀಪವಾಗಿದೆ. ವರ್ಲ್ಡ್ಸ್‌ ಮ್ಯಾಪಿನಲ್ಲಿ ಅದರ ಕುಸರಿನ ಕೆಳಗೆ 
ಒಂದು ಸೊನ್ನೆ ಇರಿಸಲಾಗಿದೆ. ನಾನು ಅಮೇರಿಕನ್‌ ನಾಗರಿಕಳಾಗಿದ್ದೇನೆ...'' ಆಕೆ 
ಕೊಂಚ ಅಭಿಮಾನ ಹೆಚ್ಚಿಸಿ ಹೇಳಿದಳು. 

""ಗಾಮ.....'' ನಾನು ಮನದಲ್ಲಿಯೇ ಉಚ್ಚರಿಸಿದೆ....ವಿಚಿತ್ರವಾಗಿದೆ. 
ಜಗತ್ತಿನಲ್ಲಿ ಅವೆಷ್ಟು ಸ್ಥಳಗಳಿವೆ. ಅವುಗಳಲ್ಲೆಲ್ಲ ನಮ್ಮ ಹಾಗೆಯೇ ಇರುವ ಜನ 
ವಾಸಿಸುತಾರೆ. 

""ನನ್ನ ಮಗಳು ಓರ್ವ ವಾಯಲಿನ್‌ ವಾದಕನ ಜೊತೆ ಓಡಿ ಬಂದಿದ್ದಾಳೆ. ನಾನು 
'ಅವಳನ್ನು ಕರೆದುಕೊಂಡು ಹೋಗಲು ಬಂದಿರುವೆ. ಆಕೆ ಕೇವಲ ಹದಿನೇಳು 
ವರ್ಷದವಳಿದಾಳೆ. ಆದರೆ ವಿಪರೀತ ಜಿದ್ದಿ ಇದ್ದಾಳೆ...ಈ ಇಂದಿನ ಹುಡುಗಿ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 27 


ಯರು....'' ಎಂದು ಹೇಳುತ್ತ ಆಕೆ ಎದ್ದು ಕುಳಿತು- ""ನನಗೆ ಕ್ಯಾನ್ಸರ್‌ ಆಗಿತ್ತು....'' 
ಎಂದಳು. 

1... ನನ್ನ ಬಾಯಿಂದ ಅಚ್ಚರಿಯ ಶಬ್ರ ಹೊರಟಿತು..... 

"ನನಗೆ ಎದೆಯ ಕ್ಯಾನ್ಸರ್‌ ಆಗಿತ್ತು...ಮೂರು ವರ್ಷಗಳ ಮೊದಲು ನಾನು 
ಕೂಡ ಎಲ್ಲರಂತೆ ನಾರ್ಮಲ್‌ ಆಗಿದೆ.....'' ಆಕೆಯ ಧ್ವನಿಯಲ್ಲಿ ಕರುಣೆ ತುಂಬಿತ್ತು.. 
""ನೋಡು.....'' ಎನ್ನುತ್ತ ಆಕೆ ತನ್ನ ನೈಟ್‌ ಗೌನಿನ ಕಾಲರ್‌ ಎದುರಿನಿಂದ 
ಸರಿಸಿದಳು.... ನಾನು ಹೆದರಿ ಕಣ್ಣು ಮುಚ್ಚಿಕೊಂಡೆ.... ಓರ್ವ ಹಣ್ಣಿನಿಂದ ಅವಳ 
ದೇಹದ ಸೌಂದರ್ಯವನ್ನು ಶಾಶ್ವತವಾಗಿ ಕಸಿದುಕೊಂಡರೆ... ಎಂಥ ಭಯಾನಕ.... 

ಕೆಲಹೊತಿನ ನಂತರ ಮಿಸೆಸ್‌ ಸುರೇಲ ಸಿಗರೇಟ್‌ ಆರಿಸಿ ಮಲಗಿಕೂಂಡಳು. 
ಕಿಟಕಿಯ ಸಳಿಯೊಳಗಿಂದ ಚಂದಿರ ಒಳಗೆ ಹಣಿಕಿಕ್ಕುತಲಿದ್ದ ಸಮೀಪದ ಕೋಣೆಯಿಂದ 
ಮೆದುವಾಗಿ ಕೇಳಿ ಬರುತಿದ ಮಗಲೀನಾಳ ಹಾಡು ಕೂಡ ನಿಂತು ಹೋಯಿತು 


4 


ಯಾಕೋ ಆಕಸ್ಮಿಕವಾಗಿ ನನಗೆ ಬಿಕ್ಕಿ ಬಿಕ್ಕಿ ಅಳಬೇಕೇನಿಸಿತು. 

ಎರಡನೆಯ ವಾರ, ಫ್ಯಾಶನೇಬಲ್‌ ಪತ್ರಿಕೆಗಳ ಭಾಷೆಯಲ್ಲಿ ಹೇಳುವುದಾದರೆ, 
ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯಸಸೆಯ ಮ. "ಆರ್ಟ್‌ ಮತ್ತು 
ಕಲ್ಬರ್‌'ದ ಮಾತುಕತೆಯಲ್ಲಿ ಕಳಯಿತು. ಹಗಲು ಮಿಸೆಸ್‌ ಕೊಸ್ಟಿಲೊ ಮತ್ತು ಆಕೆಯ 
ಗೆಳತಿಯರ ಸುಂದರ ಮನೆಗಳಲ್ಲಿ ಮತ್ತು ಸಂಜೆ ನಗರದ ಮನೋರಂಜನೆಯ 
ಇ. ಕಳೆದು ಹೋಗುತದೆ.... ನಾನಾ ರೀತಿಯ ಜನ... ಇಂಟಲೆಕ್ಟುವಲ್‌... 
ಜರ್ನಲಿಸ್ಟ್‌... ಆ ಥರ... ಜ್‌ ಚಕ ನೇತಾರರು, ಮಿಸೆಸ್‌ ಕೂಸ್ಟಿಲೊ ಅವರ 
ಮನೆಗೆ ಬರುತಾರೆ.... ಅವರೊಂದಿಗೆ ಚರ್ಚ-ಪರಿಚರ್ಚೆ ನಡೆಯುತ್ತದೆ... ನಾನು 
ಇಂಗ್ಲೀಷ್‌ ನಾಣ್ಣುಡಿಗಳ 20 SD de ತುಂಬ "ಎಂಜಾಯ್‌' ಮಾಡುತಿರು 
ತೇನೆ....ನಾನು ರಾತ್ರಿ ವೈಡಬ್ಲು. ಸಿ. ಎ. ಕ್ಕೆ ಮರಳುತೇನೆ. ್‌ನಲ್ಲಿದ ದುಂಡು 
ಮೇಜಿನ ಸುತ್ತಕುಳಿತು ಐದೂ ಹುಡುಗಿಯರು ತುಂಬ ಆಸಕಿಯಿಂದ ಇಡೀ ದಿನದ ಎಲ್ಲ 
ಘಟನೆಗಳನ್ನು ನನ್ನಿಂದ ಕೇಳುತ್ತಾರ.... ಎ ಕಮಾಲ ಹೈ...'' ರೋಜಾ ಅಚ್ಚರಿಪಡುತ್ತ 
ಮತ್ತೆ ಹೇಳುತಾಳ- ""ನಾವು ಇದೇ ಊರಿನವರಾಗಿದೇವೆ....ಆದರ ಇಲ್ಲಿ ಇಷ್ಟಲ್ಲ 
"ಅಲೀಫಲೈಲಾ'' ರೋಮಾಂಚಕ ವಾತಾವರಣ ಇದೆಂಬುದು ಗೊತ್ತಿರಲಿಲ್ಲ....'' 

""ಈ ಅತ್ಯಂತ ಶ್ರೀಮಂತ ಜನರಿರುತಾರಲ್ಲ... ಇವರು ಇಷ್ಟೂಂದು ರೂಪಾಯಿ 
ಏನು ಮಾಡುತಾರೆ ಸ ?೫'” ಎಂದು ಅಲ್ಲೇಲಿಯಾ ಕೇಳುತಾಳ. ಅಲ್ಮೇಲಿಯಾ ಒಂದು 
ಸ್ಕೂಲಿನಲ್ಲಿ ಶಿಕ್ಷಕಿಯಾಗಿದಾಳೆ....ರೋಜಾ, ಒಂದು ಸರಕಾರಿ ಆಫೀಸಿನಲ್ಲಿ 
ಸ್ಪನೊಗ್ರಾಫರ್‌ ಆಗಿದ್ದಾಳೆ....ಮೆಗಲೀನಾ ಮತ್ತು ಬರ್ನಾರ್ಡಾ, ಒಂದು ಮ್ಯೂಜಿಕ್‌ 
ಕಾಲೇಜಿನಲ್ಲಿ ೩ ಪಿಯಾನೋ ಮತ್ತು ವಾಯ್‌ಲೀನದ ಹೆಚ್ಚಿನ ಶಿಕ್ಷಣ. ಪಡೆಯುತಿದ್ದಾರೆ. 
ಇವರಲ್ಲ ಮಧ್ಯಮ ವರ್ಗ, ನಿಮ್ನ ಮಧ್ಯಮ ವರ್ಗದ ಹುಡುಗಿಯರಾಗಿದ್ದರು. 

ಆದಿತ್ಮವಾರದ ಬೆಳಗ್ಗೆ ಕಾರಮನ್‌ ಚರ್ಚ್‌ಗೆ ಹೋಗುವ ಸಿದತಯಲ್ಲಿದಳು. 
ಏನೋ ತೆಗೆದುಕೊಳ್ಳಲು ನಾನು ಅಲ್ಮಾರಿಯ ಬಾಗಿಲು ತಗದ. ಅದರ ಧಡಕಿಗೆ 


28 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಮೇಲಿನಿಂದ ಒಂದು ಉಣ್ಣೆಯ ಮೊಲದ ಗೊಂಬೆ ಕಳಗೆ ಬಿತ್ತು ನಾನು ಅದನ್ನು ಎತ್ತಿ 
ಮೊದಲಿದ್ದಲ್ಲಿಯೇ ಇಡಲು ಜಿಗಿದೆ. ಅಲ್ಮಾರಿಯ ಮೇಲೆ ಬಹಳಷ್ಟು ಆಟಿಗೆ 
ಸಾಮಾನುಗಳು ಇದ್ದುದು ಕಂಡು ಬಂತು. 

"ಇವು ನನ್ನ ಮಗುವಿನ ಆಟಿಗೆ ಸಾಮಾನುಗಳು''- ಕಾರಮನ್‌ ಡ್ರೆಸಿಂಗ್‌ 
ಟೇಬಲ್‌ ಮುಂದೆ ಕುಳಿತು, ಜಡೆ ಹಾಕಿಕೊಳ್ಳುತ್ತತುಂಬ ಸಮಾಧಾನದಿಂದ ಹೇಳಿದಳು. 

""ನಿನ್ನ ಮಗುವಿನವು....?'' ಎನ್ನುತ್ತ ನಾನು ದಂಗುಬಡಿದೆ.... ತುಂಬ ದುಃಖ 
ದಿಂದ ಅವಳತ್ತ ನೋಡಿದ... ಕಾರಮನ್‌ ಮದುವೆಯಾಗದೆ ತಾಯಿಯಾಗಿದಳು.... 

ಕನ್ನಡಯಲ್ಲಿಯೇ ನನ್ನ ಮುಖದ ಭಾವವನ್ನು ಕಂಡುಕೊಂಡ ಆಕೆ ನನ್ನತ್ತ 
ಹೂರಳಿದಳು. ಆಕೆಯ ಮುಖ ಕೆಂಪಗಾಗಿತ್ತು.. ""ನೀನು ತಪ್ಪು ತಿಳಿದಿರುವೆ....'' 
ಎನ್ನುತ್ತ ಆಕೆ ಖಬೊಕ್‌...ಖೂಕ್‌....ನಕ್ಕಳು.... ಆಕೆ ಅಲ್ಮಾರಿಯ ಕೆಳಗಿನ ಸಲ್ಫ್‌ದಿಂದ 
ಒಂದು ತಿಳಿ ನೀಲಿಬಣ್ಣದ ಹೂಳ ಹೊಳೆವ "ಬೇಬಿ ಬುಕ್‌' ಹೊರತೆಗೆದಳು... 


rz 
""ನೋಡಿಲ್ಲಿ.. ಇದು ನನ್ನ ಮಗುವಿನ ಹುಟ್ಟು ಹಬ್ಬದ ಪುಸಕ.... ಅವನು ಒಂದು 
ವರ್ಷದವನಾದರ ಹೀಗ ಮಾಡುತಾನೆ.....ಎರಡು ವರ್ಷದವನಾದರೆ ಹೀಗ 
ಅನ್ನುತಾನೆ. ಇಲ್ಲಿ ಅವನ ಚಿತ್ರ ಅಂಟಿಸುವೆ....'' ಎನ್ನುತ್ತ ಆಕೆ ಚಕ್ಕಮುಕ್ಕಳಿ 


ಹಾಕಿಕೊಂಡು ಪಲ್ಲಂಗದ ಮೇಲಿ ಕುಳಿತಳು. ಅದೇ ಪುಸಕದಿಂದ ಸುಂದರ ಅಮೇರಿಕನ್‌ 
ಮಕ್ಕಳ ಬಣ್ಣದ ಚಿತ್ರಗಳನ್ನು ತಗದು ಹಾಸಿಗೆಯ ಮೇಲ ಹರಡಿದಳು.. ""ನೋಡು, ನನ್ನ 
ಮೂಗು ಎಷ್ಟು ಆಗಲವಿದೆ.... ಮತ್ತವಿಕ್‌ನ ಮೂಗಂತೂ ನನಗಿಂತ ಸಾಸ 
ಹೀಗಿರುವಾಗ ನಮ್ಮಿಬ್ಬರ ಮಗುವಿನ ಮೂಗಿನ ಬಗ್ಗೆ ಯೋಚಿಸು.... ಆಗ ನನ್ನ ಸಿತಿ 
ಏನಾದೀತು " ನಾನು ನನ್ನ ಮಗುವಿನ ಜನನಕ್ಕಿಂತ ಕಲ ತಿಂಗಳ ಮೊದಲೇ ಈ 
ಚಿತ್ರ ಗಳನ್ನಲ್ಲ 2.4 ಇರುವ. ಅಂದರೆ, ಜನಿಸಲಿರುವ ನನ್ನ ಮಗುವಿನ ಮೂಗಿನ 
ಮೇಲೆ ಕೊಂಚ ಇವುಗಳ ಮೂಗಿನ ಪರಿಣಾಮವಾಗಬಹುದು....'' 

"`ನೀನು ಹೇಳಿ-ಕೇಳಿ ಒಳ್ಳಯ ಹುಚ್ಚಿಯಾಗಿರುವ.. ಎಂದ ನಾನು ಮತ್ತ 
ಕೇಳಿದ ""ಮತ್ತೆ ಈ ನಿಕ್‌ ಮಹಾಶಯ ಯಾರು?'' 

ಹೀಗೆ ಕೇಳಿದಾಕ್ಷಣ ಆಕೆಯ ಮುಖ ಬಿಳಿಚಿಕೊಂಡಿತು... "ಈಗ, ಅವನ ವಿಷಯ 
ಕೇಳಬೇಡ.... ಅವನ ಹಸರತಿದರೆ ಸಾಕು.... ನನ್ನ ಹೃದಯ ಒಡದು ತುಂಡು 


ಆದರೆ ಕೆಲ ಹೊತಿನ ನಂತರ ವಿಕ್‌ನ ವಿಷಯ ಹೇಳುತ್ತಲೇ ಇದ್ದಳು... ""ನಾನು 
ಇಷ್ಟು ಕುರೂಪಿ.... ಆದರೆ ನಿಕ್‌ ಹೇಳುತಾನೆ..... ಕಾರಮನ್‌... ಕಾರಮನ್‌... ನ 
ನಿನ್ನ ಹೃದಯ, ನಿನ್ನ ಚಿತ್ತ ನನ್ನ ಆತ್ಮದೂಂದಿಗೆ ಪ್ರೇಮವಿದಿ..... ನಿಕ್‌ ಬೇಕಾದಷ್ಟು 
ಜಗತ್ತು ನೋಡಿದಾನೆ. ಬೇಕಾದಷ್ಟು ಸುಂದರಿಯರ ಜೊತೆ ಅವನ ಸ್ನೇಹವಿದೆ. 
ಹಾಗಿದರೂ ಅವನಿಗೆ ನನ್ನ ಕುರೂಪದ ಬಗ್ಗೆ ಎಳ್ಳಷ್ಟೂ ಯೋಚನೆಯಿಲ್ಲ... ಅದರ 


ಪರಿವೆಯೇ ಇಲ್ಲ...'' 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 29 


ಚರ್ಚ್‌ದಿಂದ ಮರಳಿದ ಮೇಲೆ, ಸಾಗರದ ದಂಡೆಯ ಗುಂಟ ಇರುವ ರಸಯ 
ಮೇಲೆ ನಡೆಯುತಲಿರುವಂತೆ, ವೈ. ಡಬ್ಲ್ಯು. ಸಿ.ಎ. ದ ಹಾಲ್‌ನಲ್ಲಿ ಬಟ್ಟೆ ಇಸ್ತ್ರಿ 
ಮಾಡುತಲಿರುವಂತೆ ಕಾರಮನ್‌ ನನಗೆ ತನ್ನ ಮತ್ತು ನಿಕ್‌ನ ಕಥೆಯೆಲ್ಲ ಹೇಳಿದಳು. 
ನಿಕ್‌ ಡಾಕ್ಟರನಿದ್ದ ಮತ್ತು ಹಾರ್ಟ್‌ ಸರ್ಜರಿ ಬಗ್ಗೆ ಹಚ್ಚಿನ ತರಬೇತಿ ಪಡೆಯಲು 
ವಿದೇಶಕ್ಕೆ ಹೋಗಿದ್ದಾನೆ. ಅವನು ಇವಳನ್ನು ಅಪಾರವಾಗಿ ಪ್ರೀತಿಸುತ್ತಾನೆ. 

ರಾತ್ರಿ ನಾನು ಮಿಸೆಸ್‌ ಸುರೇಲಳ ಕೋಣೆಯಿಂದ ಕಾರಮನ್‌ಳ ಕೋಣೆಗೆ 
ಮರಳಿ ಬಂದಿದೆ. ಏಕಂದರೆ, ಮಿಸೆಸ್‌ ಸುರೇಲ ತನ್ನ ಮಗಳನ್ನು ಹುಡುಕಿ ತರುವಲ್ಲಿ 
ಯಶಸ್ವಿಯಾಗಿದಳು ಸ ಆಕೆಯ ಮಗಳು ಆಕೆಯೂಂದಿಗಿದಾಳ... ಮಲಗುವ ಮುನ್ನ 


ಪ್ರ 


ಕ 
ನಾನು ಸೊಳ್ಳೆ ಪರದ ಸರಿ ಮಾಡುತಿದ್ದೆ... ಕಾರಮನ್‌ ಮತ್ತನೆಲದ ಮೇಲ ಹಾಸಿದ್ದ 
ಹಾಸಿಗೆಯ ಮೇಲೆ ಆಸನ ಹಾಕಿ ಕುಳಿತಿ ದಳ ಸ 
""ನಿಕ್‌....'' ಆಕೆ ಹೇಳತೊಡಗಿದಳು..... 
""ಈಗ ಎಲ್ಲಿದ್ದಾನೆ ? ಟಾ. ಎಂದೆ. 


"ನೀನು ಅವರಿಗೆ ಪತ್ರ ಬರೆಯುತಿಲ್ಲ?...'' 


ee) ಇಲ್ಲ. 
Caw 9 — ಗಿ ye ೧ 
ಏಕ,...?'' ನಾನು ಅಚ್ಚರಿಯಿಂದ ಖ್ರಿಪ್ನಿಣದಿ. 


""ನೀನು ದೇವರ ಮೇಲೆ ವಿಶ್ರಾಸವಿಡುತೀಯಾ ?'' 

"ಇದಂತೂ ತುಂಬ ಜಟಿಲವಾದ ಸಮಸ್ಕ..... ಆದರೆ ನೀನು ಅವನಿಗೆ ಪತ್ರ 
ಏಕೆ ಬರೆಯುತಿಲ್ಲ ಅದನ್ನು ಹೇಳು....?'' 

"ಮೊದಲು ನನ್ನ ಪ್ರಶ್ನೆಗೆ ಉತರ ಹೇಳು... ನೀನು ದೇವರ ಮೇಲೆ 
ವಿಶ್ವಾಸವಿಡುಶ್ಶೀಯಾ....?'' 


ಹಾಕಾ 9 ಕಾ ತಾ 
“ಹಾಂ !...'' ಎಂದಿ, ವಾಗಾದ ಸ 


ಕಟ್ಟಡದ ದೀಪಗಳು ಆರಿದವು.... ರಾತ್ರಿಯ ಗಾಳಿಯಲ್ಲಿ ಅಂಗಳದಲ್ಲಿದ 
:ಡಗಳು ಸರ್‌.....ಸರ್‌.... ಎಂದು ಸಪ್ಪಳ ಮಾಡುತಿದವು...... ಕೋಣೆಯ 


ಬಾಗಿಲಿಗೆ ಹಾಕಿದ್ದ ಕೆಂಪು ಹೂವಿನ ಕರ್ಟನ್‌, ಗಾಳಿಯಿಂದಾಗಿ ಫಡ್‌....ಪಡ್‌.... 
ಎಂದು ಹಾರಾಡುತಿತ್ತು, ನಾನು ಎದು ಅದನ್ನು ಒಂದೆಡೆ ಸರಿಸಿದೆ.... 
“ತುಂಬ ಚಂದವಾಗಿದೆ ಪರದೆ....'' ಎಂದೆ, ಪಲ್ಲಂಗದ ಕಡೆ ಮರಳುತ್ತ... 
ಕಾರಮನ್‌ ನಲದ ಮೇಲೆ ಮಲಗಿದವಳು ಮಗುಲ ಹೊರಳಿಸಿ ನಿದ್ರೆ ಹೋಗಿದಳು. 
ನನ್ನ ಮಾತು ಕೇಳದ ಆಕ ಎದು ಕುಳಿತಳು..... ಮತ್ತಹೇಳತೂಡಗಿದಳು... ಮಲಗೆ... 


30 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


""ನಾನು ಮತ್ತು ನಿಕ್‌ ಒಂದೊಮ್ಮೆ ಗುಡ್ಡದ ಪ್ರದೇಶದಲ್ಲಿ ನೂರಾರು ಮೈಲು 
ಗಳವರೆಗೆ ಡ್ರಾಯ್ತ ಹೋಗಿದೆವು. ಕೇಳುತಲಿದಿಯಾ ? Lo 

""ಹಾಂ...ಹಾಂ.....ಹೇಳು ಮುಂದೆ....'' ಎಂದೆ. 

""ದಾರಿಯಲ್ಲಿ ನಿಕ್‌, ಡೋನ್‌ರೇಮೊನನ್ನು ಕಂಡು ಹೋಗೋಣ..... ಇಂದ: 
ಡೋನ್‌ರೇಮೊ ನಿಕ್‌ನ ತಂದೆಯ ಗೆಳೆಯ ಹಾಗೂ ಮಂತ್ರಿಯಾಗಿದ. ಆತ ಇತೀಚೆಗೆ 
ತನ್ನ ಜಿಲ್ಲೆಯಲ್ಲಿಯ ಗಿರಿಧಾಮದಲ್ಲಿ ಹೊಸದೊಂದು ಸೌಧ ಕಟ್ಟಿಸಿದ. ನಾವು ಆತನ 
ಸೌಧದ ಹತ್ತಿರ ತಲುಪಿದಾಗ, ಎದುರಿನಿಂದ ಬಿಳಿ ಫ್ರಾಕ್‌ ತೊಟ್ಟ ಬಹಳಷ್ಟು ಪುಟ್ಟ 
ಪುಟ್ಟ ಹುಡುಗಿಯರು, ಒಂದು ಸ್ಕೂಲಿನಿಂದ ಹೊರಟು ಬರುತಿರುವುದು ಕಾಣಸಿ 
ನನಗೆ ಆ ದೃಶ್ಯ ಈಗಲೂ ಒಂದು ಕನಸಿನಂತ ನೆನಪಿನಲ್ಲಿದೆ... ನಾವು ಒಳಗೆ 
ಹೋದೆವು. ಮಿಸಸ್‌ ರೇಮೊ ಅವರ ನಿರೀಕ್ಷೆಯಲ್ಲಿ ಅವರ ಭವ್ನವಾದ ಡ್ರಾಯಿಂ 


ಗ 


ಹಾಲ್‌ದಲ್ಲಿ ಕುಳಿತವು. ಕ್ಯಾಬಿನೆಟ್‌ ಮಿನಿಸ್ಟರ್‌ ' ಮನಯಲ್ಲಿರಲಿಲ್ಲ ೨. ಡ್ರಾಯಿಂ 
ಹಾಲ್‌ ಮತು ಸ್ಟಡಿ ರೂಮಿನ ವಡುವಯಿದ ಗೋಡೆಯಲ್ಲಿ ॥ ಒಂದು ಚೌಕೋಣದ 
ಗಾಜಿನ ಬಾಕ್ಸ್‌ ಇತ್ತು ಅದರಲ್ಲಿ ಪಾಸ್ಟಿಕ್‌ದ ದೊಡ್ಡ ಗೊಂಬೆಯಿತ್ತು. ಕೋಣೆಯ ಅಂದ 
ಚಂದದ ಮುಂದ ಅದು ತುಂಬ ಕಳಪಯಾ!ತುು. ನಾವಿಬ್ಬರೂ ಇದರ ಬಗ 

ಸಾರಿಸುತ್ತ ಸುಮ್ಮನೆ ನಕ್ಕೆವು. ಮಿಸೆಸ್‌ ರೇಮೂ 2 ಬಂದರು. ಆಕೆ ನಮಗೆ ಕೋಲ್ಡ್‌ ಟೀ 
ನೀಡಿದಳು ಹಾಗೂ ಇಡೀ ಮನೆ ತೋರಿಸಿದಳು. ಅವರ ಬಚ್ಚಲ ಮನೆಗೆ ಕಪ್ಪು 
ಟಾಯಿಲ್ಸ್‌ ಹಾಕಿದರು. ಗೆಸ್ಟ್‌ರೂಮಿನಲ್ಲಿದ ದೀವಾನ್‌-ಬಿಡ್‌ಗ ಕಂಪು ಹೂವಿನ 
ಜಾಲರಿ ಬಟ್ಟೆಯ ಬೆಡ್‌ಷಿಟ್‌ ಹೊದಿಸಲಾಗಿತ್ತು. ಈ ಪಲ್ಲಂಗಗಳನ್ನು ನೋಡ ನಿಕ್‌ 
ಸುಮ್ಮಗೆ ನನಗೆ ಹೇಳಿದ- "ಕೆಟ್ಟ ಟೇಸ್ಪಿನ ಚರಮ ಸೀಮೆ''. ನಾನು ನನ್ನ 


(ಜೆ 


ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ದೆ. ""ಯಾವುದೂ ಕೆಟ್ಟ ಟೇಸ್ಟ್‌ ಇಲ್ಲ ನಾನು 
ಇಂಥವೇ ಪಲ್ಲಂಗ ನನ್ನ ಮನೆಗಾಗಿ ಖರೀದಿಸುವೆ ಹಾಗೂ ಇಂಥವೇ ಬಿಡ್‌ಷಿಟ್‌ 
ಹೂದಿಸುವೆ....'', ಆಗಿನಿಂದ ನಾನು ಯಾವಾಗಲಾದರೂ ಮನೆಯ ಸಾಮಾನು 


ಇರಿಸಿರುವ ಅಂಗಡಿಗಳ ಮುಂದಿನಿಂದ ಹೋದರೆ ಇಂಥ ಬಟ್ಟೆ ಕಾಣಿಸಿದರೆ ಸಾಕು. ನನ್ನ 
ಕಾಲುಗಳು ಅಲ್ಲಿಯೇ ನಿಂತು ಬಿಡುತಿದವು. ನಾನು ಆಗಾಗ ನನ್ನ ಪಗಾರದಿಂದ ಹಣ 
ಉಳಿತಾಯ ಮಾಡಿ ಅದೇ ಬೆಲೆಯುಳ್ಳ ಕಂಪು ಹೂವ್ವಿನ ಬಟ್ಟೆಯ ಈ ಪರದೆ 
ಖರೀದಿಸಿದೆ... 

ನಾನು ಒಂದು ವಿಶೇಷವಾದ ಚೀನಿ ರಸ್ರೋರಂಟಿನ ಮುಂದಿನಿಂದ 
ಹೂರಟಾಗ.... ಗಾಜಿನ ಕಿಟಕಿಯ ಹತಿರ ಇರಿಸಿರುವ ಮೇಜಿನ ಮೇಲೆ, 
ಉರಿಯುತ್ತಿರುವ ಹಸಿರು ಲ್ಯಾಂಪ್‌ ಕಾಣಸುತ್ತದೆ. ಅಲ್ಲಿ ನಾನು ಒಂದು ಸಂಜೆ 
ನಿಕ್‌ನೊಂದಿಗ ಊಟ ಮಾಡಿದ್ದೆ....'' ಎಂದು ಒಂದೇ ಉಸಿರಿನಲ್ಲಿ ಹೇಳಿದಳು. 

ನನಗೆ ನಿದ್ರೆ ಬರತೊಡಗಿತ್ತು....ನನಗೆ ನಿಕ್‌ನ ಈ ನಾಮಸ್ಮರಣೆಯಿಂದ ಸಾಕಾಗಿ 
ಹೋಗಿತ್ತು.. ನಾನು ಸೂಳ್ಸೆ ಪರದೆ ಕಳಗ ಬಿಡುತ್ತ ಹೇಳಿದ್‌ ""ಒಂದು ಮಾತು 


ಹೇಳು... ನೀನು ಇಷ್ಟೊಂದು ರೀಶಿಯಲ್ಲಿ ನಿಕ್‌ನನ್ನು ಪ್ರೀತಿಸುತ್ತಿರುವಾಗ ನಿನ್ನ ಆ 


fe 


[ey 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 31 


ನಿಕ್‌ನೊಂದಿಗೆ ಮದುವೆ ಏಕೆ ಮಾಡಿಕೊಳ್ಳಲಿಲ್ಲ? ಇಲ್ಲಿಯವರೆಗೂ ಹೀಗೇಕೆ ಜಪ 
ಮಾಡುತ್ತ ಕುಳಿತಿರುವೆ ?....'' 
""ನನಗೆ, ಹತ್ತುವರ್ಷಗಳವರೆಗೆ, ಬಹುದೂರವಿರುವ ಒಂದು ದ್ವೀಪದಲ್ಲಿ ನಮ್ಮ 


re 


ತಂದೆಯ ಜೊತೆಗಿರಬೇಕಾಗಿ ಬಂತು'' ಎಂದ ಆಕೆ ತುಂಬ ದುಃಖಿತ ದನಿಯಲಿ ಮತ್ತೆ 


೧ 
(a 


ಹೇಳಿದಳು- ""ನಾವು ಮೊದಲು ಈ ಪಟ್ಟಣದಲ್ಲಿಯೇ ಇರುತಿದಿವು. ಯುದ ಕಾಲದಲ್ಲಿ 
ಇಲ್ಲಿ ಆದ ಬಂಬಾರಿಯಿಂದ ನಮ್ಮಮನೆ ಸುಟ್ಟು ಭಸ್ಕವಾಯಿತು... ಹಾಗೂ ಘಃ ತಾಯಿ 
ಮತ್ತು ಇಬ್ಬರು ಸೋದರರು ಸತ್ತು ಹೋದರು. ಕೇವಲ ನಾನು ಮತ್ತು ನನ್ನ ತಂದೆ 
ಜೀವಂತ ಉಳಿದೆವು. ತಂದೆ ಒಂದು ಸ್ಕೂಲಿನಲ್ಲಿ ಸೈನ್ಸ್‌ ಟೀಚರ್‌ ಇದರು. ಅವರಿಗೆ 
ಟಿ.ಬಿ. ಆಯಿತು. ನಾನು ಅವರನ್ನು ಸೆನಿಟೋರಿಯಮ್‌ದಲ್ಲಿ ಚಿಕಿತ್ಸೆಗಾಗಿ ಇರಿಸಿದೆ. 


೧೨ 


ಣಾ ೨ 


ರಾ ಇ 
೪ ಗ ಇ ಹಾಗ ಲಭ ಎ ವ ರಾಕಾ ಗ್ರ ಸಾರ್‌ 2 
ನಾನು ಕಾಲೇಜ್‌ ಬಿಟ, ಕೂಡಲೇ ಅದೇ ಆರೋಗ್ಲಧಾಮದ ಆಫೀಸಿನಲ್ಲಿ ನೌಕರಿ 
ಟು 
ತ್‌್‌ 
ಓವಿ ಲ) 


ಶಿ ಮಂತ ಜಮೀನಾರರ ಮನೆಯಲ್ಲಿಯ ಮಕ್ಕಳಿಗೆ 
ಟ್ಲೂಷನ್‌ ಹೇಳತೊಡಗಿದೆ. ಆದರೆ ತಂದೆಯ ಚಿಕಿತ್ಸೆಯ ಖರ್ಚು ದಿನಗಳೆದಂತೆ 


ಹಚ್ಚಾಗುತಲೇ ಹೋಯಿತು. ಆಗ ನಾನು ನನ್ನೂರಿಗೆ ಹೋಗಿ ಅನಾನಸ್‌ದ 
ತೋಟವನ್ನು ಒತೆಯಿಟ್ಟು ಹಣ ತಂದೆ. ಆಗಲೂ ತಂದೆಯವರು ಗುಣಮುಖರಾಗಲಿಲ್ಲ 


ನಾನು ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕ ದೋಣಿಯಲ್ಲಿ ಕುಳಿತು 
ಹೋಗುತ್ತೇನೆ. ಅಲ್ಲಿಯ ಜಮೀನಾರರ ಇಲಾಖೆಯಲ್ಲಿಹೋಗಿ ಅವರ ಮಂದ ಬುದಿಯ 


ಮಕ್ಕಳಿಗೆ ಓದಿಸಿ ಓದಿಸಿ ದಣಿದು ಚೂರು ಚೂರಾಗುತ್ತಿದೆ... ಆದರೂ ತಂದೆಯವರು 
ಗುಣವಾಗಲಿಲ್ಲ ನಿಕ್‌ನೊಂದಿಗೆ ನನ್ನ ಭೇಟಿ ಇಂದಿನಿಂದ ಹತ್ತುವರ್ಷಗಳ ಪೂರ್ವದಲ್ಲಿ 
ಒಂದು ಫೀಸ್ಟಾ (೧%!) ದಲ್ಲಿ ಆಗಿತ್ತು. ಈ ಮಧ್ಯದಲ್ಲಿ ನಾನು ರಾಜಧಾನಿಗೆ 
ಬಂದಾಗಲೆಲ್ಲ ಆತ ನನ್ನನ್ನು ಭೇಟಿಯಾಗುತಿದ್ದ. ಮೂರು ವರುಷದ ಹಿಂದೆಯೇ ಆತ 
ಮದುವಗೆ ಒತ್ತಾಯಿಸಿದ. ಆದರೆ ತಂದೆಯ ಸಿತಿ ಆಗ ಚಿಂತಾಜನಕವಾಗಿತ್ತು ಅಲ್ಲಿ 
ಅವರು ಮರಣ ಶಯ್ಕೆಯಲ್ಲಿರುವಾಗ, ಅವರನ್ನು ಬಿಟ್ಟು, ಇಲ್ಲಿಗೆ ಬರಲು ನನಗೆ 
ಸಾಧ್ಯವಿರಲಿಲ್ಲ ಇದೇ ಸಮಯದಲ್ಲಿಯೇ ನಿಕ್‌ಗೆ ಹೊರಗೆ ಹೋಗಬೇಕಾಗಿ ಬಂತು. 
ತಂದೆ ಸತ್ತ ನಂತರ ಮತ್ತೆ ನಾನಿಲ್ಲಿಗೆ ಬಂದೆ. ಈಗ ನಾನಿಲ್ಲಿ ನೌಕರಿ ಮಾಡುತಿರುವೆ. 
ಮುಂದಿನ ವರ್ಷ ಯುನಿವರ್ಸಿಟಿಗೆ ನನ್ನ ಮಹಾಪ್ರಬಂಧ ಸಲ್ಲಿಸಲಿದ್ದೇನೆ. ತಂದೆಯವರ 
ತೋಟವನ್ನೂ ಒತೆಯಿಂದ ಬಿಡಿಸಿಕೊಳ್ಳಬೇಕಂದಿದ್ದೇನೆ. ನಿಕ್‌ ನನಗೆ ಆರ್ಥಿಕ ಸಹಾಯ 


ಲ್ಲ 
ಕಸಾ ಹ RE ಟ೨6ಃ ಎಸೆ ಸಸ ವು 
ನೀಡಬಯಸಿದ. ಆದರ ನಾನು ಮದುವೆಗಿಂತ ಮೂದಲು ಅವನಿಂದ ಒಂದು 
[0 


ಪೈಸೆಯನ್ನೂ ಪಡಯಲಾರೆ. ಅವನ ಮನೆಯವರು ಕೆಟ್ಟ ಬುದಿಯ, ಒರಟು 
ಜನರಿದ್ದಾರ. ಓರ್ವ ತರುಣಿಗೆ ಆಕೆಯ ಆತ್ಮಗೌರವ ಬಹು ದೊಡದಾಗಿರುತದೆ. 


ಟಿ 
— ಎಡ — “ನ ಆ ಇಲ್‌. ಇಲೆ ತಾಲ ಸಾಲ್‌ ೭ 
ಆತ್ಮಗೌರವ, ಆತ್ಮವಿಶ್ವಾಸ, ಒಂದು ವೇಳ ನನ್ನನ್ನು ಎಂದಾದರೂ ನಿಕ್‌ ಕೂಡ 
ಟ್ರ ವಿಪಿ 
9 ಇ ಎ ಜಿ ಹಂ ದ ತ್ವ ಡು ಬ ಬವ ಹ 
ಉೀೇದರಾಯಿವಾ!/ ಕಾಣುತಾನಿಂ೦ಬ ಪಾಸಿ ಇಲ್ಲಿ ಬಿರಾದರ ಸಾಕಷ್ಟ, ಅಧವಾ 


ಲ ಸಾ 


ಎ ಟೆ 4 ~~ ಇ 
ಸನಗ್ನು? ಮಲದಯೇನು... ? ಸಲ: ಗುಡ ಟ್‌... | 


32 ಕುರ್ರತುಲ ಐನ ಹೃದರ ಅವರ ಆಯ ಕತೆಗಳು 


ಮಾರನೆಯ ದಿನ ಬೆಳಗ್ಗೆ ಅಕೆ ಎಂದಿನಂತೆ ಎಲ್ಲರಿಗಿಂತ ಮೊದಲು ಡೈನಿಂಗ್‌ 
ಟೇಬಲ್‌ ಹತಿರ ಟಿಫಿನ್‌ನ ವ್ಯ ವಸಿಗಾಗಿ ಸನ್ನದ್ಧಳಾಗಿದಳು. ಮಿಸೆಸ್‌ ಸುರೇಲ ಗಾಮಕ್ಕೆ 
ಮರಳುವ ಸಿದತೆಯಲ್ಲಿದಳು. ತನಗೆ ಆಗಲಿರುವ ಅಳಿಯನೊಂದಿಗೆ ಒಡಂಬಡಿಕೆ 
ಮಾಡಿಕೊಂಡಿದಳು. ಅವನು ಬೆಳಿಗ್ಗೇನೇ ತನ್ನ ಭಾವಿ ಅತೆಯ ಹತ್ತಿರ ಬಂದಿದ. ಅವನು 
ಸಾದಾ-ಸೀದಾ, ಅನುಭವಿ ತರುಣನಾಗಿದ. ಹಾಲ್‌ನ ಒಂದು ಮೂಲೆಯಲ್ಲಿ ತೊಯ 
ಬೆಕ್ಕಿನ ಹಾಗ ಮುದೆಯಾಗಿ ಕುಳಿತಿದ. ಇಡೀ ವಾತಾವರಣದಲ್ಲಿ ಒಂದು ಅಪೂರ್ವವಾದ 
ಪ್ರಸನ್ನತೆ ಹರಡಿತ್ತು. ಹುಡುಗಿಯರು ಮಾತು ಮಾತಿಗೂ ನಗೆಯ ಬುಗ್ಗೆ ಚಿಮ್ಮುತಿದರು 
ನಾನು ಕೂಡ ತುಂಬ ಸಂತೋಷದಲ್ಲಿದ್ದ, ನನಗೆ ನಾನು ಗಾಳಿಗಿಂತ ಹಗುರಾಗಿದೇನೆ 


ಆಲೆ 


ಎನ್ನಿಸುತಲಿತ್ತು. ಈ ರೀತಿಯ ಹಗುರಾಗುವುದು, ಸಂಪೂರ್ಣ ಶಾಂತಿ, ಪ್ರಸನ್ನತೆಯ 
ಅರಳುವಿಕೆಯ ಅನುಭವವಾಗುವುದು, ಜೀವನದಲ್ಲಿ ಬಹಳ ಕಡಿಮೆ. ಈ ಅನುಭವ 
ಕೂಡ ಕೇವಲ ಕಲವು ಕ್ಷಣಗಳಷ್ಟು ಮಾತ್ರ ಇರುತ್ತದೆ. ಆದರೆ ಈ ಕೆಲ ಕ್ಷಣಗಳು ಅತ್ಯಂತ 
ಬೆಲೆಯುಳ್ಳವುಗಳು, ಅಮೂಲ್ಯವಾದವುಗಳು, ಅಪರೂಪದವುಗಳು. 


ಕಾರಮನ್‌, ಜಲ್ರಿ ಜಲಿ ಟಿಫಿನ್‌ ಮುಗಿಸಿ ಆಫೀಸಿಗೆ ಹೊರಟು ಹೋದಳು. 


ಟು 


"ಇಂದು ಕೂಡ ನೀನು ನಿನ್ನ ಶ್ರೀಮಂತ ಮಿತ್ರರನ್ನು ಕಾಣಲು ಹೋಗುತಿಲ್ಲ 


wl 
ತಾನೇ? ಒಂದು ವೇಳ ಹೋಗದಿದ್ದರೆ ನಾನು ನಿನ್ನನ್ನು ಜೀಪನಿೇp೩ಗy)ಯಲ್ಲಿ 
ಕೂಡಿಸಿಕೊಂಡು ನಗರದ ಓಣಿ- ಸಂದಿಗೊಂದಿಗಳ ಳಲ್ಲಲ್ಲ ತಿರುಗಾಡಿಸುತಿದೆ.....'' 
ಎಂದು ಮೆಗಲೀನಾ ನನಗೆ ಹೇಳಿದಳು. 
"ನಿನಗಾಗಿ ಒಂದು ಕೆಡಿಲೇಕ್‌ ಗಾಡಿ ಬಂದಿದೆ...'' ಎಂದು ರೋಜಾ ಒಳಗೆ 


ಬಂದು ಸೂಚನೆ ನೀಡಿದಳು. 

""ಕಡಿಲೇಕ್‌....? ಉಫ್‌....'' ಕೋರಸ್‌ ನಡೆಯಿತು. 

"ನಿನಗಾಗಿ ಇಂಥಂಥ ಭಾರಿ ಭಾರಿ ಕಾರು ಬರುತವಲ್ಲ...'' ಎಂದು 
ಬರ್ನಾರ್ಡಾ ಸಂತುಷ್ಟ ಮನಸ್ಸಿನಿಂದ ಹೇಳಿ, ಖುಪಿ ಹೆಚ್ಚಿಸಿದಳು. ನಾನು ಅವರಿಗೆಲ್ಲ 
"ಖುದಾ ಹಾಫಿಜ' ಹೇಳಿದೆ ಹಾಗೂ ನನ್ನ ಪ್ರವಾಸಿ ಬ್ಲಾಗ್‌ ಹೆಗಲಿಗೆ ತೂಗು 
ಹಾಕಿಕೂಂಡು ಹೊರಗೆ ಬಂದೆ. ನಾನು ಮಾಜಿ ರಾಜದೂತ ಡೋನ್‌ ಗಾರ್ಸಿಯಾ 
ಡೇಲ ಪ್ರಡೋಸ್‌ರೊಂದಿಗೆ ಎರಡು ದಿನ ಇರಲು ಅವರ ಹಿಲ್‌ ಸ್ಟೇಶನ್‌ಗ 
ಹೊರಟಿದ್ದೆ ಅವರ ಡ್ರೈವರ್‌ ಕಪ್ಪು ಕೆಡಿಲೇಕ್‌ ಕಾರಿನ ಬಾಗಿಲು ಅತ್ಯಂತ ಗಂಭೀರವಾಗಿ 
ಹಾಕಿದ ಹಾಗೂ ಕಾರು ಪಟ್ಟಣದಿಂದ ಹೂರ ಬಂದು, ಹಚ್ಚ ಹಸಿರ ಹೊದಿಕೆ ಹೂತ್ತು 
ನಿಂತ ಗುಡ್ಡಬೆಟ್ಟಗಳ ಕಡೆಗೆ ಸಾಗಿತು. 


ಬೆಟ್ಟದ ಒಂದು ಶಿಖರದ ಮೇಲೆ ಗಾರ್ಸಿಯಾ ಅವರ "ಹಿಸ್ತಾನ್ತಿ', ಬ 
ಬಂಗ್ಲೆ ಗಿಡಗಂಟಿಗಳ ಮಧ್ಯದಲ್ಲಿದರೂ ದೂರದಿಂದಲೇ ಕಾಣಿಸುತಿತ್ತು ಕೊಳ್ಳಗಳ 
ಮಂಜು ಸುಳಿದಾಡುತಲಿತ್ತು ಬೆಳ್ಳಗಿನ, ಬೂದಿಬಣ್ಣದ, ಕಂಪು ಮತ್ತು ಹಳದಿ ಬಣ್ಣ 


CS 
ಬೆಟ್ಟದಾವರೆ ಪುಷ್ಪಗಳು ಇಡೀ ಕೊಳದಲ್ಲಿ ಅರಳಿದವು. ಕಾರು ಗೇಟಿನೊಳಗಿಂದ ಬಂದು 


ಕುರ್ರತುಲ ಐನ ಹೈದರ ಅವರ ಆಯ ತತೆಗಳು 33 


ಪೋರ್ಚದಲ್ಲಿ ನಿಂತಿತು. ಕಬಾಯಲೀ ಜನಾಂಗದ ಹಣ್ಣಾಳುಗಳು ಹೂರಬಂದರು. 
ಬಟ್ಟರ ಕಳಗೆ ಬಂದು ಕಾರಿನ ಬಾಗಿಲು ತೆರದ. ಹಾಲ್‌ದ ಬಾಗಿಲಲ್ಲಿ ಡೋನ್‌ 
ಗಾರ್ಸಿಯಾ ಮತು ಅವರ ಪತ್ನಿ ಡೋನಾ ಮಾರಿಯಾ ನನ್ನ ಪ್ರತೀಕ್ಷೆಯಲ್ಲಿದ್ದರು. ಅವರ 
ಬಂಗ್ಲೆ ಬೆಳ್ಳಗಿನ ರತ್ನಗಂಬಳಿಗಳಿಂದ, ಬಂಗಾರವರ್ಣದ ಫರ್ನಿಚರ್‌ ಮತ್ತು 
ಅತ್ಯಮೂಲ್ಯ ವಸ್ತುಗಳಿಂದ ಸುಸಜ್ಜಿತವಾಗಿತ್ತು ಅದರಲ್ಲಿಯ ಕೋಣಗಳು, ಲೈಫ್‌ 
ಮ್ಲಾಗಜೀನ್‌ದಲ್ಲಿ ಬರುವ ವರ್ಣರಂಜಿತ ಪುಟಗಳಲ್ಲಿ ಫರ್ನಿಚರ್‌ ಅಥವಾ 
ಇಂಟೀರಿಯರ್‌ ಡಕೋರೇಶನ್‌ದ ಬಗ್ಗ ಹೆಚ್ಚಾಗಿ ಪ್ರಕಟಿಸಲಾಗಿರುತವ 

ಕೆಲ ಹೊತ್ತಿನ ನಂತರ ನಾನು ಡೋನಾಮಾರಿಯಾಳೂಂದಿಗ ಚ ಅಂತಸಿಗೆ 
ಹೋದೆ. ಅಲ್ಲಿಯ ಸುತಲ ಗಾಜುಗಳುಳ್ಳ ಹಾಲ್‌ನಲ್ಲಿಯ ಒಂದು ಮೂಲೆಯಲ್ಲ ಒಂದು 


೧೨ 


ಹಾಜೇಕಾರ ಬೇ ಶದ Ns ಬುಟ್ಟಿಯಲ್ಲಿ GT ಆರು ತಿಂಗಳ 


( 
ತ್‌ 
el 
2 
ಣೆ 
CL 
| 
ಈ 
ದೆ 


ತಾಜಾತನದಿಂದ ಹೂಳಯುತಿದ ಚಿಕ್ಕ ವಯಸ್ಸಿನ ಓ 
ಹತ್ತಿರದ ಸೋಪಾದಿಂದ ಎದ್ದು ನನ್ನೆಡೆಗೆ ಬಂದಳು ಹಾಗೂ ಮುಗುಳ್ಗಗುತ್ತ ಥ್ಯಾಂಕ್ಸ್‌ 
ಕೊಡಲು ಕೈಚಾಚಿದಳು 
""ಈಕೆ ನನ್ನ ಸೂಸ...'' ಎಂದು ಪರಿಚಯಿಸಿದಳು, ಡೋನಾ ಮಾರಿಯಾ. ನಾವು 
ಮೂವ್ತರೂ ಬುಟ್ಟಿಯ ಅತ್ತ ಇತ್ತ ನಿಂತು ಮಗುವಿನೊಂದಿಗೆ ಪ್ರೇಮ-ಗೀಮ 
ಮಾಡುವಲ್ಲಿ ಮಗ ಸರಾದೆವು. 

ಮಧ್ಯಾಹ್ನ, ಲಂಚ್‌ ಸಮಯದಲ್ಲಿ ಅಮೇರಿಕನ್‌ ತರುಣಿಯ ಗಂಡನೂ ಬಂದ. 


೧೨ 


"" ದತ ನಮ್ಮ ಮಗ ಹೋಚೆ...'' ಡೋನ್‌ ಗಾರ್ಸಿಯಾ ಹೇಳಿದ. 
ಹೋಚಿೆಗೆ ಮೂವತೃದು ವರ್ಷವಾಗಿರಬಹುದು. ಆತ ಸಳೀಯ ಕಸೂತಿ 
ಹಾಕಿದ ತಿಳಿಬಣ್ಣದ ಅಂಗಿ ಮತ್ತುಬಿಳಿ ಪ್ಯಾಂಟ್‌ನಲ್ಲಿತುಂಬ ಚೆನ ನ್ಹಾಗಿಯೇ ಕಾಣಿಸುತಿದ. 


ಎಮ್‌ 


ಅವನು ತನ್ನ ಎಳೆ ವಯಸ್ಸಿನ ಹಂಡತಿಯನ್ನು ತುಂಬ ಪ್ರೀತಿಸುತಿದ. ಹಾಗೂ ಮಗುವಿನ 


ಮೇಲೆ ಅಪಾರ ಪ್ರೀತಿ, ವಾತ್ಸಲ್ಯವಿತ್ತು ಹೆಚ್ಚಾಗಿ ಅವನು ಮಗುವಿನ ಬಗ್ಗೆಯೇ ಮಾತ 


4 


ರಾತ್ರಿಯಲ್ಲಿ ನಾನು ಅತ್ಯಂತ ಸುಸಜ್ಜಿತ ಮತ್ತು ಭವ್ಯವಾದ ಮಲಗುವ 
ಕೋಣೆಯೊಳಗೆ ಹೋದೆ. ಅಲ್ಲಿರಿಸಿದ್ದ ಸಾಮಾನುಗಳಿಗೆ ಕೈ ತಾಗಿದರೆ ಸಾಕು, ಎಲ್ಲಿ 
ಹೊಲಸಾಗುವುವೋ ಎನ್ನುವ ಚಿಂತೆ ಕಾಡುತಿತ್ತು ಆ ಸಮಯದಲ್ಲಿನನಗೆ ವೈ. ಡಬ್ಲ್ಯು 
ಸಿ.ಎ.ದ ಆ ಕೋಣೆಗಳು ಆ ಸೊಳ್ಳೆ ಪರದೆ, ಮಿಸೆಸ್‌ ಸುರೇಲ ಮತ್ತುಆ ಬಣ್ಣಗಟ್ಟ 
ಹಾಲ್‌, ಮೇಜು, ಕುರ್ಚಿಗಳು ಎಲ್ಲ ಎಲ್ಲ ಬಹಳ ನೆನಪಾದವು... 

ಎರಡು ದಿನಗಳ ನಂತರ ಪೈಡೋಸ್‌ ಮನೆಯವರು, ನನ್ನೂಂದಿಗೇನೇ 
ರಾಜಧಾನಿಗೆ ಮರಳಿದರು. ತನ್ನ ತಾಯಿ ತಂದೆ ಅವರನ್ನು ತಮ್ಮ ಟೌನ್‌ 


34 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಹೌಸ್‌ದಲ್ಲಿಳಿಸಿದ ನಂತರ, ಹೋಜೆ ನನ್ನನ್ನು ನನ್ನ ನಿವಾಸ ಸ್ನಾನಕ್ಕೆ ಕಳಿಸಲು ಕೆಡಿಲೇಕ್‌ 
ಮತೊಮ್ಮೆ ಸ್ಟಾರ್ಟ್‌ ಮಾಡಿದ. ಹೋಜೆ ಮತ್ತು ಅವನ ಪತ್ನಿ ಡೋರೋಧಿ ಕೇವಲ 
ಎರಡು ವಾರಗಳಾದವು ಅಮೇರಿಕೆಯಿಂದ ಇಲ್ಲಿಗೆ ಬಂದು. ಅವರ ಬಹಳಷ್ಟು 
ಸಾಮಾನುಗಳು ಇನ್ನೂ ಕಸ್ಟಮ್‌ ಹೌಸ್‌ದಲ್ಲಿಯೇ ಇದವು, ಅವುಗಳನ್ನು ತರಲು 
ಹೋಜೆ ಅಲ್ಲಿಗೆ ಹೋಗಬೇಕಾಗಿತ್ತು 

ರಾಜಧಾನಿಯ ಅತ್ಯಂತ ಪ್ರಸಿದ್ದ ಹಾಗೂ ಶ್ರೇಷ್ಠ ದರ್ಜೆಯ ಹೋಟಲಿನ 
ಮುಂದೆ ಹೋಜೆ, ಕಾರು ನಿಲ್ಲಿಸಿದ. 

"ಇಲ್ಲೇನು ಮಾಡುವುದಿದೆ ?'' ಎಂದು ನಾನು ಅವನನ್ನು ಕೇಳಿದೆ. 

""ನೀವು ಇಲ್ಲಿಯೇ ಇಳಿದುಕೊಂಡಿರಬೇಕಲ್ಲ?'' ಎಂದ. 

"ಇಲ್ಲ ಡಿಯರ್‌ ಹೋಚಿ. ನಾನು ವ್ಯಡಬ್ಲ್ಲು. ಸಿ. ಎ. ದಲ್ಲಿ ಇಳಿದು 
ಕೊಂಡಿದ್ದೇನೆ.'' 

“ವೈ. ಡಬ್ಬು... ? ಗುಡ್‌ಗಾಡ್‌... ವಿಚಿತ್ರವಾಗಿದೆ... ಅಚ್ಚಾ... ಅಲ್ಲಿಗೇ 
ಹೋಗೋಣ... ಏನು ನಿಮಗೆ ಇಲ್ಲಿ ಸಳ ಸಿಕ್ಕಲ್ಲಿ ನು? ನೀವು ಬಂದ ಕೂಡಲೇ 


[em] 


ಡ್ಯಾಡಿಗ ಸೂಚನೆ ಕೊಡಬೇಕಾಗಿತ್ತು...'' ಎಂದ. 


I 
¢ 


ಶ್ರ 


ಆಗ ನನಗೆ ವಿಚಾರ ಬಂತು, ನಾನು ಪ್ರತಿಯೊಂದು ವರ್ಗದ, ಪ್ರತಿಯೊಂ 
ಶ್ರೇಣಿಯ ಜನರನ್ನು ನನ್ನ ಸ್ವಭಾವದ ಮೂಲಕ, ನನಗಿರುವ ಅವಕಾಶ 
ಸೀಮೆಯವರೆಗೂ, ಮಾನಸಿಕವಾಗಿ ಹೊಂದಾಣಿಕೆ, ತಾಳ-ಮೇಳ ಮಾಡಿಕೊಳ್ಳು 
ಬಂದಿರುವ. ಆದರೆ ಹೋಜೆ ಮತ್ತು ಅವನ ತಾಯಿ-ತಂದಗಳ ಮನೆತನ, ಈ ದೇಶದ 
ಹತ್ತು ಜನ ಆಗರ್ಭ ಶ್ರೀಮಂತ ಮನೆತನಗಳಲ್ಲಿ ಒಂದಾಗಿದ. ಅದೂ ಅಲ್ಲದೆ ಇಲ್ಲಿಯ 
ಆಳುವ ವರ್ಗದ ಮಹತ್ವಪೂರ್ಣ ಸಂಭವಾಗಿದರು. ಅಂಥವರಿಗೆ, ವೈ.ಡಬ್ಲ್ಯು, ಸಿ. ಎ. 


{a CL 


ನನಗೇಕೆ ಇಷ್ಟೊಂದು ಪ್ರಿಯವಾಗಿದೆ ಮತ್ತು ನಾನು ಅಲ್ಲಿಯೇ ಇರಲು ಇಷ್ಟೊಂದು 
ಆಸಕ್ತಿ ಏಕ ಹೊಂದಿದ್ದೇನೆ ಎಂಬುದನ್ನು ತಿಳಿಸಿಕೊಡುವುದು ಅರ್ಥಹೀನವಾಗಿತ್ತು 

ಸೊನೆ ಮೂಲೆಯಲ್ಲಿ ಕಾರು ನಿಲ್ಲಿಸಿದ. "ಜೀಪನಿ' ಖಡ 

ಹೋಜೆ ಓಣಿಯ ಕೊನೆ ಮೂಲಿಯಲ್ಲಿ ಕಾರು ನಿಲ್ಲಿ; ಪನಿ'ಗಳ ದೊಡ್ಡ 

ಸಾಲು ದಾರಿಯನ್ನು ಬಂದ್‌ ಮಾಡಿತ್ತು ನಾನು ಅಲ್ಲಿಯೇ ಇಳಿದು ವೈ.ಡಬ್ಲ್ಲು ಸಿ. ಎ. 

ಒಳಗೆ ಹೋದಾಗ ಎಲ್ಲರೂ ಮಲಗಿದ್ದರು. ನಾನು ಸಪ್ಪಳ ಮಾಡದೆ, ಕೋಣೆಯಲ್ಲಿ 


ಹಾಸಿಗೆ ಹಾಸಿಕೊಂಡು, ಶಾಂತವಾಗಿ ನಿದ್ರಿಸುತ್ತಿದಳು. ಆಕೆಯ ತಲೆದಿಂಬಿನ ಹತಿರ 
ಸೇಂಟ್‌ ಥಾಮಸ್‌ನ ಚಿತ್ರವಿತ್ತು. ಅದರ ಮೇಲೆ ಓಣಿಯ ಲೈಟಿನ ಮಂ 
ನೆಳಲು ಹೊಯಾಡುತಲಿತ್ತು. 

ಬೆಳಗಿನ ನಾಲ್ಕು ಗಂಟೆಗೆ ಎದ್ದು ನಾನು, ಕಳ್ಳ ಹೆಜ್ಜೆಯಲ್ಲಿ ಅವಶೇಷದಂತಿರುವ 
ಬಚ್ಚಲ ಮನೆಗೆ ಹೋದೆ. ಮೆಲ್ಲಗೆ ನಳ ಚಾಲು ಮಾಡಿದೆ. ಆದರ ನೀರಿನ 
ರಭಸದಿಂದಾಗಿ ಸಪಳವಾಯಿತು. ನಾನು ಗಾಬರಿಯಾದೆ. ಅದೇ ರೀತಿ ಮಲ್ಲಗೆ, 


tl 
ಶ್‌ 
ಡಸ 
do 
೭೬ 


ಕುರ್ರತುಲ ಐನ ಹೃದರ ಅವರ ಆಯ ಕತೆಗಳು 45 


ಸಪ್ಪಳದಿ೦ದ ಕಾರಮನ್‌ಳ ನಿದ್ರ ಹಾಳಾಗಬಾರದೆಂಬ ಎಚ್ಚರವಹಿಸಿ, ಸದಾಗದಂತೆ 
ಕೋಣೆಗೆ ಬಂದು ನನ್ನ ಸಾಮಾನು ಕಟ,ಲಾರಂಭಿಸಿದೆ. ಅಷ್ಟರಲ್ಲಿ ನಾನು ಹೊರಳಿ 
ಹ ಕ್ರ 4 ೬ ಣ್‌ 
ನೋಡಿದೆ, ಆಗಲೇ ಕಾರಮನ್‌ ಹಾಸಿಗೆಯಿಂದ ಮಾಯವಾಗಿದಾಳ. ಕೆಲ ಹೊತ್ತಿನ 
ನಂತರ ಆಕ ಬಂದು ಹೇಳಿದಳು- 
“ಟಿಫಿನ್‌ ಸಿದವಾಗಿದೆ....'' ಆಕ ಆಗಲೇ ಟ್ಯಾಕ್ಸಿಯವನಿಗೂ ಪೋನು ಮಾಡಿ 
ಬರಲು ಹೇಳಿದಳ 


""ನಿನ್ನ ಯಾತ್ರೆ ಹೇಗಿತ್ತು..?'' ಎಂದು ಆಕೆ ಚಹಾ ಹಾಕುತ್ತ ಕೇಳಿದಳು. 


( 


""ತುಂಬ ಚಿನಾಗಿತು,....'' 
[SR ೨ 
""ಈ ನಿನ್ನ ಮಿತ್ರರು... ಯಾರಿವರು.... ನೀನು ಹೋಗಿದಯಲ್ಲ...? ನೀನು, 
ಅವರು ಯಾರಂಬುದನ್ನೀ ಹೇಳಲಿಲ್ಲವಲ್ಲ..'' 
ನಾನು ಹೇಳಲು ಆರಂಭಿಸುವವಳೇ ಇದ.... ಅಷ್ಟರಲ್ಲಿ ಒಂದು 


ಲಿ 
ಹೊಳಯಿತು. ನಾನು ಕೂಡಲೇ ಹಾಲ್‌ನಿಂದ ಕೋಣೆಯೊಳಗೆ ಹೋಗಿ ಸೂಟ್‌ ಕೇಸ್‌ 


ಸೀರೆಯೊಳಗೆ, ಬರದ ಚೀಟಿಯಿರಿಸಿ ಕಾರಮನ್‌ಳ ತಲೆದಿಂಬಿನ ಕಳಗೆ ಸೀರ ಇರಿಸಿದೆ 
“ಟ್ಯಾಕ್ಸಿ ಬಂತು....'” ಕಾರಮನ್‌ ಹಾಲ್‌ನಿಂದ ಕೂಗಿ ಹೇಳಿದಳು 
ನಾವಿಬ್ಬರೂ ಸಾಮಾನು ತೆಗೆದುಕೊಂಡು ಹೂರಗೆ ಬಂದವು. ನಾನು 

ಟ್ಯಾಕ್ಸಿಯಲ್ಲಿ ಕುಳಿತುಕೊಂಡ. ಅಷ್ಟರಲ್ಲಿ ಕಾರಮನ್‌ ದೊಡ್ಡ ಬಾಗಿಲಿನ ಕಿಟಕಿಯಿಂದ 

ತಲೆ ಹೊರಗೆ ಹಾಕಿ ""ಅರ... ನೀನು ವಿಳಾಸವನ್ನೇ ಕೊಡಲಿಲ್ಲವಲ್ಲ...'' ಎಂದಳು. 


ವಷ 
ನಾನು ಆ ಕೂಡಲೇ ಒಂದು ಕಾಗದದಲ್ಲಿ ವಿಳಾಸ ಬರೆದು ಅವಳ ಕೈಯಲ್ಲಿರಿಸಿ 
ನನಗೂ ಕೂಡ ಒಂದು ಅತ್ಯಂತ ಮಹತ ದ ಮಾತು ನಿನಪಾಯಿತು- ""ಇ 
ಅತಿಯಾಯಿತು, ಕಾರಮನ್‌, ನಿನ್ನ ವೈ. ಡಬ್ಬು. ಸಿ. ಎ.ದವರು ನನಗೆ ನನ್ನ ಬಿಲ್‌ 
ಕಹಲ ಇಲ್‌ 

“ಹುಚ್ಚುಚ್ಚು ಮಾತಾಡಬೇಡ...'' 

“ಅರ....ಇದು ನಿನ್ನ ಸ್ತಂತ ಮನೆ ಅಲ್ಲವಲ್ಲ ಕಾರಮನ್‌.....'' 

“ನೀನು ನನ್ನ ಅತಿಥಿಯಾಗಿದ್ದೆ....'' 

“ಹುಚ್ಚುಚ್ಚು ಮಾತಾಡಬೇಡ....'' 


“ನೀನು ಹಾಗೆ ಮಾತನಾಡುವುದನ್ನು ಬಿಡು... ಈಗ ಓಡು. ಇಲ್ಲವಾದರೆ 
ವಿಮಾನ ಹೊರಟು ಹೋಗುತದೆ.....ಮತ್ತ ನೋಡು, ನಾನು ಮದುವಯ ಕಾರ್ಡ್‌ 
ಕಳಿಸಿದಾಗ ನೀನು ಬರಲೇಬೇಕು.... ನಾನು ಯಾವುದೇ ನಪ ಕೇಳಲು ಸಿದಲಲ್ಲ ಸ್ವಲ್ಪ 


ಯಸ್ಟ್ನ೨ ನಿಕ್‌, ನಿನ್ನ ಭೇಟಿಯಿಂದ ಎಷ್ಟೂ 


_ pes ಸಜಾ 33 
ದಿ೦ಬುದಿನ್ನು... 


36 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಆದರೆ, ನಮ್ಮಿಬ್ಬರಿಗೂ ಗೊತಿತು; ಮತೊಮ್ಮೆ ನಾನು ಇಷ್ಟೊಂದು ದೂರ 
ಬರುವುದು ಎಷ್ಟು ಕಷ್ಟ- ಎಂಬುದು. 

"“ ಮುದಾ ಹಾಫಿಜ್‌....ಕಾರಮನ್‌'' ಎಂದೆ ನಾನು. ಕಂಠ ಗದದಿತವಾಗಿತ್ತು.. 

"“ ಖುದಾ ಹಾಫಿಜ್‌....'' ಎನ್ನುತ್ತ ಆಕೆ, ಕಿಟಕಿಯಿಂದಲೇ ಬಹಳ ಹೊತಿನವರೆಗೆ 
ಕೈ ಬೀಸುತಲಿದಳು. ಟ್ಯಾಕ್ಸಿ ಬೆಳಗಿನ.... ಚುಮು ಚುಮು ಬೆಳಗಿನ... ಮಂದ ಬೆಳಕಿನಲ್ಲಿ 
ಏರ್‌ಪೋರ್ಟ್‌ದತ್ತ ಸಾಗಿತು. 

ವಿಮಾನ ಹೂರಡಲು ಸಿದವಾಗಿತ್ತು ಕಸ್ಟಮ್‌ ಕೌಂಟರ್‌ದಿಂದ ನಾನು 
ಮರಳಿದಾಗ ಹಿಂದಿನಿಂದ ಡೋನ್‌ ಗಾರ್ಸಿಯಾ ಅವರ ಧ್ವನಿ ಕೇಳಿ ಬಂತು- ""ನಿಕ್‌, 
ನಾನು ಸಿಗಾರ್‌ ಖರೀದಿ ಮಾಡಲೇ....'' 


""ಸರಿ....ಡ್ಯಾಡಿ'' ಇದು ಅವರ ಮಗ ಹೋಜಿಯ ಧ್ವನಿಯಾಗಿತ್ತು 

ನಾನು ಅಚ್ಚರಿಯಿಂದ ಹೂರಳಿ ನೋಡಿದೆ. ಹೋಜೆ ಮುಗುಳ್ನಗುತ್ತ ನನ್ನತ್ತ 
ಬಂದ, ""ನೋಡಿದಿರಾ, ನಾವು ಹೇಗೆ ಸರಿಯಾದ ಸಮಯಕ್ಕೆ ಬಂದೆವು....'' 
ಶಿತು, 


VET 


""ಹೋಜೆ....'' ಎಂದೆ. ನನ್ನ ಎದ ಜೋರಾಗಿ ಬಡಿದುಕೊಳ್ಳು 
ಅಂಥದರಲ್ಲಿಯೇ ಕೇಳಿದ ""ನಿನ್ನ ಇನ್ನೊಂದು ಹೆಸರೇನು ?'' 

""ನಿಕ್‌....ಡ್ಯಾಡಿ ತುಂಬ ಪ್ರೀತಿಯಲ್ಲಿದ್ದಾಗ ನನ್ನನ್ನು ನಿಕ್‌ ಎಂದು ಕರೆಯುತ್ತಾರೆ. 
ಹಾಗಿಲ್ಲದಿದ್ದರೆ, ನಾನು ಸಾಮಾನ್ಯವಾಗಿ ಹೋಜೆ ಎಂದೇ ಕರೆಯಲ್ಪಡುತೇನೆ, ಆದರೆ 
ನೀವು ಹೀಗೇಕೆ ಕೇಳಿದಿರಿ... ?....'' 

"ಏನೂ ಇಲ್ಲ.... ಸುಮ್ಮನೆ....'' ಎನ್ನುತ್ತ ನಾನು ಅವನೊಂದಿಗೆ ಲಾಂಜದತ್ತ 
ಸಾಗಿದೆ. ಹೀಗೆ ಹೋಗುತಿರುವಾಗಲೇ ಮೆಲ್ಲಗೆ ಕೇಳಿದ- 

""ನೀನು ಅಮೇರಿಕಾಕ್ಕೆ ಏನು ಮಾಡಲು ಹೋಗಿದ್ದ ?'' 

“ಹಾರ್ಟ್‌ ಸರ್ಜರಿಯಲ್ಲಿ ಸ್ಪಷಲೈಜ್‌ ಮಾಡಲು. ನಿಮಗೆ ಇದನ್ನೆಲ್ಲ ಹೇಳಿದ್ದೆ ಈ 
ಹಿಂಜಿ” 


ಎಮು ಬಸು ಬಾ ಏನಾಯ್ತು....? ಏನೆಂಬುದನ್ನಾದರೂ....?'' 
"ಏನೂ? ಇಲ್ಲ....'' ನನ್ನ ದನಿ ಕುಂತು ಹೋಯಿತು. ಲೌಡ್‌ ಸ್ಪೀಕರ್‌ ಒಂದೇ 


ಸಮನೆ ಕೂಗಿಕೊಳ್ಳುತ್ತಲಿತು- ""ಫ್ಯಾನ್‌ ಅಮೇರಿಕನ್‌ ಪ್ರವಾಸಿಕರು.... ಫ್ಯಾನ್‌ 
ಅಮೇರಿಕನ್‌ ಸಟ 

""ಅರ.... ಹೊರಡುವ ವೇಳ ಇಷ್ಟು ಜಲಿ ಬಂದು ಬಿಟ್ಟಿತೇ.... ?'' ಎನ್ನುತ 
ನಿಕ್‌ ಹೆ ವಾಚ್‌ ನೋಡಿಕೊಂಡ. ಡೋನ್‌ ಗಾರ್ಸಿಯಾ ಸಿಗಾರ ಖರೀದಿಸಿ 
ಕೊಂಡು ಸಂತೋಷದಿಂದ ಮುಗುಳ್ನಗುತ್ತ ನನ್ನತ್ತ ನಾ 
ಇಬ್ಬರಿಗೂ ನನ್ನ ಕೃತಜ್ಞತೆ ಹೇಳಿದೆ ಹಾಗೂ ಅವರಿಗೆ "ಖುದಾ ಹಾಫಿಜ್‌' ಎನ್ನುತ್ತ ಓಡಿ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 47 


ಹೋಗಿ ಪ್ರವಾಸಿಕರ ಸಾಲಿನಲ್ಲಿ ಸೇರಿಕೊಂಡೆ. ವಿಮಾನದಲ್ಲಿ ಕುಳತು ಕಿಟಕಿಯಿಂದ 
ನೋಡಿದೆ. ಡೋನ ಗಾರ್ಸಿಯಾ ಮತ್ತುನಿಕ್‌, ಕಳಗೆ ಕೀಲಿಂಗ್‌ದ ಮೇಲೆ ಬಾಗಿ ಕೃವಸ್ತ್ರ 
ಅಲ್ಲಾಡಿಸುತ್ತಿದರು. ವಿಮಾನ ನೆಲಬಿಟ್ಟು ಮೇಲೆ ಏಳಲು ಅರಂಭಿಸಿತು.... 

ಇಲ್ಲಿಂದ ಬಹಳ ದೂರ... ಭಯಾನಕ ಬಿರುಗಾಳಿಯಿಂದ ಸುತುವರಿದಿರುವ 
ಪೂರ್ವಸಾಗರದಲ್ಲಿ, ಹಚ್ಚ-ಹಸಿರುಗಳಂದ ಕಂಗೊಳಿಸುವ ದ್ವೀಪ ಸಮೂಹವಿದೆ... 
ಅದು ಫಿಲಿಪಾಯ್ಡ- ಎಂದು ಕರಸಿಕೊಳ್ಳುತದ. ಅದರ ಅತ್ಯಂತ ಸುಂದರ, ಹೊಳ 


ಕ್‌ 
ಹೂಳವ ರಾಜದಾನಿ ಮನೀಲಾದ ಬಣಗೆಟ ಒಂದು ಓಣಿಯಲ್ಲಿ ಪುರಾತನ 
0) 


ದೊಡ್ಡದಾದ ಮನೆಯಲ್ಲಿ ಅಗಲ ಮೂಗಿನ ಮತ್ತು ದೇವದೂತರಂಥ ಭಾವುಕ, ಮುಗ್ಧ 
ಮನಸ್ಸಿನ, ಪಿಲಿಫನೋ ತರುಣಿ ಇರುತಾಳೆ... ತನ್ನ ಮಗುವಿಗಾಗಿ, ಈಗಿನಿಂದಲೇ 
ಆಟಿಗೆಗಳನ್ನು ಸಂಗ್ರಹಿಸುತಿದಾಳ..... ತನ್ನ ದೇವರ ಮರುಳುವಿಕೆಯ ಪ್ರತೀಕ 
4 4 ಸಗ] [54 ) A 
ಯಲ್ಲಿದಾಳ... ಅವನ ಬಗ್ಗೆ ಅವಳಲ್ಲಿ ಅಪಾರ ವಿಶ್ವಾಸ, ನಂಬಿಕೆಯಿದೆ..... 


ಪೋಟೋಗ್ರಾಫರ್‌ 


ವಸಂತ ಮಾಸದ ಹೂಗಳಿಂದ ಸುತುವರಿದಿರುವ ಗೆಸ್ಟ್‌ಹೌಸ್‌, ಹಚ್ಚಹಸಿರು ಹೊದ್ದ 
ದಿನ್ನೆಯ ಮೇಲೆ ತುಂಬ ಶೋಭಾಯಮಾನವಾಗಿ ದೂರದಿಂದಲೇ ಕಾಣುತಿದೆ. ದಿನ್ನೆಯ 
ಕಳಗಡೆ ಗುಡದ ತೊರೆಯೊಂದು ಮನೋಹರವಾಗಿ ಹರಿಯುತ್ತಲಿದೆ. ಅಂಕುಡೊಂಕಾದ 
ರಸಯೊಂದು ತೊರೆಯ ಬದಿಯಿಂದಲೇ ಹಾದು ಗೆಸ್ಟ್‌ಹೌಸಿನ ಗೇಟಿನವರೆಗೂ 
ತಲುಪುತದೆ. ಗೇಟಿನ ಹಶಿರ ವಾಲರಸ್‌ನ ಮೀಸೆ ಹಾಗ ಮೀಸೆಹೊತ್ತ ಓರ್ವ 
ಫೋಟೋಗ್ರಾಫರ್‌ ತನ್ನ ಸಾಮಾನುಗಳೂಂದಿಗೆ, ಒಂದು ಕಬ್ಬಿಣದ ಕುರ್ಚಿಯ ಮೇಲಿ 
ಸುಮ್ಮನೆ ಕುಳಿತಿರುತಾನೆ. ಪ್ರಸಿದವಲ್ಲದ ಬೆಟ್ಟದ ಈ ಊರು ಟೂರಿಸ್ಟ್‌ ಕ್ಷೇತ್ರದಲ್ಲಿಲ್ಲ 
ಹೀಗಾಗಿ ಬಹಳ ಕಡಿಮೆ ಪ್ರವಾಸಿಗರು ಇಲ್ಲಿಗೆ ಬರುತಾರೆ. ಹನಿಮೂನಿಗಾಗಿ ಬರುವ 
ನವದಂಪತಿಗಳು ಅಥವಾ ಪ್ರವಾಸಿಗರು ಗೆಸ್ಟ್‌ ಹೌಸ್‌ ತಲುಪಿದಲ್ಲಿ ಫೋಟೋ 
ಗ್ರಾಫರ್‌ ತುಂಬ ಆಶ ಹಾಗೂ ಧೈರ್ಯದೊಂದಿಗೆ, ತಾಳ್ಮಯಿಂದ ತನ್ನ ಕ್ಯಾಮರಾ 
ತೆಗೆದುಕೊಂಡು ತೋಟದಲ್ಲಿ ಶತಪಥ ಆರಂಭಿಸುತಾನೆ. ತೋಟದ ಮಾಲಿಯೊಂದಿಗೆ 
ಒಂದು ಒಡಂಬಡಿಕೆ ಇದೆ. ಗೆಸ್ಟ್‌ ಹೌಸ್‌ನಲ್ಲಿ ಉಳಿದಿರುವ ಯಾವುದೋ ತರುಣಿಗೆ, 
ಬೆಳಗು ಹರಿಯುತಿರುವಂತೆ, ಹೂಗುಚ್ಛ ಒಯ್ಯುತಿರುವ ಸಮಯದಲ್ಲಿ ಮಾಲಿ, 
ಫೋಟೋಗ್ರಾಪರ್‌ನಿಗೆ ಸನ್ನೆ ಮಾಡುತಾನೆ. ಹನಿಮೂನ್‌ ಗಾಗಿ ಬಂದಿರುವ ಜೋಡಿ 
ಉಪಹಾರದ ನಂತರ ಕೆಳಗೆ ತೋಟದಲ್ಲಿ ಬರುತಿರುವಂತ ಮಾಲಿ ಮತ್ತು 
ಫೋಟೋಗ್ರಾಫರ್‌ ಇಬ್ಬರೂ ಅವರಿಗಾಗಿ ಕಾಯುತಾರ. 

ಫೋಟೋಗ್ರಾಫರ್‌ ತುಂಬ ಸಮಯದಿಂದ ಇಲ್ಲಿಯೇ ನೆಲೆಸಿದ್ದಾನೆ. ಆದರ 
ಅವನೇಕ ಬೇರೆ ಕಡೆ ಹೋಗಿ ತನ್ನ ಸ್ಟುಡಿಯೋ ತೆರೆಯುವುದಿಲ್ಲವೋ ಏನೋ. ಆತ 
ಇದೇ ಭಾಗಕ್ಕೆ ಸೇರಿದವನಾಗಿದಾನೆ. ತನ್ನ ಈ ಸುಂದರ ಪರಿಸರ, ಸರೋವರ, 
ಬೆಟ್ಟಗುಡ್ಡ ಬಿಟ್ಟು ಆತ ಹೋಗುವುದಾದರೂ ಎಲ್ಲಿಗೆ ? ಈ ಗೇಟಿನ ಬಳಿಯ ಕಟ್ಟೆಯ 
ಮೇಲೆ ಕುಳಿತು ಆತ ಬದಲಾಗುತ್ತಿರುವ ಈ ಜಗತ್ತಿನ ಹಲವು ಬಣ್ಣಗಳನ್ನು 
ನೋಡಿದಾನೆ. ಬಹಳ ಮೊದಲು ಇಲ್ಲಿಗೆ "ಸಾಹೇಬ' ಜನ ಮಾತ್ರ ಬರುತಿದರು. 
ಇಂಗ್ಲಂಡದ ಜನ ಇಲ್ಲಿ ಚಹಾ ತೋಟದ ಮಾಲಿಕರಾಗಿದರು, ಅವರು ಹಾಗೂ ಫಲ್ಟ್‌ 
ಹ್ಯಾಟ ತೊಟ್ಟ ಕಾಲೋನಿಯಲ್‌ ಸರ್ವಿಸ್‌ನಲ್ಲಿರುವ ಆಫೀಸರ್ಸ ಬರುತ್ತಿದರು. ಅವರ 
ಜೊತೆಗೆ ಅವರ ಮೇಮಸಾಬ ಹಾಗೂ ಬಾಬಾಗಳು ಕೂಡ ಇರುತ್ತಿದರು. ಇಡೀ 
ರಾತ್ರಿಯೆಲ್ಲ ಈ ಜನ ಕುಡಿಯುತ್ತಲೇ ಇರುತ್ತಿದರು. ಗ್ರಾಮೋಫೋನ್‌ ರಿಕಾರ್ಡ್‌ಗಳು 
ಒಂದೇ ಸಮ ಚೀರುತ್ತಿದವು. ಗೆಸ್ಟ್‌ಹೌಸಿನ ಕೆಳಗಿನ ಡ್ರಾಯಿಂಗ್‌ ರೂಮಿನಲ್ಲಿ ಡಾನ್ಸ 
ನಡೆಯುತಿತ್ತು ಎರಡನೆಯ ಮಹಾಯುದ್ಧದ ಕಾಲದಲ್ಲಿ ಇಲ್ಲಿಗೆ ಅಮೇರಿಕನ್ನರೂ 
ಬರಲಾರಂಭಿಸಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆಗಾಗ ಒಬ್ಬರು ಇಬ್ಬರು ಪ್ರವಾಸಿ 


ಕುರ್ರತುಲ ಐನ ಹೃದರ ಅವರ ಆಯ ಕತಗಳು 39 


ಜನ ಬರಲು ಆರಂಭವಾಯಿತು. ಸರಕಾರಿ ಅದಿಕಾರಿಗಳು, ನವದಂಪತಿಗಳು, 
ಮಸ್ಸೂರಿಯ ಚಿತ್ರಕಲಾವಿದರು ಏಕಾಂತ ಬಯಸಿ ಬರಹತಿದರು. ಇಂಥ ಜನ 
ಮಳೆಗಾಲದ ವಾರಾ ಮತ್ತು ಸರೋವರ, ನಿರುರಿಣಿಯ ಮೇಲೆ ಬಿದ್ದ 
ಕಾಮನ ಬಿಲ್ಲಿನ ಮನೋಹರ ದೃಶ್ಯವನ್ನು ನೋಡಲು ಬಯಸುತ್ತಾರೆ. ಈ ಜನ ಶಾಂತಿ 
ಮತ್ತು ಪ್ರೇಮದ ಅನ್ಲೇಷಣೆಯಲ್ಲಿ ತೂಡಗಿದವರಾಗಿರುತಾರೆ. ಜೀವನದಲ್ಲಿ ಅಸಿತ 
ದಲಿಲ್ಲದುದನ್ನು ಹುಡುಕುತಾರೆ. ಏಕಂದರೆ ನಾವು ಎಲ್ಲಿಯೇ ಹೋಗಲಿ ಮೃತು ನಾಶ 
ನಮ್ಮೊಂದಿಗೆ ಸದಾಕಾಲ ಇದ್ದೇ ಇರುತ್ತವೆ. ಇವೆರಡೂ ಸದಾ ನಮ್ಮ ಸಹಯಾತ್ರಿ 
ಯಾಗಿವೆ. 

ಗೆಸ್ಟ್‌ ಹೌಸಿನಲ್ಲಿ ಪ್ರವಾಸಿಗಳ ಬರು- ಹೋಗುವುದು ನಡೆದೇ ಇದೆ. 


ಹ 


ಗ್ರಾಫರನ ಕ್ಯಾಮರಾದ ಕಣ್ಣು ಇದನ್ನಲ್ಲ ನೋಡುತಲಿದೆ. ಆದರೂ ಮೌನವಾಗಿದೆ. 


೧ 


ಯೆ 
ಡು 
ಸ 
ಛೆ 
ಫ್ರಿ 
5! 


ಒಂದು ದಿನ ಸಾಯಂಕಾಲ ಓರ್ವ ತರುಣ ಮತ್ತು ಓರ್ವ ತರು 
ಬಂದರು. ಇವರು ಹನಿಮೂನ್‌ಗಾಗಿ ಬಂದವರೆಂದು ತೋರುತಿರಲಿಲ್ಲ ಆದರೆ ತುಂಬ 


ತಾ 


ಉಲ್ಲಾಸ, ಗಂಬೀರತೆಯಿಂದ ತಮ್ಮ ತಮ್ಮ ಸಾಮಾನು ಎಶಿಕೊಂಡು ಮೇಲಕ್ಕೆ 


ಹೋದರು. ಮಹಡಿ ಖಾಲಿಯಿತ್ತು ಸ್ಟೇರಕೇಸ ಹತಿರವೇ ಡೈನಿಂಗಹಾಲ್‌, ಅದರ 
ನಂತರ ಮೂರು ಬೆಡ್‌ರೂಮ್‌ಗಳಿದವು. "ಈ ಕೋಣೆ ನಾನು ತೆಗೆದುಕೊಳ್ಳುತ್ತೇನೆ'' 


ಟ್ಟ 


ಎಂದ ತರುಣ ಮೊದಲ ರೂಮಿನೂಳಕ್ಕೆ ಹೋದ, ಅದ ಸರೋವರದತ್ತ 


[ 
ಡೆ 
ತೆರೆದುಕೊಂಡಿತು, ಹುಡುಗಿ ತನ್ನ ಛತ್ರಿ ಮತ್ತು ಓವರಕೋಟ ಆ ಕೋಣೆಯ ಒಂದು 


ಪಲ್ಲಂಗದ ಮೇಲೆ ಒಗೆದಿದಳು. 
""ಎತಿಕೊ ನಿನ್ನ ಸಾಮಾನುಗಳನ್ನು '' ಎಂದು ತರುಣ ಅವಳಿಗೆ ಹೇಳಿದ. 
“ಅಚ್ಛಾ... ಆಗಲಿ...'' ಎನ್ನುತ್ತಹುಡುಗಿ ತನ್ನ ಎರಡೂ ಸಾಮಾನು ಎತಿಕೊಂಡು 
ಸಿಟಿಂಗ್‌ ರೂಮಿನಿಂದ ಹಾದು ಎರಡನೆಯ ಕೋಣೆಗೆ ಹೊರಟು ಹೋದಳು. ಅದರ 
ಹಿಂಬದಿಯಲ್ಲಿ ಒಂದು ಓಣಿಯಿತ್ತು ಕೋಣೆಯ ದೊಡ್ಡ ದೊಡ್ಡ ಕಿಟಕಿಗಳಿಂದ ಹಿಂದಿನ 


ಗೋಡೆ ಮೆತುತಿದ ಗೌಂಡಿಗಳು, ಕೂಲಿಗಳು ಕಾಣಸುತಿದರು. 


ಓರ್ವ ಬೇರಾ ಹುಡುಗಿಯ ಸಾಮಾನು ತೆಗೆದುಕೊಂಡು ಒಳಗೆ ಬಂದ ಹಾಗೂ 
ಕಿಟಕಿಯ ಪರದೆಗಳನ್ನು ಸರಿಮಾಡಿ ಹೊರಟು ಹೋದ. ಹುಡುಗಿ ಪ್ರಯಾಣದ 


ತ್‌ 
ಬಟ್ಟೆಯನ್ನು ಬದಲಿಸಿ ಸಿಟಿಂಗ್‌ ರೂಮಿನಲ್ಲಿ ಬಂದಳು. ಹುಡುಗ ಅಗ್ಥಿಷ್ಟಿಕೆಯ ಹತಿರ 
ಬತಾ ಹ ಕುಳಿತು ಏನೋ ಬರೆಯುತಲಿದ್ದ. ಅವನು ಕಣ್ಣತ್ರಿ, 
ಹುಡುಗಿಯನ್ನು ನೆ ನೋಡಿದ. ಹೊರಗೆ ದೊಡ ರದಾದ ಸರೋವರದ ಮೇಲೆ ಒಮ್ಮೆಲೇ 


ಗಾಢವಾದ ಕತಲೆ ಆವರಿಸತೊಡಗಿತ್ತು ಅವಳು ಅಲ್ಲೆ ಬಾಗಿಲದ ಹತಿರ ನಿಂತು 
ತೋಟದಲ್ಲಿ ಕವಿದಿದ್ದ ಮಂಜನ್ನು ನೋಡತೊಡಗಿದಳು. ಕೆಲಹೆ ಹೂತಿನ 
ಒಂದು ಕುರ್ಸಿಯ ಮೇಲೆ ಕುಳಿತಳು. ಅವರು ಏನಲ್ಲ ಮಾತಾಡುತಿದರೂ ಏನೋ. 
ಫೋಟೋಗ್ರಾಫರ್‌ ಈಗಲೂ ಕಳಗೆ ಗೇಟಿನ ಹತಿರ ಕುಳಿತಿದ್ದ ಅವ 

ಕಣ್ಣು ಉಂಟು ಆದರೆ ಕ್ಯಾಮರಾ ಶ್ರವಣ ಶಕ್ತಿ ಹೊಂದಿಲ್ಲ 


2 
1) 
GL 
Qt 
(6 

ಶ್ರ 
ಗ 
3 


4() ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಕೆಲ ಹೊಪಿನ ನಂತರ ಅವರಿಬ್ಬರೂ ಊಟ ಮಾಡುವ ಹಾಲ್‌ಗೆ ಹೋದರು. 
ಕಿಟಕಿಗೆ ಹೊಂದಿರುವ ಮೇಜನ್ನು ನೋಡಿ ಕುಳಿತುಕೊಂಡರು. ಸರೋವರದ ಆಚೆ 
ದಡದಲ್ಲಿರುವ ಊರುಗಳಲ್ಲಿಯ ಲೈಟುಗಳ ಬೆಳಕು, ಸರೋವರದ ತೆರೆಗಳೊಂದಿಗೆ 
ಆಟವಾಡುತಿತು, 

ಅಷ್ಟೊತಿಗೆ ಓರ್ವ ಯುರೋಪಿಯನ್‌ ಪ್ರವಾಸಿ ಕೂಡ ಗೆಸ್ಟ್‌ ಹೌಸ್‌ಗೆ ಬಂದಿದ್ದ 
ಆತ ಡೈನಿಂಗ್‌ಹಾಲ್‌ದ ಇನ್ನೊಂದು ಮೂಲೆಯಲ್ಲಿ ಕುಳಿತು ಪತ್ರ ಬರೆಯುತ್ತಲಿದ್ದ ಕಲ 
ವಿಕ್ಟರ್‌ ಪೋಸ್ಟ್‌ಕಾರ್ಡ್‌ಗಳು ಅವನೆದುರಿಗಿದ್ದ ಮೇಜಿನ ಮೇಲಿದ್ದವು. 

ಈ ಪ್ರವಾಸಿ ತನ್ನ ಮನೆಗೆ ಪತ್ರ ಬರೆಯುತ್ತಿದ್ದಾನೆ, ""ನಾನೀಗ ರಹಸ್ಯಮಯ 
ಪೂರ್ವದ ಒಂದು ರಹಸ್ಯಮಯ ಪ್ರವಾಸಿ ಮಂದಿರದಲ್ಲಿದ್ದೇನೆ. ಕೆಂಪು ಸೀರೆ 
ಉಟ್ಟುಕೊಂಡಿರುವ ಓರ್ವ ರಹಸ್ಯಮಯ ಹಿಂದೂಸ್ಥಾನಿ ತರುಣಿ ನನ್ನೆದುರಿಗೆ 
ಕುಳತಿದ್ದಾಳ. ತುಂಬಾ ರೊಮ್ಯಾಂಟಿಕ್‌ ವಾತಾವರಣ ಇಲ್ಲಿದೆ....'' ತರುಣಿ ಸುಮ್ಮನ 


೬ 
ಏನೋ ಅಂದಳು. ಅದಕ್ಕೆ ಅವಳ ಜೊತೆಗಾರ ನಕ್ಕ. ಊಟವಾದ ನಂತರ ಅವರಿಬ್ಬರೂ 


[ಈ 


ಮತ್ತೆಸಿಟಿಂಗ್‌ ರೂಮಿಗೆ ಬಂದರು. ತರುಣ ಈಗ ಅವಳಿಗೆ ಏನನ್ನೋ ಓದಿ ಹೇಳುತಿದ. 
ರಾತ್ರಿ ಗಾಢವಾಗ ತೊಡಗಿತ್ತು ಆ ಕೂಡಲೇ ತರುಣಿಗೆ ಸೀನು ಬರತೊಡಗಿದವು. 
ಅವಳು ಸೀಮತ್ತಲೇ ಹೇಳಿದಳು....""ಇನ್ನು ಮಲಗಬೇಕು.'' 

“ನೀಮ ನೆಗಡಿಯ ಔಷಧ ಕುಡಿಯುವುದನ್ನು ಮರಯಬೇಡ'' ಎಂದು ತರುಣ 
ಕಳಕಳಿಯಿಂದ ಹೇಳಿದ. 


"ಹಾ !...ಶುಭ ರಾತ್ರಿ....'' ಎನ್ನುತ್ತ ತರುಣಿ ತನ್ನ ಕೋಣೆಯೊಳಗೆ ಹೋದಳು. 


ಹಿಂದಿನ ಓಣಿಯ ತುಂಬ ಕತಲೆ ಆವರಿಸಿತ್ತು. ಕೋಣೆಯಲ್ಲಿ ಅಪಾರ ಶಾಂತಿ, ತಂಪು 
ಹಾಗೂ ಸುಖ ನೆಲೆಸಿತ್ತು. ಜೀವನ ಅಪಾರ ಶಾಂತಿಪೂರ್ಣ ಮತ್ತು ಸುಖಮಯ 
ವಾಗಿತ್ತು. ತರುಣ ಬಟ್ಟೆ ಬದಲಿಸಿ, ಡ್ರೆಸಿಂಗ್‌ ಟೇಬಲಿನ ಡ್ರಾ ತೆರೆದು ಔಷಧದ 
ಬಾಟಲಿ ತಗೆದುಕೊಳ್ಳುತಿರುವಂತೆ ಬಾಗಿಲ ಬಡಿದ ಸಪ್ಪಳವಾಯಿತು. ಆಕೆ ತನ್ನ ನೈಟಿ 
ತೊಟ್ಟುಕೂಂಡು ಬಾಗಿಲ ತೆರೆದಳು. ಎದುರಿಗೆ ತರುಣ ನಿಂತಿದ್ದ, ಕೊಂಚ ಹದರಿ 
ಕೊಂಡವನಂತ ಕಾಣುತಿದ್ದ ""ನನಗೂ ವಿಪರೀತ ಕೆಮ್ಮು ಬರುತಲಿದೆ'' ಎಂದು 
ಹೇಳಿದ. 

""ಅಚ್ಚಾ.... ಹೌದೇನು..!'' ಎನ್ನುತ್ತ ತರುಣ ಔಷಧದ ಬಾಟಲಿ ಮತ್ತುಚಮಚ 
ಅವನಿಗ ಕೊಟ್ಟಳು. ಚಮಚ ಅದೇಕೋ ತರುಣನ ಕೈಯಿಂದ ಜಾರಿ ಕಳಗೆ ಬಿತ್ತು 
ಅವನು ಬಾಗಿ ಚಮಚ ಎತಿಕೊಂಡು ತನ್ನ ಕೋಣೆಯತ್ತ ಹೊರಟು ಹೋದ. ತರುಣಿ 
ಲೈಟ್‌ ಆರಿಸಿ ಮಲಗಿದಳು. 

ಬೆಳಗ್ಗೆ ಅವಳು ಉಪಹಾರಕ್ಕಾಗಿ ಡೈನಿಂಗ್‌ ಹಾಲ್‌ಗೆ ಹೋದಳು. ಸ್ಟೇರಕೇಸ್‌ 
ಹೊಂದಿರುವ ಹಾಲ್‌ನಲ್ಲಿ ಹೂಗಳು ಸುಗಂಧ ಬೀರುತಿದವು. ಹಿತಾಳೆಯ ದೊಡ್ಡ 
ದೊಡ್ಡ ಹೂ ಕುಂಡಗಳು ಲಕಲಕ ಹೂಳಯುತಿದವು. ಹೂಳಯುತಿದ್ದ ನೆಲದ ಮೇಲ 
ಸಾಲಾಗಿ ಅವುಗಳನ್ನಿರಿಸಲಾಗಿತ್ತು. ಅವುಗಳಲ್ಲಿ ಆಗ ತಾನೇ ಹರಿದು ತಂದ ತಾಜಾ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 4] 


ಹೂಗಳು ಶೋಭಿಸುತಿದ್ದವು. ಹೊರಗೆ ಸೂರ್ಯ ಸರೋವರದ ತುಂಬ ಬೆಳಕನ್ನು 
ತುಂಬಿದ್ದ. ಹಳದಿ ಹಾಗೂ ಬಿಳಿಯ ಪಾತರಗಿತಿಗಳು ಹಸಿರು ಹುಲ್ಲಿನ ಮೇಲೆ ಅತಿತ್ರ 
ಚಕ್ಕಂದವಾಗಿ ಹಾರಾಡುತಿದವು. ಕಲ ಹೊತಿನ ನಂತರ ತರುಣ ಸ್ಟೇರಕೇಸಿನ ಮೇಲೆ 
ನಗುತ್ತ ಪ್ರತ್ಯಕ್ಷನಾದ. ಅವನ ಕೈಯಲ್ಲಿ ಗುಲಾಬಿ ಹೂಗಳ ಗುಚ್ಚವಿತ್ತು. 
""ಮಾಲಿ ಕಳಗಿದ್ದಾನೆ. ನಿನಗಾಗಿ ಅವನು ಈ ಸುಂದರ ಪುಷ್ಪ ಗುಚ್ಚ ಕಳಿಸಿದ್ದಾನೆ'' 
ಎನ್ನುತ್ತ, ರೂಮಿನಲ್ಲಿ ಬಂದು ನಗು ನಗುತ್ತ ಆ ಗುಚ್ಛವನ್ನು ಮೇಜಿನ ಮೇಲಿರಿಸಿದ 
ತರುಣಿ ಗುಚ್ಛದಿಂದ ಒಂದು ಗುಲಾಬಿ ತೆಗೆದು ತನ್ನ ಜಡೆಯಲ್ಲಿ 
ಶ್ರಂಗರಿಸಿಕೂಂಡಳು. ನಂತರ ಪೇಪರ ಓದುವುದರಲ್ಲಿ ಮಗ್ಗಳಾದಳು. 
“ಓರ್ವ ಫೋಟೋಗ್ರಾಫರ್‌ ಕೂಡ ಕೆಳಗ ಸುಳದಾಡುತಿದಾನೆ. ಅವನು ತುಂಬ 
ವಿನಯದಿಂದ ನಿನ್ನ ಬಗ್ಗ ನನ್ನಲ್ಲಿ ವಿಚಾರಿಸಿ ಕೇಳಿದ-""ಆಕ ಇಂಥ ಫಿಲ್ಮ್‌ಸ್ಟಾರ್‌ 
ತಾನೇ ?'' ಎಂದ. ತರುಣ ಕುರ್ನಿಯ ಮೇಲೆ ಕುಳಿತು ಚಹಾ ಸಿದಗೂಳಿಸತೊಡಗಿದ. 


ತರುಣ ಫಕ್ಕನೆ ನಕ್ಕಳು. ಆಕೆ ಹೆಸರಾಂತ ನರ್ತಕಿಯಾಗಿದಳು. ಆದರ ಆ ಸಳದಲ್ಲಿ 
ಯಾರಿಗೂ ಆಕೆ ಯಾರಂಬುದು, ಆಕೆಯ ಹಸರು, ದೆಸೆ ಕೂಡ ಗೂತಿರಲಿಲ್ಲ ತರುಣ 
ದ 
UT 


- ಟ್ಟ 
ಗುರುತಿಸುವವರು ಇರಲಿಲ್ಲ. ಅವರಿಬ್ಬರಿಗೂ ಈ ಅನಾಮಿಕ, ಅಪರಿಚಿತ, ಪ್ರಶಾಂತ ಸಳ 


is ತೆ 


ಯುರೋಪಿಯನ್‌ ಯಾತ್ರಿ, ಕಣ್ಣ 


rod: ಬ್‌ 


ಅವನು ಕೂಡ ಅವರ ಪಪ್‌ ಸುಖಗಳಲ್ಲಿ ಹ ಉಪಹಾರದ ನಂತರ 


ಡನಿಂಗ್‌ಹಾಲಿನ ಇನ್ನೊಂದು ಕೂನೆಯಲ್ಲಿ ಕುಳಿತು ಉಪಹಾರ ಮಾಡುತ್ತಿದ 
3 


ಮೋಹರ ಗಿಡದ ಕೆಳಗೆ ನಿಂತು, ಪ್ರಶಾಂತವಾಗಿದ ಸರೋವರವನ್ನು ನೋಡತೊಡಗಿ 
ದರು. ಫೋಟೋಗ್ರಾಫರ್‌ ಒಮ್ಮಲೇ ಅಲ್ಲಿಗೆ ನುಗ್ಗಿ ತನ್ನ ತಲೆಯ ಮೇಲಿನ ಟೌೊವ್ಪಿಗೆ 
ತೆಗೆದು ಕೊಂಚ ಬಾಗಿ ಹೇಳಿದ- ""ಫೋಟೋಗ್ರಾಫ್‌ ಲೇಡಿ?'' 

ತರುಣ ವಾಚ್‌ ನೋಡುತ್ತ ಹೇಳಿದಳು-''ನಮಗೀಗಲೇ ಹೊರಗ ಹೋಗ 
ಬೇಕಾಗಿದೆ. ಫೋಟೋಕ್ಕೆ ನಿಂತರೆ ಹೊತಾಗುತದ.'' 


( 


""ಲೇಡಿ....'' ಎನ್ನುತ್ತಫೋಟೋಗ್ರಾ ಫರ್‌ ಒಂದು ಕಾಲು ಕಟ್ಟೆಯ ಮೇಲಿಡುತ್ತ 
ದುಕ್ಕ ಚಾಚಿ ಹೂರ ಜಗತಿನ ಕಡೆ ತೋರುತ್ತಮತ್ತ ಹೇಳಿದ- '"ಹೂರಗೆ ಜೀವನದ 


ರಣಜಿ ಇಮಿಯಲ್ಲಿ ಘನಘೋರ ಯುದ ರ ನಡೆದಿದ. ನನಗೆ ಗೂ ತ್ತು, ಈ ಘನ ಘೋರ 
ಪರಿಸಿತಿಯಿಂ ಹ.ಹೂರ ಬಂದು, ನೀವಿಬ ರು ಸಂತಸದ ಕಲ ಕ್ಷಣಗಳನ್ನು ಸೂರೆಗೊಳ್ಳ 
ಬೇಕೆಂಬ ವಣಿಕೆಯಲಿದೀರಿ-ಎ ಎಂಬುದು. ನೋಟ. ಈ ಸರೋವರದ ಮೇಲಿರುವ 


ವಾಲು ವಾ್‌ ಗಾಣ ಹ ಡ ಈ; ಹ ಇಗೆ ದ್‌ ಷು ೯ ಹ ಹ ದ 
ಕಾಮನಬಿಲ್ಲುಕೆಲವೇ ಕ್ಷಣಗಳಲ್ಲಿ ಮಾಯವಾಗುತದ.... ನಾನು ನಿಮ್ಮ ಸಮಯ ಹಚು 


42 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


"(ಈ ಫೋಟೋಗ್ರಾಫರ್‌ ತುಂಬ ವಾಚಾಳಿಯೆಂದು ತೋರುತದೆ...'' ಎಂದು 
ತರುಣಿ ತನ್ನ ಸಂಗಾತಿಗೆ ಹೇಳಿದಳು. ಮಾಲಿ, ತನ್ನ ಸರದಿಗಾಗಿ ಕಾಯುತ್ತ ನಿಂತಿದ್ದವನು 
ಬೇರೊಂದು ಗಿಡದ ಹಿಂದಿನಿಂದ ಒಮ್ಮೆಲೆ ನುಗ್ಗಿ ತರುಣಿಯ ಕೈಗೆ ಪುಷ್ಪಗುಚ್ಛ ನೀಡಿದ. 
ತರುಣಿ ಅಪಾರ ಹರ್ಷದಿಂದ ನಗೆ ಬುಗ್ಗೆ ಚಿಮ್ಮಿದಳು. | 

ಆಕೆ ಮತ್ತು ಆಕೆಯ ಸಂಗಾತಿ ಇಬ್ಬರೂ ಸುಂದರವಾದ ಪಾರ್ವತಿಯ 
ಮೂರ್ತಿಯ ಪಕ್ಕದಲ್ಲಿ ಹೋಗಿ ನಿಂತರು. ತರುಣಿಯ ಕಣ್ಣುಗಳಿಗೆ ಬಿಸಿಲು 
ಬಡಿಯುತಲಿತ್ತು. ಹೀಗಾಗಿ ಅವಳ ಮುಗುಳ್ಗಗುತಿದ್ದ ಕಣ್ಣುಗಳು ಕೊಂಚ ಮುದುಡಿ 
ಕೊಂಡವು. 

ಕ್ಲಿಕ್‌....ಕಿಕ್‌....ಕಿಕ್‌.... ಫೋಟೋ ತೆಗೆಯಲಾಯಿತು. 

"ಫೋಟೋಗಳು ತಮಗೆ ಸಾಯಂಕಾಲದ ಹೊತಿಗೆ ಸಿಗುತ್ತವೆ....ಥ್ವಾಂಕ್ಕೂ 


ಲೇಡಿ....ಥ್ಯಾಂಕ್ಯೂ ಸರ್‌....'' ಎಂದ ಫೋಟೋಗ್ರಾಫರ್‌ ಕೂಂಚ ಬಾಗಿ. ತರುಣಿ 
ಮತ್ತು ಆಕೆಯ ಸಂಗಾತಿ ಕಾರಿನತ್ತ ಹೊರಟು ಹೋದರು. 

ತಿರುಗಾಡಿ, ಅವರಿಬ್ಬರೂ ಸಾಯಂಕಾಲದ ಹೊತಿಗೆ ಮರಳದರು. ಸಂಧ್ಯಾ 
ಕಾಲದ, ದಾಳಿಂಬೆ ಬಣ್ಣದ ಬೆಳಕಿನಲ್ಲಿ ಬಹಳ ಹೊತ್ತುಹೂರಗ ತೋಟದಲ್ಲಿಯ ಹಸಿರು 
ಹುಲ್ಲಿನ ಕುತನಿಯ ಮೇಲಿದ್ದ ಕುರ್ಸಿಯ ಮೇಲೆ ಕುಳಿತಿದ್ದರು. ಮಂಜು ಕವಿಯ 
ತೊಡಗಿದಂತೆ ಅವರು ಅಲ್ಲಿಂದೆದು ಕಳಗಿನ ಮಾಳಿಗೆಯಲ್ಲಿರುವ ವಿಶಾಲವಾದ, 
ಶಾಂತವಾದ ಡ್ರಾಯಿಂಗ್‌ ರೂಮಿನಲ್ಲಿ ಹೋದರು. ಅಲ್ಲಿ ಮಂದಮಂದವಾಗಿ 
ಲೈಟುಗಳು ಉರಿಯುತಿದವು. ಏನೆಲ್ಲ ಮಾತಾಡುತಿದ್ದರೋ ಅವರು, ಮಾತು 
ಮುಗಿಯುತಿರಲೇ ಇಲ್ಲ. ಊಟದ ಹೂತಿಗೆ ಅವರಿಬ್ಬರೂ ಮೇಲಕ್ಕೆ ಹೋದರು. 
ಚುಮು ಚುಮು ಬೆಳಿಗ್ಗೇನೇ ಅವರು ಮರಳಿ ಹೋಗಲಿದ್ದರು. ತಮ್ಮ ಮಾತುಗಳಲ್ಲ 
ಮಗ್ನರಾಗಿದ್ದ ಅವರಿಗೆ ಫೋಟೋಗ್ರಾಫರ್‌ನ ಬಗ್ಗೆ ಆಗಲಿ, ಅವನು ತಗದ 
ಫೋಟೋಗಳ ಬಗ್ಗೆಯಾಗಲಿ ಯಾವುದೂ ನೆನಪಿರಲಿಲ್ಲ. 

ಬೆಳಗ್ಗೆ ತರುಣಿ ಇನ್ನೂ ತನ್ನ ಕೋಣೆಯಲ್ಲಿಯೇ ಇದ್ದಳು. ಆಗ ಬೆ 
ಒಂದು ಕವ್ನರ್‌ ಕೊಟ್ಟು ""ಫೋಟೋಗ್ರಾಫರ್‌ ಸಾಬ ರಾತ್ರಿ ಇದ 
ತಲುಪಿಸಲು ಕೊಟ್ಟಿದರು'' ಎಂದು ಹೇಳಿದ. 


ಕ್ಟ 
€) 
tL 
ಈ, 
ಹಾ 


""ಅಚ್ಚಾ...ಸರಿ...ಆ ಎದುರಿನ ಟೇಬಲ್ಲಿನ ಡ್ರಾದಲ್ಲಿರಿಸು...'' ಎಂದು ಆ ತರುಣಿ 
ನಿರ್ಲಕ್ಷ ದಿಂದಲೇ ಹೇಳಿ ತಲೆ ಬಾಚಿಕೊಳ್ಳತೊಡಗಿದಳು. 

ಉಪಹಾರದ ನಂತರ ಸಾಮಾನುಗಳನ್ನು ಕಟ್ಟುವುದರಲ್ಲಿ ಅವಳು ತೊಡಗಿದ್ದ 
ರಿಂದ, ಆ ಡ್ರಾ ತೆಗೆದು ನೋಡುವುದನ್ನು ಮರೆತೇ ಬಿಟ್ಟಿದ್ದಳು. ಹೋಗುವಾಗ 
ಖಾಲಿಯಾಗಿದ್ದ ಕೋಣೆಯನ್ನು ಒಮ್ಮೆ ಕಣ್ಣಾಡಿಸಿ ನೋಡಿದಳು, ಹಾಗೂ ಅಲ್ಲಿಂದ 
ಹೊರಟು ಗೆಸ್ಟ್‌ ಹೌಸಿನಿಂದ ಹೊರ ಬಂದು ಕಾರಿನಲ್ಲಿ ಕುಳಿತಳು. ಆಗಲೇ ಬಂದು 
ಕಾರಿನಲ್ಲಿ ಕುಳಿತಿದ್ದ ತರುಣ ಕಾರು ಸ್ಟಾರ್ಟ ಮಾಡಿದ ಹಾಗೂ ಗೇಟಿನಿಂದ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 43 


ಹೊರನಡೆದರು. ಫೋಟೋಗ್ರಾಫರ್‌ ಕಟ್ಟೆಯ ಮೇಲಿಂದ ಎದ್ದು ಟೊಪ್ಪಿಗೆ ತೆಗೆದ, 
ಪ್ರವಾಸಿಗರು ಕೈ ಅಲ್ಲಾಡಿಸುತ್ತ ಮುಗುಳ್ನಕ್ಕರು. ಕಾರು ಎತ್ತರದ ದಿನ್ನೆಯಿಂದ 
ಕೆಳಗಿಳಿಯತೊಡಗಿತು. 


ಆ ವಾಲರಸ್‌ನಂಥ ಮೀಸೆಯುಳ್ಳ ಫೋಟೋಗ್ರಾಪರ್‌ ಈಗ ತುಂಬ ಮುದುಕನಾಗಿದ್ದ 
ಮೊದಲಿನಂತೆಯೇ ಈಗಲೂ ಗೆಸ್ಟ್‌ ಹೌಸಿನ ಗೇಟಿನ ಹತಿರ ಕಬ್ಬಿಣದ ಕುರ್ಸಿ ಹಾಕಿ 
ಕೊಂಡು ಕುಳಿತಿರುತಾನೆ ಹಾಗೂ ಪ್ರವಾಸಿಗರ ಫೋಟೋ ತೆಗೆಯುತಿರು ತಾನೆ. ಈಗ 
ಹೊಸ ಏರ್‌ಸರ್ವಿಸ್‌ ಆರಂಭವಾಗಿರುವುದರಿಂದ ಪ್ರವಾಸಿಗರು ಇಲ್ಲಿಗೆ ಹೆಚ್ಚಿನ 
ಸಂಖ್ಯೆಯಲ್ಲಿ ಬರತೊಡಗಿದ್ದಾರೆ. 


ಈಗ ತಾನೇ ಏರಪೋರ್ಟದಿಂದ ಬಂದ ಟೂರಿಸ್ಟ್‌ ಕೋಚ್‌ ಗೇಟಿನ ಒಳಗೆ 
ಬಂದಿದೆ. ಅದರೊಳಗಿಂದ ಕೇವಲ ಓರ್ವ ಮಹಿಳೆ ಮಾತ್ರ ತನ್ನ ಅಟೈಚಿಕೇಸ್‌ 
ತೆಗೆದುಕೊಂಡು ಹೊರಗೆ ಬಂದು ಕೂಡಲೇ ಅಚ್ಚರಿಯಿಂದ ಫೋಟೋಗ್ರಾಫರನನ್ನು 
ನೋಡಿದಳು. ಫೋಟೋಗ್ರಾಫರ ಕೋಚ್‌ ಬರುವುದನ್ನು ಕಂಡು ಮೊದಲೇ ಎದ್ದು 
ನಿಂತಿದ್ದ ನವತಾರುಣ್ಯದಿಂದ ಸುಶೋಭಿಸುವ ಸುಂದರಿಯೋರ್ವಳ ಬದಲು ಓರ್ವ 
ಮಧ್ಯ ವಯಸ್ಸಿನ ಹೆಣ್ಣುಮಗಳನ್ನು ಕಂಡು ನಿರಾಶಯಿಂದ ಮತ್ತೆಮರಳಿ ಹೋಗಿ ತನ್ನ 
ಕುರ್ಸಿಯ ಮೇಲೆ ಕುಳಿತುಕೊಂಡ. 

ಬಂದ ಮಹಿಳ ಗೆಸ್ಟ್‌ ಹೌಸಿನ ಕಚೇರಿಯಲ್ಲಿದ ರಿಜಿಸ್ಟರದಲ್ಲಿ ತನ್ನ ಹೆಸರು ವಿಳಾಸ 
ಎಲ್ಲ ಬರೆದಳು ಹಾಗೂ ಮೇಲೆ ಹೋದಳು. ಗೆಸ್ಟ್‌ಹೌಸ್‌ ನಿರ್ಜನವಾಗಿತ್ತು 
ಪ್ರವಾಸಿಗರ ಒಂದು ಟೋಳಿ ಈಗ ತಾನೇ ಇಲ್ಲಿಂದ ಮರಳಿತು. ಬೇರಾ ಕೋಣೆ ಗಳನ್ನೆಲ್ಲ 
ಸ್ವಚ್ಛಗೊಳಿಸಿ ಮತ್ತೆ ಬರುವ ಪ್ರವಾಸಿಗರಿಗಾಗಿ ಸಿದ್ದಗೊಳಿಸಿದ್ದ. ಹಾಲ್‌ನಲ್ಲಿ 
ಸಾಲಾಗಿಟ್ಟಿದ್ದ. ಹೊಳೆಯುವ ತಾಮ್ರದ ಹೂಕುಂಡಗಳು ತಾಜಾ ಹೂಗಳ 
ಪ್ರತೀಕ್ಷೆಯಲ್ಲಿದ್ದವು. 

ಡ್ರಾಯಿಂಗ್‌ ಹಾಲ್‌ದಲ್ಲಿ ಕಿಟಕಿಯ ಸಮೀಪವಿದ್ದ ಟೇಬಲ್ಲಿನ ಮೇಲೆ 
ತೊಳದಿಟ್ಟಿದ್ದ ಫೋರ್ಕ್‌, ಚಾಕು, ಚೂರಿ ಲಕಲಕ ಹೂಳಯುತಿದ್ದವು. ಒಳಗೆ ಬಂದ 
ಮಹಿಳ ನಡುವಿನ ಬೆಡ್‌ರೂಮಿನಿಂದ ಹಾದು ಹಿಂದಿನ ಕೋಣೆಯೊಳಕ್ಕೆ ಹೋದಳು. 
ತನ್ನ ಸಾಮಾನು ಇರಿಸಿ ಹೂರಗೆ ಬಂದು ಸರೋವರದ ಚಲುವ ವೀಕ್ಷಿಸತೊಡಗಿದಳು. 
ಚಹಾ ಕುಡಿದ ನಂತರ ಆಕ ಸಿಟಿಂಗ್‌ ರೂಮಿನಲ್ಲಿ ಬಂದು ಕುಳಿತಳು. ಯಾರೂಬ್ಬರೂ 
ಇರಲಿಲ್ಲ ಅಲ್ಲಿ, ರಾತ್ರಿಯಾದಾಗ ಹೋಗಿ ತನ್ನ ಕೋಣೆಯಲ್ಲಿ ಮಲಗಿಕೊಂಡಳು. 

ಹಿಂದಿನ ಓಣಿಯಿಂದ ಕಲ ಪ್ರತಿಬಿಂಬಗಳು ಕಾಣಸಿಕೊಂಡವು. ಆಕೆ ಎದ್ದು 
ಕಿಟಕಿಯ ಹತ್ತಿರ ಹೋಗಿ ನೋಡಿದಳು. ಅಲ್ಲಿ ಕೂಲಿಗಳು ದಿನವೆಲ್ಲ ದುಡಿದು ಗೋಡೆಗೆ 
ಆನಿಸಿಟ್ಟಿದ್ದ ನಿಚ್ಚಣಿಕೆಯನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು. ಓಣಿ ಕೂಡ 
ನಿರ್ಜನವಾಗಿತ್ತು ಆಕೆ ಮತ್ತ ಪಲ್ಲಂಗದ ಮೇಲೆ ಮಲಗಿದಳು. ಬಂದು ಮಲಗಿದ ಕೆಲ 
ಹೂಶಿನ ನಂತರ ಯಾರೋ ಬಾಗಿಲು ಬಡಿದ ಸದ್ದಾಯಿತು. ಆಕೆ ಎದ್ದು ಬಾಗಿಲು 


ಗಿ 


44 ಕುರ್ರತುಲ ಐನ ಹೈದರ ಅವರ ಆಯ್ತ ಕತೆಗಳು 


ತೆರೆದಳು. ಆದರೆ ಹೊರಗೆ ಯಾರೂ ಇರಲಿಲ್ಲ. ಸಿಟಿಂಗ್‌ ರೂಮಂತೂ ಹಾಳು ಹಾಳು 
ಹೊಡೆಯುತಿತ್ತು ಜನರಿಲ್ಲದೆ. ಆಕೆ ಮತ್ತೆ ಬಂದು ಮಲಗಿದಳು, ಕೋಣೆ ತುಂಬ 
ತಣ್ಣಗಿತ್ತು 

ಬೆಳಗ್ಗೆ ಎದ್ದು ಆಕೆ ತನ್ನ ಸಾಮಾನು ಕಟ್ಟುತಿರುವಾಗ ಡ್ರೆಸಿಂಗ್‌ ಟೇಬಲ್ಲಿನ ಡ್ರಾ 
ತೆರೆದಳು. ಅದರಲ್ಲಿ ಹಾಸಿದ್ದ ಹಳದಿ ಪೇಪರಿನ ಕೆಳಗೆ ಒಂದು ಕವ್ನರಿನ ಚುಂಗು 
ಕಾಣಿಸಿಕೊಂಡಿತು. ಅದರ ಮೇಲೆ ಅವಳ ಹೆಸರಿತ್ತು ಆ ಮಹಿಳೆ ಕೊಂಚ 
ಅಚ್ಚರಿಯಿಂದಲೇ ಕವ್ದರ್‌ ಹೊರಗೆ ತೆಗೆದು ಕೊಂಡಳು. 

ಒಂದು ಜೊಂಡಿಗ ಕವ್ದರಿನ ಕೆಳಗಿಂದ ಹಾದು ಮಹಿಳೆಯ ಬೆರಳಿನ ಮೇಲೆ 
ಬಂತು. ಆಗ ಆಕೆ ಕೈ ಜಾಡಿಸಿದಳು. ಆಗ ಕವ್ನರೊಳಗಿಂದ ಒಂದು ಫೋಟೋ ಕೆಳಗೆ 
ಬಿತ್ತು ಅದರಲ್ಲಿ ಓರ್ವ- ಅತ್ಯಂತ ನವ ಯೌವ್ವನದಿಂದ ತುಂಬಿ ತುಳುಕುತ್ತಿದ್ದ ತರುಣ 
ಅಮರ ಸುಂದರಿ ಪಾರ್ವತಿಯ ಪ್ರತಿಮೆಯ ಹತಿರ ನಿಂತು ಮುಗುಳ್ಗಗುತಿದ್ದಾಳ. 
ಫೋಟೋದ ಕಾಗದ ಹಳದಿ ವರ್ಣಕ್ಕೆ ಇಳಿದಿತ್ತು. ಮಹಿಳೆ ಮೌನವಾಗಿ ಕೆಲ 
ಕ್ಷಣಗಳವರೆಗೆ ಆ ಚಿತ್ರವನ್ನೇ ನೋಡುತ್ತಲಿದ್ದು, ನಂತರ ಅದನ್ನು ತನ್ನ ಬ್ಯಾಗಿನಲ್ಲಿರಿಸಿ 
ಕೊಂಡಳು. | 

ಬೇರಾ ಹೊರಗಿನಿಂದಲೇ ""ಏರಪೋರ್ಟಗೆ ಹೋಗುವ ಕೋಚ ಸಿದವಾಗಿದೆ'' 
ಎಂದು ಕೂಗಿದ. ಮಹಿಳೆ ಕಳಗೆ ಬಂದಳು. ಫೋಟೋಗ್ರಾಫರ್‌ ಪ್ರವಾಸಿಗರಿಗಾಗಿ 
ತೋಟದಲ್ಲಿ ಅತಿತ್ರ ಹುಡುಕುತಿದೆ . 

ಅವನ ಹತ್ತಿರ ಹೋಗಿ ಈ ಮಹಿಳೆ ನಿಸ್ಸಂಕೋಚವಾಗಿ-""ವಿಚಿತ್ರವಾಗಿದೆ, ಕಳದ 
ಹದಿನೈದು ವರ್ಷಗಳಲ್ಲಿ ಅದೆಷ್ಟೋ ಸಲ ಡ್ರೆಸಿಂಗ್‌ ಟೇಬಲ್‌ ಸ್ವಚ್ಛಗೊಳಿಸಿರ 
ಬಹುದು. ಆದರೂ ಈ ಫೋಟೋ ಪೇಪರಿನ ಬುಡದಲ್ಲಿ ಹೀಗೆಯೇ ಸುರಕ್ಷಿತವಾಗಿದೆ'' 
ಎಂದು ಹೇಳಿದಳು. ಮತ್ತೆ ಅವಳು ಬೇಸರದ ಧ್ವನಿಯಲ್ವಿ-""ಇಲ್ಲಿಯ ವ್ಯವಸ್ಥೆ 
ಎಷ್ಟೊಂದು ಕೆಟ್ಟು ಹೋಗಿದೆ. ಕೋಣೆಯಲ್ಲಿ ಎಲ್ಲಿ ನೋಡಿದರೂ ಕಾಕ್ರೋಚ್‌... 
ಕಾಕ್ರೋಚ್‌...'' ಅಂದಳು. 

ಫೋಟೋಗ್ರಾಫರ್‌ ಗಾಬರಿಯಿಂದ ಅವಳನ್ನು ದಿಟ್ಟಿಸಿ ನೋಡತೊಡಗಿದ 
ಹಾಗೂ ಗುರುತಿಸಲು ಪ್ರಯತ್ನಿಸಿದ. ಸುಕ್ಕುಗಟ್ಟಿದ ಮುಖ ನೋಡಿ ಬೇರೆಡ ಮುಖ 
ಹೊರಳಿಸಿದ. ಆಕೆ ಇನ್ನೂ ಏನೇನೋ ಮಾತಾಡುತಲೇ ಇದ್ದಳು...ಆಕೆಯ ದ್ವನಿ ಕೂಡ 
ಬದಲಿಯಾಗಿತ್ತು ಕಳಾಹೀನಮುಖದಲ್ಲಿ ಬೇಸರ ತುಂಬಿತ್ತು ಒರಟುತನ ಮನೆಮಾಡಿತ್ತು 
ಮಾತುಗಳಲ್ಲಿ..ಯಾವುದೇ ಏರಿಳಿತವಿಲ್ಲದ ದ್ವನಿಯಲ್ಲಿ ಅವಳು ಮಾತಾಡುತ್ತಲೇ 
ಇದ್ದಳು...." | 

""ನಾನೀಗ ಸ್ಟೇಜಿನಿಂದ ನಿವೃತ್ತಿ ಹೊಂದಿದ್ದೇನೆ. ಈಗ ನನ್ನ ಫೋಟೋ 
ತೆಗೆಯುವವರು ಯಾರಿದ್ದಾರೆ...ನನ್ನ ಊರಿಗೆ ಮರಳಿ ಹೋಗುತ್ತಿರುವ ಈ ಕಾಲದಲ್ಲಿ 
ರಾತ್ರಿ ಇಲ್ಲಿಳಿದು ಕೊಂಡಿದ್ದೆ... ಹೊಸ ಏರ್‌ಸರ್ವಿಸ್‌ ಆರಂಭವಾಗಿರುವುದರಿಂದ ಈ 
ಸ್ಥಳ ಮಧ್ಯದಲ್ಲಿ ಸಿಕ್ಕುತದೆ...'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 45 


""ಮತ್ತ..ಮತ್ತೆ..ನಿಮ್ಮ ಆ ಸಂಗಾತಿ ?'' ಫೋಟೋಗ್ರಾಫರ್‌ ಮೆಲ್ಲಗೆ 
ಕೇಳಿದ.... 

ಕೋಚಿನ ಹಾರ್ನ್‌ ಬಾರಿಸಲಾರಂಬಿಸಿತು.... 

“ನೀವೇ ಹೇಳಿದಿರಲ್ಲ.. ಜೀವನದ ರಣಭೂಮಿಯಲ್ಲ ಘನ ಘೋರ ಯುದ್ದ 
ಆರಂಭವಾಗಿದೆ.....ಇದೇ ಘನ ಘೋರದಲ್ಲಿ ಅವನು ಎಲ್ಲೋ ಕಳದು ಹೋದ....'' 


ಕೋಟ್‌ ಎರಡನೆಯ ಸಲ ಹಾರ್ನ್‌ ಬಾರಿಸಿತು. 


(66 ೧೦೧ ದಲ್‌ pA ee) pA pa ನಾಕ SSS ಇಸಾಕ ಗಿ 
Du ಕಳದು ಹೋಗಿಯೂೂ Re SY ಆಸ ಇ ಜ್‌ 0 ೫6 3 ಜತಿ? 
[0] 
AU ಟಾ ಇ 1) ಜಾಸ್ರಾಂ ಗ. ಶ್ರ ಸ le ತ ಫಾರ್‌ ಸರವ ಸರಾ ಗ್ರ 
We “= ಕಲ LUT We UY ಆತಾ! \~, ಸೆ ಬ ಛೂ 


ಹಾಕುತ್ತ ಕೋಚದತ್ತ ನಡೆದಳು... 
ವಾಲರಸ್‌ನ ಹಾಗಿರುವ ಮೊಸಯುಳ ಫೋಟೋಗ್ರಾಫರ್‌, ಗೇಟಿನ ಸಮೀಪ 


A ವ 
ಹೋಗಿ, ತನ್ನ LE ಕುರ್ಸಿಯ ಮೇಲೆ ಟನೀನನಾದ. 


ಜೀವನ ಮನುಷ್ಯರನ್ನು ತಿಂದು ಹಾಕಿತು... ಕೇವಲ ಕಾಕ್ರೋಚ್‌ ಮಾತ್ರ 
ಉಳಿದುಕೊಂಡವು 


ಮಿಂಚುಹುಳುಗಳ ಲೋಕ 


ಆಲ್ಕೋರಾದ ಬೈಕೆಟ್‌ಹೌಸ್‌ದಲ್ಲಿಯ ಪೋರ್ಟಿಕೋದ ಮೇಲೆ ತುಂಬ ಹುಳಿ 
ಯಾಗಿರುವ ದ್ರಾಕ್ಷಿಯ ಬಳ್ಳಿ ಹಬ್ಬಿತ್ತು ಅದರ ಪಕ್ಕದಲ್ಲಿ ದೊಡ್ಡ ಮರವೊಂದಿತ್ತು. 
ಲಾನ್‌ದ ಹಚ್ಚ ಹಸಿರು ಕೆಳಗಿನ ಮಾಲ್‌ರೋಡ್‌ವರೆಗೂ ಚಾಚಿತ್ತು ಅದರ ಕೆಳಗೆ 
ಅಂಕುಡೊಂಕಾದ ದಾರಿಯ ಮೇಲೆ ಮೋಟಾರ ಮತ್ತು ಲಾರಿಗಳು ಆಟಿಕೆಗಳಂತೆ, 
ಹೊಟ್ಟೆ ಹೊಸೆಯುತ್ತ ಚಲಿಸುತಿರುವಂತೆ ತೋರುತಿದವು. 

ನಾವು ಯಾವ ದಿನ ಬೈಕಟ್‌ಹೌಸ್‌ ತಲುಪಿದವೋ, ಆ ದಿನ ಕಾಲಿಗೆ ಪಟ್ಟಿ 
ಕಟ್ಟಿಕೊಂಡು ಅಚ್ಚು ಮಕ್ಕಳ ಕೋಣೆಯಲ್ಲಿ ಪಲ್ಲಂಗದ ಮೇಲೆ ಕುಳಿತಿದ್ದಳು. ಅವಳು 
ತುಂಬ ಗಂಭೀರವಾದ ರೀತಿಯಲ್ಲಿ ಹೇಳಿದಳು- ""ನಾವು ಬಹು ಎತರದ ಬೆಟ್ಟದ 
ಮೇಲಿಂದ ಬಿದ್ದಿದೆವು. ಬೀಳುತ್ತಬೀಳುತ್ತಒಂದು ಭಯಾನಕ ಬಂಡೆಯ ಮೇಲೆ ಹೋಗಿ 
ತಲುಪಿದೆವು.'' ಅಚ್ಚು ಹೇಳಿದ ಕಥೆಯಿಂದ ಅವಳು ನಂದಾದೇವಿಯ ಶಿಖರದಿಂದ 
ಬಿದ್ದಿರಬೇಕೆಂಬ ಸಂಶಯ ಉಂಟಾಗುವ ಹಾಗಿತ್ತು ಅವಳು ಈಗ ಒಂದು ತಿಂಗಳಿಂದ 
ಪಲ್ಲಂಗದ ಮೇಲೆಯೇ ವಿಶ್ರಾಂತಿ ಪಡೆಯುತ್ತ ಎಲ್ಲರ ಮೇಲೂ ತನ್ನ ಅಧಿಕಾರ 
ನಡೆಸುತಲಿದ್ದಳು. 


ಈ ದುರ್ಪಟನೆಯಿಂದಾಗಿ ಅವಳು ಬಹಳ ಮಹತ್ವ ಪಡೆದಿದ್ದಳು. ತನ್ನ 
ಗುಂಗುರು ಕೂದಲುಗಳನ್ನು ಆಗಾಗ ಜಾಡಿಸಿಕೊಳ್ಳುತ್ತ ತುಂಬ ನಗುತ್ತಿದ್ದಳು. 


ಚಿಕ್ಕಮ್ಮ ವಹೀದಾ ಕೆಲ ದಿನಗಳವರೆಗೆ ನಟವರದಲ್ಲಿರಲು ಹೋಗಿದ್ದಳು. 
ಹೀಗಾಗಿ ಬೈಕೆಟ್‌ ಹೌಸ್‌ದಲ್ಲಿ ಈಗ ಕೇವಲ ಹುಡುಗಿಯರದೇ ಕಾರಭಾರ. ಎಲ್ಲರಿಗಿಂತ 
ದೊಡ್ಡವಳಾದ ಅಜರಾ ಅಕ್ಕ ಮ್ಯಾಟ್ರಿಕ್‌ ಪರೀಕ್ಷೆಗಾಗಿ ತಯ್ಯಾರಿ ನಡೆಸಿದ್ದಳು. ಅಕ್ಕ 
ಹಮೂರ, ಅಕ್ಕ ಜಹರಾಗೆ ಓರ್ವ ಮಾಸರರು ಓದು ಹೇಳಲು ಬರುತಿದ್ದರು. 


ಅಚ್ಛೆ ಸ್ಕೂಲಿಗೆ ಹೋಗುತಿದ್ದ, ಅಚ್ಚು ಮತ್ತು ಪಾರೆ ಮನೆಯಲ್ಲಿಯೇ 
ಮಾಸರರಿಂದ ಪಾಠ ಹೇಳಿಸಿಕೊಳ್ಳುತಿದರು. ನಮ್ಮ ದೊಡ್ಡಪ್ಪನ ಮಗ ಇಮಿಯಾಜ 


ಹೈದರ ಕಲಕತಾದಿಂದ ಬಂದಿದ್ದ. ತಂದೆಯವರ ಚಿಕ್ಕಪ್ಪನ ಮಗಳು, ನನ್ನ ಸೋದರ ಅತ್ತೆ 
ಮನೆಯನ್ನು ನೋಡಿಕೊಳ್ಳುತ್ತಿದ್ದಳು. 


ಬಂದ 
ಬೈಕೆಟ್‌ಹೌಸ್‌, ಕುಮಾವುದ ಓರ್ವ ಪ್ರಸಿದ್ದ ಆಂಗ್ಲ ವ್ಯಕ್ತಿಯಿಂದ ಕಟ್ಟಲ್ಪಟ್ಟ 
ವಾಡೆಯಾಗಿತ್ತು ಸಾಯಂಕಾಲ ಅಕ್ಕ ಅಜರಾ ಹೇಳಿದಳು- ""ಒಂದು ವೇಳ ನೀನು 
ಮಧ್ಯಾಹ್ನ ಅಚ್ಛು, ಪಾರೆಯೊಂದಿಗೆ ಕುಳಿತು ಓದು-ಬರಹ ಮಾಡಿದಲ್ಲಿ ದಿನಾಲೂ 
ರಾತ್ರಿ ಅಪ್ಸರೆ ಬಂದು ನಿನ್ನ ದಿಂಬಿನ ಕೆಳಗೆ ಚಾಕ್ಸೆಟ್‌ ಇರಿಸಿ ಹೋಗುತಾಳ. ಅಚ್ಚು, ಪಾರೆ 
ಒಳ್ಳೊಳ್ಳ ಕೆಲಸ ಮಾಡಿದಾಗಲೆಲ್ಲ ಅವರಿಗೆ ಅಪ್ಸರೆ ಬಹುಮಾನ ಕೊಡುತಾಳೆ.'' 


ಕುರ್ರತುಲ ಐನ ಹೈದರ ಅವರ ಆಯ್ತ ಕತೆಗಳು 47 


ಬೆಳಗ್ಗೆ ಎದ್ದು ನೋಡಿದಾಗ ನನ್ನ ತಲೆ ದಿಂಬಿನ ಕೆಳಗೆ ಚಾಕ್ಲೆಟ್‌ ಇತ್ತು ಮಧ್ಯಾಹ್ನ 
ಪಾಠ ಮುಗಿಸಿ ಮಾಸ್ತರರು ಹೋದ ನಂತರ ಅವರ ಶಿಷ್ಯರು ಇಲಾಯತಿ ಹಣ್ಣಿನ ಗಿಡದ 
ಮೇಲೆ ಕುಳಿತು ಅಭ್ಯಾಸ ನಡೆಸುತ್ತಾರೆ. ಸಾಮಾನ್ಯವಾಗಿ ಮಧ್ಯಾಹ್ನ ಇಮಿಯಾಜ ಭಾಯಿ 
ಬೇರೆ ಕಡೆ ಹಾಲ್‌ನಲ್ಲಿ ಕುಳಿತು ಗ್ರಾಮಾಫೋನ್‌ನಲ್ಲಿ ತುಂಬ ಆಸಕಿಯಿಂದ ರೆಕಾರ್ಡ 
ಕೇಳುತ್ತಾನೆ... ""ಬುಲ್‌ ಬುಲ್‌ ಈ ರೀತಿಯಾಗಿ ದೂರು ನೀಡಿತು, ಅಳುತಳುತ್ತ 
ಸಯ್ಯದನ ಬಿಕ್ಕಳಿಕೆ ನಿಂತು ಹೋದವು..'' 

ಅತಿಥಿಗಳು ಕೆಳಗೆ ಹೋದ ನಂತರ ಇಮಿಯಾಜ ಭಾಯಿ, ಅಚ್ಚೆ ಭಾಯಿ ಅತೆಯ 
ಮಗ ಬಹಾಉದ್ದೀನ ಕೂಡಿಕೊಂಡು ಒಂದು ಕೆಂಪು ಬೆಡ್‌ಷೀಟ್‌ನ್ನು ಬಿದಿರಿನ ತುದಿಗೆ 
ಕಟ್ಟಿ ಹೂರಗಿನ ಪಾವಟಿಗೆಗಳ ಮೇಲೆ ನಿಂತುಕೊಳ್ಳುತಾರೆ. ಅತಿಥಿಗಳ ಮೋಟರ 
ಅಥವಾ ಲಾರಿ ದೂರ ಕಣಿವೆಯ ದಾರಿಯಲ್ಲಿ ಹೋಗುತಿರುವುದು ಕಾಣುತಿರುವಂತೆ, 
ಕೆಂಪು ಬಟ್ಟೆಯ ಪತಾಕಯನ್ನು ಅಲುಗಾಡಿಸುತ್ತ, ವಿದಾಯ ಹೇಳುತಾರೆ. 

ಒಂದು ದಿನ ಪಾರಮಿಯ್ಯಾ ಹುಲ್ಲಿನ ಹಾಸಿಗೆಯಲ್ಲಿ ಏನನ್ನೋ ಹುಡುಕುತಿದ್ದ. 
ಆಗ ನಾನು ಇಶಿಯಾಕನನ್ನು ಕೇಳಿದೆ- ""ಏನು ಹುಡುಕುತಿರುವೆ ?'' 

"ಅಪ್ಸರೆಯ ಕುಂಡಲ ಹುಡುಕುತಿದ್ದೇವೆ.'' 

"ಹಾಗೆಂದರೇನು ?'' 

""ರಾತ್ರಿ ಅಪ್ಸರೆ ಬಂದಾಗ ಅವಳ ಹಜ್ಜೆಗಳ ಗುರುತು ಇದಲ್ಲಿ ಮಂಜುಹನಿ 

ಬೀಳುವುದಿಲ್ಲ'' 

""ನಿಮಗೆ ಹೇಗೆ ಗೊತ್ತು?'' 

""ಅಕ್ಕ ಅಜರಾ ಹೇಳಿದ್ದಾಳ....”' 

ಇದೆಲ್ಲ ಕೇಳಿದ ನಾನು ಕೂಡ ಅಪ್ಪರೆಯ ಕುಂಡಲ ಹುಡುಕುವಲ್ಲಿ ಮಗ್ಗಳಾದೆ. 


ಫಹಮಿದಾಳ ತಂಗಿ ಜುಲೇಖಾ ಎಷ್ಟು ಸಣ್ಣವಳಿದಳೆಂದರೆ ಅವಳಿಗೆ ಕೇವಲ 
"ಛೋಟಿ' ಎಂದೇ ಕರೆಯಲಾಗುತಿತ್ತು. ಇವರಿಬ್ಬರೂ ಸೋದರತೆಯ ಮಕ್ಕಳಾಗಿದ್ದರು. 
ಅಕ್ಕ ಹುಮ್ಮನ್‌ ಮತ್ತು ಅಣ್ಣ ಬಹಾಉದ್ದೀನ "ಛಭೋಟಿ'ಯನ್ನು ಒಂದು ಬುಟ್ಟಿಯಲ್ಲಿ 
ಕೂಡಿಸಿ ಬುಟ್ಟಿ ಎಳೆದಾಡುತಲಿದ್ದರು. ಅಷ್ಟರಲ್ಲಿ ಬಹಾಉದ್ದೀನ ಎಲ್ಲೋ ಮಾಯವಾದ. 
ಮಧ್ಯಾಹ್ನ ಬಹಾಉದ್ದೀನಭಾಯಿ ತನ್ನ ಕೋಣೆಯ ಬಾಗಿಲನ್ನು ಒಳಗಿನಿಂದ 
ಹಾಕಿಕೊಂಡು ಏನನ್ನೋ ಶೋಧಿಸುವ ರೀತಿಯಲ್ಲಿ ಕಾಲ ಕಳೆದ. ಸಾಯಂಕಾಲ 
ಪೋರ್ಟಿಕೊದಲ್ಲಿ ದ್ರಾಕ್ಷಿ ಬಳ್ಳಿಯ ಕೆಳಗೆ ಕಾರ್ಡಬೋರ್ಡಿನ ಚಿಕ್ಕ ಗಾಡಿ ಕಾಣಿಸಿತು. 
ಬಹು ಸುಂದರವಾಗಿತ್ತು. ಸಿಂಡರೈಲಾಳ ಕೋಚಿನ ಹಾಗೆ ಇದಕ್ಕೂ ಸುಂದರ ಲತಾ 
ಬಳ್ಳಿಯ ಕುಸುರುಗೆಲಸಮಾಡಲಾಗಿತ್ತು. ಗಾಡಿಗೆ ಎರಡು ಕಪ್ಪೆಗಳನ್ನು ಹೂಡಲಾಗಿತ್ತು. 
ಅವೆರಡೂ ಗಾಡಿಯನ್ನು ಅತ್ತ ಇತ್ತ ಸಿಕ್ಕಾಪಟ್ಟೆ ಎಳೆದಾಡ ತೊಡಗಿದ್ದವು: 

“ಜಲ್ಲಿ ಒಳಗೆ ಬನ್ನಿರಿ'' ಎಂದು ಅಜರಾ ಕರೆದಳು. 

""ಯಾಕೆ ? ಈ ಗಾಡಿ ಯಾರದು?'' 


48 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


""ಅಪ್ಸರೆ ಬಂದಿದ್ದಳು..'' ಎಂದು ಹೇಳುತ್ತ ""ಯಾರಾದರೂ ಮನುಷ್ಯರು 
ನೋಡಿದರೆ, ಗಾಡಿಗೆ ಕಟ್ಟಿದ ಕೆಂಪು ಪಕ್ಷಿಗಳು ಕಪ್ಪೆಗಳಾಗಿ ಬಿಡುತವೆಂಬ ಕಾನೂನು 
ಇದೆ.” 

"ಈಗಲೂ ಅವಳು ಗಾಡಿಯಲ್ಲಿ ಕುಳಿತಿದ್ದಾಳಯೇ ?'' ಎಂದು ನಾನು 
ವಿಚಾರಿಸಿದೆ. 


"“ಹಾಂ!, ಆದರೆ ಸಮೀಪ ಮಾತ್ರ ಹೋಗಬೇಡ'' ಎಂದು ಅಚ್ಛೆಭಾಯಿ 
ಉತರಿಸಿದ. 

""ಅಪ್ಪರಾ....'' ಎಂದು ಪಾರೆಮಿಯ್ಯಾ ಮುಂದೆ ನುಗ್ಗಿ ಕೂಗಿದ. 

"ಏನು ನಡೆಯುತಭಿದೆ....'' ಎಂದು ಒಳಗಿನಿಂದಲೇ ಕೂಗಿಕೊಂಡ. 


""ಅಚ್ಛೂ ಅಕ್ಕ'' ನಾನು ಅವಳಿಗೆ ತುಂಬ ಗೌರವದಿಂದ ಅಚ್ಛೂ ಅಕ್ಕ ಎಂದೇ 
ಕರೆಯುತ್ತಿದ್ದೆ, ""ಅಪ್ಸರೆ ಪೋರ್ಟಿಕೋದಲ್ಲಿದ್ದಾಳೆ. ಅವಳ ಕೋಚಿನ ಕುದುರೆಗಳು 
ಕಪ್ಪೆಗಳಾಗಿವೆ.'' 


""ಎಲ್ಲಿ...?'' ಎನ್ನುತ್ತ ಅಚ್ಚೂ ಪಲ್ಲಂಗದಿಂದ ಇಳಿದು ಹೊರಗೆ ಬಂದಳು. 
ಫಹಮಿದಾ ತನ್ನ ಉದ್ದನೆಯ ಫ್ರಾಕ್‌ ತೊಟ್ಟು ಪುಟ್ಟಪುಟ್ಟ ಕಾಲಿಡುತ್ತ ಅವಳ ಹಿಂದೆ 
ಹಿಂದೆ ನಡೆದಳು. ನಾವು ಮೂವರೂ ಹೊರಗೆ ಹಣಿಕಿಕ್ಕಿದೆವು. ಗಾಡಿ ಮಾಯವಾಗಿತ್ತು 
ಅಕ್ಕ, ಅಣ್ಣ ಯಾರೂ ಅಲ್ಲಿರಲಿಲ್ಲ 

""ಚುಪ್‌...'' ಅಚ್ಚೂ ಸಿಟ್ಟಿನಿಂದ ಹೇಳಿದಳು. ನಂತರ ಹೋಗಿ ತನ್ನ ಪಲ್ಲಂಗದ 
ಮೇಲೆ ಕುಳಿತಳು. ಎರಡು ದಿನಗಳ ನಂತರ ಅವಳಿಗೆ ಅಡ್ಡಾಡಲು ಪರವಾನಿಗೆ 
ಸಿಗುವುದರಲ್ಲಿತ್ತು 

""ಟಂಕರ, ಟೇಲರ, ಸೋಲ್ಪರ್‌, ಸೇಲರ....'' ಎನ್ನುತ್ತ ಅಚ್ಛೂ ಇಸ್ಪೇಟ್‌ ಎಲೆ 
ಹಂಚ ತೊಡಗುತಾಳೆ. ಪ್ರತಿಯೊಂದು ಎಲೆಯ ಮೇಲೆ ವಿಚಿತ್ರ ವಿಚಿತ್ರ ರೀತಿಯ ಚಿತ್ರ 
ಬಿಡಿಸಲಾಗಿತ್ತು ಇವು ಬಹುಶಃ ""ಹ್ಯಾಪಿ ಫ್ಯಾಮಿಲಿ ಕಾರ್ಡ್‌'' ಎಂದು 
ಕರೆಯಿಸಿಕೊಳ್ಳುತವೆ. 

ಮತ್ತೆಆಟವನ್ನು ಅರ್ಧಕ್ಕೆ ಬಿಟ್ಟು ಅಚ್ಚೂ ಒಮ್ಮೆಲೇ ""ಓಹೋ...'' ಎಂದು ಕೇಕೆ 
ಹಾಕುತ್ತ- ""ಅವ್ವಲ್‌ಭಲಾ...ಎಲ್ಲದರಲ್ಲಿ ಕುಂಬಳಕಾಯಿ ಗೋಲಭಲಾ...'' ಎಂದು 
ಕೂಗಲಾರಂಭಿಸುತಾಳೆ. 


ಲೋಕದ ಪ್ರತಿಯೊಂದು ವಸ್ತು ತುಂಬ ಸುಂದರವಾಗಿದ್ದವು. ಮಾತಿನ 
ಪ್ರತಿಯೊಂದು ವಾಕ್ಯ ಸಾಮಾನ್ಯವಾಗಿ ಹೀಗೆ ಆರಂಭವಾಗುತ್ತಿತ್ತು ""ಓಫ್‌...ಏನೆಲ್ಲ 
ಮಜಾ.....ಬಂತು...'' 

"ಏನು ನಡೆದಿದೆ ?'' ಎಂದು ಯಾರೋ ದೊಡ್ಡವರು ಕೇಳುತಾರೆ. 


ಜ್ನ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 49 


ಮೋಡಗಳು ಕೋಣೆಗಳಲ್ಲಿ ತೂರಿ ಬಂದಾಗಲೂ ಮಜಾ ಅನ್ನಿಸುತದೆ. "ತುಂಬಾ 
ಮಜಾ' ಎಂದು ಎಲ್ಲರೂ ಕೂಗುತಿದೆವು. ಅದರ ಮಹತ್ವ ಗೊತಾಗಲೆಂದು. 

ಕೆಲವೊಮ್ಮೆ ರಾತ್ರಿ ಹಮ್ಮನ್‌ ಅಕ್ಕ ನನ್ನನ್ನು ಗ್ಯಾಲರಿಯ ಹತಿರವಿರುವ ಎತ್ತರದ 
ಟೇಬಲ್ಲಿನ ಮೇಲೆ ಕೂಡಿಸಿ, ತಾನೂ ಸ್ವತಃ ಮಿಂಚುಹುಳ ಹಿಡಿಯಲು ತೋಟದಲ್ಲಿ 
ಹೋಗುತಿದಳು. ಕೆಲ ಹೊತ್ತಿನ ನಂತರ ಕಿಲಕಿಲನೆ ನಗುತ್ತ ಮರಳುತಿದಳು. ಆಕೆ 
ಹಿಡಿದುಕೊಂಡು ಬಂದ ಮಿಂಚುಹುಳುಗಳು ಆಕೆಯ ಮೇಲುದದಲ್ಲಿ ಅತಿತ್ರ 
ಹಾರಾಡುವಾಗ ಬೆಳಕು ಹಾರಾಡಿದ ಹಾಗೆ ತೋರುತದೆ. 


ಅದು ಮಿಂಚುಹುಳುಗಳ ಲೋಕ. 


ಒಂದು ಸಾಯಂಕಾಲ ಮಾಸರರು ಗಟ್ಟಿಮಾಡಲು ಹೇಳಿದ ಪಾಠ ಗಟ್ಟಿ 
ಮಾಡಲಿಲ್ಲ. ಈ ಕಾರಣದಿಂದಾಗಿ ಅಪ್ಪರೆ ಮುನಿದುಕೊಂಡಿದಾಳೆಂದು ತಿಳಿಯಿತು. 
ಅಚ್ಛೂ, ಪಾರ ತಮ್ಮ ತಮ್ಮ ಪಾಠ ಗಟ್ಟಿಮಾಡಿದ ನಂತರ ನನ್ನನ್ನು ಸತಾಯಿಸಲೆಂದೇ, 
ನವಾಬರ ಹಾಗೆ ಕಣ್ಣು ಮುಚ್ಚಿ ತಮ್ಮ ಹಾಸಿಗೆಯ ಮೇಲೆ ಮಲಗಿ ಕಾಲು 
ಅಲ್ಲಾಡಿಸುತಿದರು. 

ಒಮ್ಮೆಲೇ ಅಚ್ಚೂ ಮಗ್ಗಲು ಬದಲಿಸಿ ಒಂದು ಕಣ್ಣು ತೆರೆದು ಜೋರಾಗಿ 
ಹೇಳಿದಳು- "" ನಮಸ್ಕಾರಗಳು ಓ! ಅಪ್ಪಶೆ,”? 

ಪಾರೆ, ಅವಳೆಂದತೆಯೇ- ""ನಮಸ್ಕಾರಗಳು ಓ ! ಅಪ್ಪರೆ....'' ಎಂದಳು. 


ಅಚ್ಛೂ ಕೊಡವಿ ಎದ್ದುಪಲ್ಲಂಗದ ಮೇಲೆ ಕುಳಿತು ತಲೆದಿಂಬು ಎತ್ತಿದಳು. ಅದರ 
ಬುಡದಲ್ಲಿ ಟಾಫಿಯ ಒಂದು ಡಬ್ಬಿಯೇ ಇತ್ತು. 


ವಾನು ಕೂಡಲೇ ನನ _ ತಲೆದಿಂಬು ಎತ್ತಿ ನೋಡಿದೆ, ಅಲ್ಲಿಏನೂ ಇರಲಿಲ್ಲ. ನಾನು 
ತುಂಬ ದುಃಖಿತಳಾಗಿ ಅಳತೊಡಗಿದೆ. ಮತ್ತೆ ಕಣ್ಣೊರಿಸಿಕೊಂಡು ಅಚ್ಛೂಳನ್ನು 
ಕೇಳತೊಡಗಿದೆ. 


""ಅಪ್ಸರೆ ಹೇಗಿದಳು...?'' 

""ತುಂಬ ಸುಂದರವಾಗಿದ್ದಳು.'' 
""ಏನು ತೊಟಿ ದಾ Nl 

Ne 

"ಸೀರೆ ಉಟ್ಟು ಹೇಗೆ ಹಾರುತಾಳ ?'”' 
""ರೆಕ್ಕೆಗಳಿವೆಯಲ್ಲ...'' 

""ಟಾಫಿ ನನಗೂ ಕೂಡಲ್ಲ ಅಕ್ಕ...'' 


“ಅಕ್ಕ ಕೊಡಬೇಡ ಎಂದಿದಾಳೆ. ನೀನು ಮಗ್ಗಿ ಗಟ್ಟಿ ಮಾಡಲಿಲ್ಲವಲ್ಲ 
ಪಾರೆಮಿಯ್ಯಾ ಇಡೀ ಕವಿತೆ "ಷಿಕವಾ' ಕಂಠಪಾಠ ಮಾಡುತಿದಾನೆ.'' 


ನ 


50 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಪಾರೆಮಿಯ್ಯಾ ಕೂಡಲೇ ತನ್ನ ಪಲ್ಲಂಗದ ಮೇಲೆ ಕುಳಿತು ಗರ್ಜಿಸಿದ-""ಓ ! 
ಯಾರವರು...ಆ ದೀಪ ಹಚ್ಚಿದವರು...'' 

ಬಾಗಿಲೊಳಗಿಂದ ಹಣಿಕಿಕ್ಕಿದ ಅತೆ- ""ಹುಶ್‌...ರಾತ್ರಿ ಬಹಳವಾಯ್ತು... 
ಮಲಗಿರಿನ್ನು....'' ಎಂದು ಜಬರಿಸಿದಳು. 

ನಾವು ಮೂವರೂ ಮತ್ತೆ ನಮ್ಮ ನಮ್ಮ ಹೊದಿಕೆಯಲ್ಲಿ ಹೊಕ್ಕೊಂಡೆವು. 
ಅಗ್ಲಿಷ್ಟಿಕೆಯಿಂದ ಹೊರಡುತ್ತಿದ್ದ ಜ್ವಾಲೆಗಳಲ್ಲಿ ನಾನಾ ರೀತಿಯ ಚಿತ್ರಗಳು. ಕೆಲಕ್ಷಣಗಳ 
ನಂತರ ಅಚ್ಛೊ ಹೇಳಿದಳು- ""ನಾನು ಸೊಗಸಾದ ಮೊಲ ಮಾಡುತ್ತೇನೆ.'' ಎನ್ನುತ್ತ 
ಅವಳು ತನ್ನ ಬೆರಳುಗಳಿಂದ ಗೋಡೆಯ ಮೇಲೆ ಮೊಲ ಮಾಡಿದಳು. 

"ಈಗ ಬಾತುಕೋಳಿ...ಈಗ ನಾಯಿ...'' ಎಂದು ಪಾರೆಮಿಯ್ಯಾ ಹೇಳಿದ. 
ನಾನು ಕೂಡ ಅವಸರವಸರದಿಂದ ಎದ್ದು ಕುಳಿತೆ ಹಾಗೂ ಆ ಮಹತ್ವದ ಕೆಲಸದಲ್ಲಿ 
ಮಗ್ಗಳಾದೆ. 

ಬೆಳಗ್ಗೆ ಪಾರೆಮಿಯ್ಯಾ ಸೂಚನೆ ನೀಡಿದ- ""ಇಂದು ಸಿನೆಮಾ ತೋರಿಸ 
ಲಾಗುವುದು.'' 


ನೋಡಿದ್ದಿಯಾ ಅಕ್ಕ ಅಚ್ಚೊ?'' ಎಂದೆ. 

"ಹಾಂ ! ಜನಾಬ....'' ಎನ್ನುತ್ತ ಜೋರು ಮಾಡಿದಳು. 

ರಾತ್ರಿ ಊಟದ ಟೇಬಲ್‌ ಬಿಟ್ಟು ಪಾರಮಿಯ್ಯಾ ಒಮ್ಮೆಲೇ ಡ್ರಾಯಿಂಗ್‌ ರೂಮ 
ಕಡೆ ಓಡಿದ. ಅಲ್ಲಿ ಚಿಕ್ಕಪ್ಪನವರ ಗೆಳೆಯನೊಬ್ಬ ಪ್ರೊಜೆಕ್ಟರ್‌ ಸರಿಮಾಡುವಲ್ಲಿ 
ತಲ್ಲೀನನಾಗಿದ್ದ ಪರದೆ ಬಿಟ್ಟು ಲೈಟುಗಳನ್ನೆಲ್ಲ ಆರಿಸಲಾಯಿತು. ಕೂಡಲೇ ಇಂಗ್ಲಿಷ್‌ 
ಚಿತ್ರದ ಗೊಂಬೆಗಳು ಗೋಡೆಯ ಮೇಲೆ ಕುಣಿಯತೊಡಗಿದವು. ಆಗ ಎಲ್ಲರೂ ಅತ್ರಿತ್ರ 
ಕುಣಿಯುತ್ತ ತಿರುಗಾಡ ತೊಡಗಿದರು. ಒಂದು ತೆರೆದ ಕಿಟಕಿಯಿಂದ ಚಂದಿರ ಹಣಿಕಿ 
ಹಾಕುತ್ತಿದ್ದ...ಹೊರಗೆ ಬೆಟ್ಟಗಳ ಮೇಲೆ ಗಂಭೀರ ಶಾಂತಿ ನೆಲೆಸಿತ್ತು. 

ರಾತ್ರಿ, ಚಂದಿರ ತುಂಬ ದೊಡ್ಡದಾಗಿತಲದೆ ತುಂಬ ಹಳದಿ, ತುಂಬ ಶೀತಲ. 
ರಾತ್ರಿ, ಹಿಮಾಲಯದ ಶಿಖರದ ಮೇಲೆ ಕುಳಿತು, ಮುಪ್ಪಾದ ಮುದುಕಿ 
ಜೋಗತಿಯಂತೆ ತೋರುತ್ತ ಹಿಮದ ತುಣುಕುಗಳಂತಿರುವ ನಕ್ಷತ್ರಗಳ ಮಾಲೆ 
ಜಪಿಸುತಿದ್ದಳು. ದೂರದಲ್ಲಿ ಅತ್ಯಂತ ಪ್ರಾಚೀನವಾದ, ಜೋಗೀಶ್ವರಿ ಮಂದಿರದಲ್ಲಿ 
ಮಂದವಾದ ಬೆಳಕು ಹರಡುತ್ತ ದೀಪಗಳು ಉರಿಯುತಿದವು. 

ಇಲ್ಲಿಯ ಬೆಟ್ಟ ಗುಡ್ಡಗಳಲ್ಲ ಅಸಂಖ್ಯಾತ ಸಸ್ಯಗಳಿಂದ, ಗೆಡ್ಡೆ ಗೆಣಸುಗಳಿ೦ದ 
ಸುಹಾಸಿತಗೊಂಡಿವೆ. ಈ ಸುಂದರವಾದ, ಪ್ರಶಾಂತವಾದ, ಉಲ್ಲಾಸದಿಂದ ತುಂಬಿದ ಈ 
ಜಗತಿನಲ್ಲಿ ಕೇವಲ ಸುಂದರ ಸುಗಂಧಿತ ಹೂಗಳು, ತಾಜಾ ಫಲಪುಷ್ಪಗಳು, ಅಪ್ಸರೆ 
ಯರು, ಮನುಷ್ಯರ ಹಾಗೆ ಮಾತನಾಡುವ ಪಶು, ಪಕ್ಷಿಗಳದೇ ಸಾಮ್ರಾಜ್ಯ ಇಲ್ಲಿ 

ರಾತ್ರಿ "ಚೋರ ಚೋರ'' ಆಟ ಆಡುತ್ತ ಅಚ್ಛೊ ಉದವಾದ ಹುಲ್ಲಿನ 
ಕಡ್ಡಿಯಿಂದ ಮಾಡಿದ ಕತಿಯೊಂದನ್ನು ನನಗೆ ಕೊಟ್ಟು, ಯಾವುದೋ ಕಿಟಕಿಯಲ್ಲಿ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 5] 


ನಿಲ್ಲಿಸುತಾಳೆ. ಹೊರಗೆ ಕತ್ತಲಿನಲ್ಲಿ ಕಳ್ಳ ಕೆಂಪು ನಾಲಿಗೆ ಚಾಚಿ ನಿಂತಿದ್ದ ಕೆಂಪು ದಳಗಳ 
ಹೂ ಕಳ್ಳನ ಉದನ್ನ ನಾಲಿಗೆಯಾಗಿರುತಿತ್ತು ಮಕ್ಕಳದು ಅದ್ಭುತ ಕಲ್ಪನಾಲೋಕ, ಅದು 
ಅಪರೂಪದ್ದು, ಸುಂದರವಾದದ್ದು, ವಿಚಿತ್ರವಾದದ್ದು ಕೂಡ. ಆದರೆ ನಮಗೆ ಇದೆಲ್ಲ 
ಕಲ್ಪನೆ ಅಲ್ಲ, ವಸ್ತು ಸ್ಥಿತಿಯಾಗಿತ್ತು. 

ಒಂದು ದಿನ ನಗುಮುಖದ, ಸುಸಂಸ್ಕೃತ ಮನಸ್ಸಿನ ಚಿಕ್ಕಪ್ಪ ಕಚೇರಿಯಿಂದ 
ಬಂದು ತಾಯಿಗೆ ಹೇಳಿದ- ""ಷಾಹಜಾನ್‌ಪೂರದಿಂದ ಅಣ್ಣನವರು ಸಮಾಚಾರ 
ಕಳಿಸಿದ್ದಾರೆ. ಅವರಿಗೆ ಅಟಾವಾಕ್ಕೆ ವರ್ಗವಾಗಿದೆಯಂತೆ. ಇಂದೋ ನಾಳೆಯೋ ಅವರ 
ಪತ್ರವೂ ಬರಬಹುದು.'' 

ನಾವು ದೆಹರಾದೂನಕ್ಕ ಹೊರಟಾಗ ನಮ್ಮ ಲಾರಿ ಅಂಕು ಡೊಂಕಾದ ರಸೆಯಲ್ಲಿ 
ಇಳಿಯುತಲಿದಾಗ, ದೂರದಲ್ಲಿದ್ದ ಬೆಟ್ಟದ ಮೇಲೆ ಕೆಂಪು ಬೆಡ್‌ಷೀಟಿನ ಪತಾಕ 
ಯೂಂದು ಹಾರಾಡುತಲಿತ್ತು. ಹಾರಾಡುತಿದ್ದ ಆ ಪತಾಕೆ ಕಲಹೊತ್ತಿನ ನಂತರ ಒಂದು 
ಬಿಂದುವಿನಲ್ಲಿ ಪರಿವರ್ತನೆ ಹೊಂದಿ, ನಮ್ಮ ಕಣ್ಣಿನಿಂದ ಮರೆಯಾಯಿತು. 

ಬೈಕಟ್‌ ಹೌಸ್‌ನಲ್ಲಿ ಈಗ ಉತ್ತರ ಪ್ರದೇಶದ ನ್ಯಾಶನಲ್‌ ಕೆಡೆಟ್‌ ಕೋರಿನ 
ಹಡ್‌ಕ್ಬಾರ್ಟರಗಳಿವೆ. ಅದರ ಸುಂದರ ಪೋರ್ಟಿಕೋ ಹಾಳಾಗಿದೆ. ಮುಂದೆ ಸದಾ 
ಜೀಪ, ಗಾಡಿಗಳು ನಿಂತಿರುತವೆ. ಕಟ್ಟಡದ ಸೌಂದರ್ಯ ಏನೂ ಉಳಿದಿಲ್ಲ. ಅಲ್ಲಲ್ಲಿ 
ಬಿರುಕು ಬಿಟ್ಟಿದೆ. ಹಿಂದಿನ ಬೆಟ್ಟದ ಮೇಲೆ ಸಿನಿಕರು ಸ್ನಾನ ಮಾಡುವಲ್ಲಿ ಬಟ್ಟೆ 
ತೊಳಯುವುದರಲ್ಲಿ ಮಗ್ನರಾಗಿರುತಾರೆ. ಆದರೆ ಈ ಬಣ್ಣ ಗೆಟ್ಟ ಹಾಳಾದ ಈ 
ಸೌಧದಲ್ಲಿಯೇ ಒಂದಾನೊಂದು ಕಾಲದಲ್ಲಿಮಿಂಚುಹುಳಗಳ ಬೆಳಕಿನಲ್ಲಿ ಈ ಸೌಧದಲ್ಲಿ 
ಅಪ್ಸರೆ ಬಂದು ಹೋಗುತ್ತಿದಳು. ಅವಳ ಗಾಡಿಗೆ ಕಪ್ಪೆಗಳನ್ನು ಹೂಡಲಾಗುತ್ತಿತ್ತು. 
ರಾತ್ರಿಯಲ್ಲಿ ಕಳ್ಳರು ನಾಲಿಗೆ ತರೆದು ಹೂಗಳ ಗಿಡದ ಹಾಗೆ ನಿಂತು ಕೊಳ್ಳುತ್ತಿದರು. 

ಈ ಬಾಲ್ಯದ ಕಾಲ, ಮಿಂಚುಹುಳಗಳ ಬೆಳಕಿನಂತೆ ಟಿಮ್‌...ಟಿಮ್‌ ಎಂದು 
ಬೆಳಗಿ, ಆ ಬಾಲ್ಯಕಾಲ ಎಂದೂ ಇರಲಿಲ್ಲವೇನೋ ಎನ್ನುವ ಹಾಗೆ ಒಮ್ಮೆಲೇ 
ಮಾಯವಾಗಿ ಬಿಡುತದ.... 

ಆದರೆ ಆ ಮಕ್ಕಳು, ದ್ರಾಕ್ಷಿಯ ಬಳ್ಳಿಯಲ್ಲಿ ಅಡಗಿದ ಈ ಸೌಧದಲ್ಲಿ ಬಹುಶಃ 
ಅದೇ ರೀತಿ ಇದು ಉಲ್ಲಾಸದಿಂದ ಈಗಲೂ ಕೇಕೆ ಹಾಕುತಿದಾರೇನೋ..... 

ಏಕೆಂದರೆ ಕಾಲವೆಂಬುದು ಅತ್ಯಂತ ಶಕ್ತಿಶಾಲಿಯಾಗಿದೆ. ಅದರ ಮೇಲೆ 
ಸಮಯದ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ. 


ಹಾಜಿ ಗುಲಬಾಬಾ ಬೇಕತಾಶಿಯ ಪ್ರವಚನ 


ಇಡೀ ರಾತ್ರಿಯೆಲ್ಲ ನನ್ನ ಕಿಟಕಿಯ ಕೆಳಗಡೆ ಆಜರಬಾಯಿಜಾನಿ ತುರ್ಕಿಯಲ್ಲಿ ಕವ್ವಾಲಿ 
ನಡೆಯಿತು, ಬೆಳಗು ಹರಿವ ಮುನ್ನ ಧ್ವನಿ ಮಂದವಾಯಿತು ಮತ್ತು ಕೊಹಕಾಫದ 
ಬೆಟ್ಟದ ಮಂಜು ಮುಸುಕಿನಲ್ಲಿ ಕಳದು ಹೋಯಿತು. 


ಸೂರ್ಯೋದಯವಾದ ಕೂಡಲೇ ನಾನು ಧರ್ಮಶಾಲೆಯೊಳಗಿಂದ ಹೊರ 
ಬಂದು ಆಕಾಶದಲ್ಲಿ ಯಾವುದೋ ಆಕೃತಿಯನ್ನು ಹುಡುಕಾಡುತ್ತಿದ್ದೆ. ಆದರೆ ಆಕೃತಿಯ 
ಬದಲಿಗೆ ಆಕಾಶದಲ್ಲಿ ಪಾರಿವಾಳವೊಂದು ನದಿ ತೀರದ ಕಡೆಯಿಂದ ಹಾರಿ ಬಂತು. 
ಅದರ ಚೊಂಚಿನಲ್ಲಿ ಒಂದು ಪತ್ರವಿತ್ತು ಅದು ಅಂಗಳದಲ್ಲಿ ಬಂದು ದ್ರಾಕ್ಷಿಯ ಬಳ್ಳಿಯ 
ಕಳಗೆ ಒಂದು ಮೂಲೆಯಲ್ಲಿ ಸಣ್ಣ ಮೇಜಿನ ಮೇಲಿರಿಸಿದ ಮಣ್ಣಿನ ಪಾತ್ರೆಯ ಮೇಲೆ 
ಕೂತಿತು. 

ಪಾರಿವಾಳ ಕಣ್ಣರಳಿಸಿ ಸುತ್ತಲೂ ಒಮ್ಮೆ ನೋಡಿತು. ಆಗ ಅದರ ದೃಷ್ಟಿ ನನ್ನ 
ಮೇಲೆ ಬಿದ್ದಿತು. ಅದು ಹಾರಿ ನನ್ನೆಡೆಗೆ ಬಂದು, ಚೊಂಚಿನಲ್ಲಿದ್ದ ಕವರನ್ನು ಕೆಳಗೆ 
ಹಾಕಿತು. ನದಿ ತೀರದಲ್ಲಿದ್ದ ಪರ್ವತದ ಕಡೆಗೆ ಪುರ್‌ ಎಂದು ಹಾರಿ ಹೋಯಿತು. 

ಧರ್ಮಶಾಲೆಯ ಮಾಲಿಕ ಹಾಲಿಲ್ಲದ ಚಹಾ ಕಪ್ಪಿನಲ್ಲಿ ಹಾಕಿ ನನಗೆ ಕೊಡುತ್ತ 
ಹೇಳಿದ- 

""ತಮಗೆ, ಬಹುಶಃ ಆ ಆಕೃತಿ ಪ್ಲೈಟ್‌ ಪೋಸ್ಟ್‌ ಪೋನ್‌ ಮಾಡಿರುವುದಾಗಿ ಸುದ್ದಿ 
ಕಳಿಸಿರಬೇಕು.'' 

“ಇರಬಹುದು !'' ನಾನು ಉತ್ತರಿಸಿದೆ. 

“ಆದರೆ, ಇದು ಯಾರೋ ತಮ್ಮ ಆಪಬಾಂಧವರನ್ನು ಕಳೆದುಕೊಂಡು ದುಃಖಿತ 
ರಾದವರ ಪೈಕಿ ಬರೆದ ಪತ್ರವಾಗಿರಬೇಕೆಂಬುದು ನನ್ನ ವಿಚಾರ. ಕೆಲದಿನಗಳಿಂದ ನನಗೆ 
ಈ ರೀತಿಯ ಸಂದೇಶ ಪೂರ್ವ ಮತ್ತು ಪಶ್ಚಿಮ ದೇಶಗಳ ಕಡೆಯಿಂದ ಸಾಮಾನ್ಯವಾಗಿ 
ಬರುತ್ತಲೇ ಇವೆ.'' 

“ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ, ಏಕೆಂದರೆ ಯುದ್ಧಗಳು ಎಲ್ಲಡೆ ನಡೆದೇ 
ಇವೆ'' ಎಂದೆ. 

ಧರ್ಮಶಾಲೆಯ ಬೆಳ್ಳಿಗಡ್ಡದ ಮಾಲಿಕ, ನೋಡಲು ಟಾಲಸ್ಟಾಯ್‌ನ ಹಾಜೀ 
ಮುರಾದನ ಹಾಗೆ ಕಾಣುತಿದ್ದ. ಈತ ರಶಿಯಾದ ತೊಗಲಿನ ಪೆಟ್ಟಿಗೆಯಲ್ಲಿ 
ಶೃಂಗಾರಕ್ಕಾಗಿ ಒಂದು ನಕಲಿ ಪಿಸೂಲ ಇರಿಸುತ್ತಿದ್ದ. ಆರಾಮವಾಗಿ ಕುಳಿತು ಹುಕ್ಕಾ 
ಸೇದುತ್ತ ಕೇಳಿದ- 

"ಮೇಡಂ, ಈ ಸಲದ ಯುದ್ಧ ಯಾವುದಾಗಿತ್ತು?'' 

ಉತ್ತರಿಸದೆ ನಾನು ಕಪ್ಪನ್ನು ಟೀಪಾಯ್‌ ಮೇಲೆ ಇರಿಸಿದೆ ಹಾಗೂ ಪತ್ರ ಓದಿದೆ. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 53 


ಹುಡುಕುವ ಕೆಲಸ ಆರಂಭಿಸಲು ಸಮಯ ಬಂದಿದೆಯೆಂದು ನಾನು ನಿಶ್ಚಯಿಸಿದೆ. 
ಆರಂಭದ ಕಡೆಗೆ ಮರಳಿ ಹೋಗಬೇಕಾಗಿದೆ. ನಾನು ಪ್ರತಿದಿನ ಧರಿಸುವ ಮುಖವಾಡ 
ತೆಗೆದು ಹಾಜಿ ಮುರಾದನಿಗೆ ಗುಡ್‌ಬಾಯ್‌ ಹೇಳಿದೆ. ಮತ್ತು ಅರಾರತದತ್ತ 
ಹೊರಟೆ... ಎದುರಿಗೇ ಹೊಳೆ ಹೊಳೆಯುತಿತ್ತು ಸ್ಥಳ. ಆದರೆ ತುಂಬ ದೂರವಿತ್ತು 

ನಾನು ದಿನವಿಡೀ ನಡಯುತ್ತಲಿದ್ದೆ. ಬಹಳಷ್ಟು ಕಣಿವೆ, ಕೊಳ್ಳ ಬೆಟ್ಟ ದಾಟಿ 
ನಡೆದೆ. ಸರಿಯಾಗಿ ಸೂರ್ಯಾಸದ ಸಮಯಕ್ಕೆ ಸನೋಬರ ವೃಕ್ಷಗಳಿಂದ ಆಚ್ಛಾದಿತ 
ನೆರಳಲ್ಲಿ ಕಂಬಣ್ಣದಿಂದ ಆವೃತ ಸಲಿಲವೊಂದು ಕಾಣಿಸಿಕೊಂಡಿತು. ಅದರ ತೀರದಲ್ಲಿ 
ನೀಲಿಗಣ್ಣಿನ, ಕೆಂಪು ಗಡ್ಡದ ಓರ್ವ ಫಕೀರ ಸಮಾಧಿಸ್ಟ ಅವಸ್ಥೆಯಲ್ಲಿ ಕುಳಿತಿದ್ದ ನಾನು 
ಅತ್ಯಂತ ದಿಟ್ಟಿಸಿ ನೋಡಿದೆ. ಆತ ಖ್ವಾಜಾ ಸಬ್ಬಪೋಶ ಅಲ್ಲ ಆದರೆ ಆತ, ಈ ಭಾಗದ 
ರೀತಿ-ರಿವಾಜಿನಂತ ಪೋಷಾಕು ಧರಿಸಿದ್ದ ಅವನ ಶ್ವೇತ ಉಣ್ಣೆಯ ಎತರದ ಅಫಗಾನಿ 
ಟೊಪ್ಪಿಗೆ ಮತ್ತು ಅವನು ತೊಟ್ಟುಕೊಂಡ ಗೆರಿಗೆರಿ ನಿಲುವಂಗಿಯಿಂದ ಅವನು ಹಳೆಯ 
ಕಾಲದ ಬೇಕತಾಶಿ ಫಕೀರ ಇರಬೇಕೆಂದೆನ್ನಿಸುತ್ತದೆ. 

ಸೂರ್ಯ ಮತ್ತು ಹುಣ್ಣಿಮೆಯ ಚಂದ್ರ ಎರಡೂ ಆಕಾಶದಲ್ಲಿರುವುದನ್ನು ನಾನು 
ನೋಡಿದೆ. ಸನೋಬರ ವೃಕ್ಷಗಳ ಮೇಲೆ ರಾತ್ರಿಯ ಪಕ್ರಿಗಳು ಹಾಡು ಹಾಡುತಲಿದವು. 
ಮತ್ತೆ ಸೂರ್ಯ ಮತ್ತು ಚಂದಿರ ಎರಡೂ ಸರೋವರದ ನೀರಿನಲ್ಲಿ ಬಿದ್ದವು. 
ಸರೋವರದ ಬಣ್ಣ ಕಪ್ಪಗಾಯಿತು. 

ಆ ವೃದ್ದ ಕಣ್ಣು ತೆರೆದು ನೋಡಿದ. ನೋಡಿ "ಯಾಹೂ' ಎಂದು ಕೂಗಿದ. 
ಬೇಕತಾಶಿ ಫಕೀರರ ನಮಸ್ಕಾರ ಮಾಡುವ ಪದ್ಧತಿ ಅದೆಂದು ನನಗೆ ಗೊತ್ತಿತ್ತು. 

ಒಮ್ಮೆಲೇ ಆ ಮುದುಕ ಮಾತಾಡತೊಡಗಿದ, ಯಾರೋ ಅದೃಶ್ಯ ಟೇಪ 
ರಿಕಾರ್ಡ ಹಚ್ಚಿದರೇನೋ ಎನ್ನುವ ಹಾಗೆ. 

""ನಾನು ವಿಚಿತ್ರವಾದ ಪ್ರಕಾಶದಲ್ಲಿ ಸಂಚರಿಸುತಿದೇನೆ. ಅದು ಆ ಬೆಳಕು 
ಭೂಮಿಯದೂ ಅಲ್ಲ, ಆಕಾಶದ್ದೂ ಅಲ್ಲ, ಅದು ಈಶ್ವರೀಯ ಪ್ರಕಾಶ ಪುಂಜದ ಸಪ್ತ 
ಜ್ಯೋತಿಗಳಿಂದ ಕೂಡಿದ್ದಾಗಿದೆ. ಕೇಳು, ಜೀವಂತವಾಗಿರುವವರು ಈಗಿನಿಂದಲೇ ಸತ್ತು 
ಹೋಗಿದ್ದಾರೆ. ಸತ್ತವರು ಜೀವಂತವಾಗಿದ್ದಾರೆ. ತಲೆಬುರುಡೆಗಳು ಪ್ರಕಾಶಮಾನವಾದ 
ಗುಹೆಗಳಲ್ಲಿ ಹಾಡುತಲಿವೆ. ಇವುಗಳ ಧ್ವನಿ ಯಾವಾಗ ಸಮುದ್ರದ ಆರ್ಭಟ 
ವಾಗುತ್ತದೋ ಆಗ ನಾನು ನನ್ನ ಸ್ಥಾನದಲ್ಲಿ ನಿರೀಕ್ಷಣೆಯಲ್ಲಿರುತ್ತೇನೆ''. 

""ನಾನು ದಿನಾ-ರಾತ್ರಿ ಭಗವಂತನ ಭಯವೆಂಬ ಬೀಸೋಕಲ್ಲು ಬೀಸುತಿರು 
ತ್ರೇನೆ, ಮತ್ತು ಮಾಲಿಕನ ಮರ್ಜಿಯ ಬೀಸೋಕಲ್ಲಿನಿಂದ ಕಾಳು ತೆಗೆಯುತ್ತೇನೆ. ಓ! 
ಮೇಡಂ, ನೀವೇನು ಬಯಸುತ್ತೀರಿ ?'' 

""ಮಹಾತ್ಮನೇ'' ಎನ್ನುತ್ತ ನಾನು ಬೇಡಿಕೊಂಡೆ ಆ ವೃದನಲ್ಲಿ ""ಓರ್ವ 
ಅಪರಿಚಿತ ಹೆಣ್ಣುಮಗಳು ನನ್ನನ್ನು ನಿಮ್ಮಲ್ಲಿಗೆ ಕಳಿಸಿದ್ದಾಳೆ. ಆಕೆ ಇಲ್ಲಿಂದ ಸಾವಿರಾರು 
ಮೈಲುಗಳ ದೂರದಲ್ಲಿ ಬಿರುಗಾಳಿಯಿಂದ ಕೂಡಿದ ನದಿ ತಟದಲ್ಲಿರುತಾಳೆ. ಆಕೆ 
ಬರೆದಿದ್ದಾಳ- 


54 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


""ನದಿಗಳ ತೆರೆಗಳು ಮರಳಿ ಮರಳಿ ತಟಕ್ಕೆ ಮರಳುತವೆ. ಆದರೆ ಸಮಯ 
ಮರಳಿ ಬರುವುದಿಲ್ಲ ಬಿರುಗಾಳಿ ಬೀಸಿತು. ಅಡವಿಯಲ್ಲಿಯ ಎತರದ ಗಿಡಗಳಲ್ಲಿದ್ದ 
ಎಲೆಗಳು ಕೆಂಪಾದವು... ಟೊಂಗೆಗಳು ಮುರಿದು ಬಿದ್ದವು ಹಾಗೂ ನೀರಿನಲ್ಲಿ 
ಬಾತುಕೋಳಿಗಳು ಚೀರಿದವು. ಬುದ್ದಿ ಉಳಿದಿದೆ ಆದರೆ ಶರೀರ ಹಾಳಾಗಿದೆ. 


ಎರಡು ವರ್ಷಗಳ ಹಿಂದೆ ನನ್ನ ಗಂಡ ಮಾಯವಾದ. ನಾನು ಹುಚ್ಚಿ, ಎಲ್ಲರನ್ನೂ 
ಕೇಳುತ್ತ ತಿರುಗುತ್ತೇನೆ. ಯಾರೊಬ್ಬರೂ ಏನನ್ನೂ ಹೇಳುತ್ತಿಲ್ಲ ಮೇಡಂ, ನಿಮಗೆ 
ತುರ್ಕಸ್ನಾನದ ನೆಲದಲ್ಲಿ ಈ ಎಲ್ಲ ರಹಸ್ಯ ಬಲ್ಲವನು ಯಾವನಾದರೂ ಸಿಗಬಹುದೋ 
ಏನೋ |.'' 


ಈ ಪತ್ರ ನಾನು ಓದಿ ಹೇಳುತ್ತಿರುವ ಸಮಯದಲ್ಲಿಯೇ ಆಕಾಶಮಲ್ಲಿಗೆ ಗಿಡದ 
ಹತಿರ ನಿಂತ ಆ ವಯೋವೃದ್ಧ ಕೈಕಟ್ಟಿಕೊಂಡು ತಲೆಬಾಗಿಸಿದ್ದ. 

ಆ ಫಕೀರ ತನ್ನ ಕೈಗಳನ್ನು ಕಿಸೆಯಲ್ಲಿಂದ ಹೊರ ತೆಗೆದ ಹಾಗೂ ಕಣ್ಣೆತ್ತಿನೋಡಿದ 
ಮತ್ತು ಹೇಳಿದ- 

""ಹಂಗ್ರಿ ದೇಶದಲ್ಲಿ ನನ್ನೋರ್ವ ಪ್ರಸಿದ್ದ ಪೂರ್ವಜ ಹಾಜಿ ಗುಲಬಾಬಾ 
ಬೇಕತಾಶೀಯ ದರ್ಗಾ ಇದೆ. ಒಂದು ಕಾಲ ಇತ್ತು, ಬುಖಾರಾ, ಇಸಾಂಬೋಲ, 
ರೂಮಿನಿಯಾ ಮತ್ತು ಅಲ್ಲಾನಿಯಾಗಳಿಂದ ಯಾತ್ರಿಕರು ಆತನ ಗೋರಿಯ 
ದರ್ಶನಕ್ಕಾಗಿ ಬರೀಗಾಲಿನಿಂದ ಹಂಗರಿಗೆ ಹೋಗುತ್ತಿದ್ದರು. ಓ ! ಮೇಡಂ, ನಾನು 
ಅಲ್ಲಿಗೆ ಹೋದರೆ ಮರಳಿ ಬಂದ ಮೇಲೆ ನಿಮಗೆ ತಿಳಿಸುವೆ.'' 


ಫಕೀರ ಒಂದು ಸನೋಬರ ಗಿಡದ ನೆರಳಿನಲ್ಲಿ ನಿಂತು ಕಣ್ಣು ಮುಚ್ಚಿಕೊಂಡ, 
ಕೆಲಕ್ಷಣಗಳ ನಂತರ ಕಣ್ಣುತೆರೆದು ಹೀಗೆ ಹೇಳತೊಡಗಿದ- 


""ನಾನು ಡೈನ್ನೂಬದ ದಂಡೆಯಲ್ಲಿರುವ ಆ ಭಗ್ನಾವಶೇಷ ದರಗಾದ ಮೇಲೆ 
ಭೂತ ಮತ್ತು ಭವಿಷ್ಯವನ್ನು ನೋಡಿದೆ. ಕೇಳು, ನನ್ನ ಮುತ್ತಜ್ಜ ಹಾಜೀ ಅದನಾನ 
ಆಫಂದಿ ಒಂದು ಕಾರವಾನ್‌ದ ಜೊತೆಗೆ ಖತಾ ದೇಶದತ್ತ ಹೂರಟಿದ್ದ ಆಗ 
ಯಾರಕಂದದ ಹತ್ತಿರ ಅವರಿಗೆ ಬೇಕತಾಶ ಕುಲಿ ಅಂದರೆ ಭಗವದ್ಭಕ್ತರ ಪರಂಪರೆಯ 
ಓರ್ವ ಯುವ ಫಕೀರ ಸಿಕ್ಕ, ಅವನು ಹಾಜೀ ಅದನಾನನನ್ನು ಹೊರಳಿ ನೋಡಿ 
ಹೇಳಿದ-""ಮಾಲಿಕ್‌, ವಿಚಾರ ಮಾಡಿ ನೋಡಿ, ವಿಚಾರ ಮಾಡಿ ನೋಡಿ, 
ಸಾವಧಾನವಾಗಿರಿ.'' ಇದರ ನಂತರ ಅವನು ರಾಜಮಾರ್ಗದ ದಂಡೆಯ ಮೇಲಿದ್ದ 
ಒಂದು ಫಕೀರರ ವಾಸಸ್ಥಾನದ ಬಾಗಿಲಲ್ಲಿ ಮಾಯವಾದ. ಅದೇಕ್ಷಣ ಬೇರೆಡೆ 
ಹೊರಟುಹೋದ. ಸಮರಕಂದ ಮ್ಯುಜಿಯಂದಲ್ಲಿ ಒಳ ಹೊಕ್ಕ. ಈಗ ಅವನು 
ಸಮರಕಂದ, ಉಜಬೈಕ್‌ ಸಮಾಜವಾದಿ ಸೋವಿಯತ್‌ ಗಣರಾಜ್ಯದ ಸಂಗ್ರ 
ಹಾಲಯದ ಒಂದು ಮಿರರ್‌ಕೇಸ್‌ನಲ್ಲಿನಿಂತಿದ್ದಾನೆ. ಅವನ ಕಣ್ಣುಗಳು ಗಾಜಿನವಾಗಿವೆ. 
ಮೇಡಂ, ನನ್ನ ಸಂಗಡ, ಬನ್ನಿ.'' 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು ೨೨ 


ವೃದ್ದತನ್ನ ಲಾಠಿಯೊಂದಿಗೆ ಬಾಗಿ ಬಾಗಿ ನನ್ನ ನೆರಳಿನಂತೆ ನನ್ನ ಮುಂದೆ ಮುಂದೆ 
ನಡೆಯಲಾರಂಭಿಸಿದ. 

ನಾವು ಡಾನ್‌ ನದಿಯ ತಟದಲ್ಲಿರುವ ಧರ್ಮಶಾಲೆ ತಲುಪಿದೆವು. ಇದು 
ಕಟ್ಟಿಗೆಯ ಬಂಗೆಯಾಗಿತ್ತು ಅದರ ಮಾಳಿಗೆ ಕೆಂಪು ಬಣ್ಣದ್ದಾಗಿತ್ತು ಸುತ್ತಲೂ ಸೇಬು 
ಹಣ್ಣಿನ ಗಿಡಗಳಿದ್ದವು. ಆ ಫಕೀರ ನನ್ನನ್ನು ಪಾವಟಿಗೆಗಳ ಮೇಲೆಯೇ ಬಿಟ್ಟು ಬಿರುಗಾಳಿ 
ಚಲಿಸಿದ ಹಾಗೆ ತಾನು ಒಳಗೆ ಹೊರಟು ಹೋದ. ಅವನು ಬಹಳ ಹೊತಿನವರೆಗೆ 
ಹೊರಗೆ ಬರದಿದ್ದಾಗ ನನಗೆ ತುಂಬ ಹೆದರಿಕೆಯಾಗತೊಡಗಿತು. ನಾನು ಕಳ್ಳಹೆಜ್ಜೆ 
ಯಿಂದ ಮುಂದೆ ಹೋಗಿ ಕಿಟಕಿಯ ಹತಿರ ನಿಂತು, ಒಳಗೆ ಹಣಿಕಿಕ್ಕಿದೆ. 


ಒಳಗೊಂದು ಚೌಕಾಕಾರದ ಕೋಣೆಯಿದೆ. ಅದರ ನೆಲಗಟ್ಟು ಕೂಡ 
ಕಟ್ಟಿಗೆಯದೇ ಆಗಿದೆ. ಮಾಳಿಗೆ ತುಂಬ ಕಳಗಿದೆ ಹಾಗೂ ಅಲ್ಲಿಯ ಕಂಬಗಳು ಕಪ್ಪು 
ಬಣ್ಣದಾಗಿವೆ. ನೆಲದ ಮೇಲೆ ಅಜರಬಾಯಿಜಾನ್‌ದ ರತ್ನಗಂಬಳಿ ಹಾಸಲಾಗಿದೆ. 
ಅದರ ಮೇಲೆ ಒಂದೇ ಆಕಾರ ಮತ್ತುರೂಪದ ಇಬ್ಬರು ಫಕೀರರು ಎದುರು- ಬದುರು 
ಮೌನವಾಗಿ ಕುಳಿತಿದ್ದಾರೆ. ಒಂದು ಮೂಲೆಯಲ್ಲಿ ಫ್ರೆಂಚ್‌ ಸ್ಫೂವ್‌ ಇರಿಸಿದ್ದಾರೆ. ಅದರ 
ಮೇಲೆ ಗುಲಾಬಿ ಹೂಗಳ ಚಿತಾರವಿದೆ. ಒಂದು ಕಂಬಕ್ಕೆ ತಂಬೂರಿ ಇಳಿ ಬಿದ್ದಿದೆ. ನೆಲದ 
ಮೇಲೆ ಒಂದು ಕೊಳಲಿದೆ. ಇದು ಮೌಲಾನಾ ಜಲಾಲುದ್ದೀನ ರೂಮಿಯ ಬಹು 
ಪ್ರಿಯವಾದ ಕೊಳಲಿನ ಪ್ರತಿನಿಧಿಯಾಗಿದೆ. 

ಇಬ್ಬರೂ ಫಕೀರರು ಗಪ್‌- ಚುಪ್‌ ಕುಳಿತಿದ್ದಾರೆ. ಅವರಲ್ಲೊಬ್ಬ ಎದ್ದ 
ದಕ್ಷಿಣದತ್ತ ನಡೆದ, ಅದು ಪ್ರಕಾಶಮಾನವಾದ ಮದೀನಾ ಇರುವ ದಿಕ್ಕಂಬುದು ನನಗೆ 
ಗೊತ್ತಿತ್ತು ಫಕೀರ ತನ್ನ ಟೊಂಕಕ್ಕೆ ಕಟ್ಟುವ ಬಟ್ಟೆ ತೆಗೆದ, ಅದು ಅಜರಬಾಯ್ದಾನ್‌ದ 
ಕುರಿಗಳ ಉಣ್ಣೆಯಿಂದ ಮಾಡಲ್ಪಟ್ಟಿತ್ತು. ಅದರಿಂದ ಒಂದು ಸಣ್ಣ ಕಲ್ಲು ಹೊರತೆಗೆದ. 
ಅಲ್‌ ಮುಸ್ಕಪಾ ಹಚ್ಚಾಗಿ ಉಪವಾಸವೇ ಇರುತ್ತಿದ್ದರಿಂದ ತಮ್ಮ ಹೊಟ್ಟೆಗೆ ಕಲ್ಲುಕಟ್ಟಿ 
ಕೊಳ್ಳುತ್ತಿದ್ದರು. ಅದೇ ರೀತಿ ಬೇಕತಾಶೀ ಫಕೀರರು ಕೂಡ ಪೈಗಂಬರರ ಈ 
ಪರಂಪರೆಯನ್ನು ಅನುಸರಿಸುತ್ತಾ ಬಂದರು. ವೃದ್ದ ಬೇಕತಾಶೀ ಸೂಫೀ ಪರಂಪರೆಯ 
ರೀತಿ ಆರಂಭಿಸಿದ. ಅವನು ಬಟ್ಟೆಗೆ ಗಂಟು ಹಾಕಿದ, ಮತ್ತ ಬಿಚ್ಚಿದ, ಮತ್ತೆ ಗಂಟು 
ಹಾಕಿದ ಮತ್ತೆ ಬಿಚ್ಚಿದ, ಹೀಗೆಯೇ ಅದೆಷ್ಟೋ ಸಲ ಮಾಡಿದ. 

""ನಾನು ಕೆಟ್ಟದನ್ನು ಕಟ್ಟುತ್ತೇನೆ, ಒಳ್ಳೆಯದನ್ನು ಬಿಚ್ಚುತ್ತೇನೆ, ನಾನು ಅಜ್ಞಾನ 
ವನ್ನು ಕಟ್ಟುತ್ತೇನೆ ಮತ್ತು ಜ್ಞಾನವನ್ನು ಬಿಚ್ಚುತ್ತೇನೆ, ನಾನು ವಿನಮ್ರತೆ ಮತ್ತು 
ಅಸಮರ್ಥತೆಯ ನಗೆಯೊಂದಿಗೆ ಇಂದ್ರಿಯ ನಿಗ್ರಹದ ಹೊಲ ಹರಗುತ್ತನೆ. ನಾನು 
ಆತ್ಮಜ್ಞಾನದಲ್ಲಿ ವೃದ್ಧನಾಗುತ್ತೇನೆ ಮತ್ತು ಸಂತೋಷದ ಹಂಚಿನಲ್ಲಿ ನನ್ನ ರೊಟ್ಟಿ 
ಬೇಯಿಸಿಕೊಳ್ಳುತ್ತೇನೆ.'' 

ಆಗ ನಾನು ಕಿಟಕಿಯಿಂದ ಹಿಂದಕ್ಕೆ ಸರಿದೆ, ಆಕಾಶದತ್ತ ನೋಡಿದೆ. ಹಾಗೂ 
ಒಂದು ಬೇಕತಾಶೀಯ ಪ್ರಾರ್ಥನೆ ಮಾಡಿದೆ-""ಓ ! ಯಾರಿಗೆ ವಂಶಾವಳಿ 
ಎಂಬುದಿಲವೋ, ಯಾವ ಬೇಕತಾಶ ಕಾಲದೊಂದಿಗೆ ಚಲಿಸುತಿರುತಾನೋ ಕತಲ 


೨೦ ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ರಾತ್ರಿಯಲ್ಲಿ ಕಪ್ಪು ಕಲ್ಲಿನ ಮೇಲೆ ಹರಿದಾಡುವ ಇರುವೆಯ ದನಿ ಯಾವಾತ 
ಕೇಳಿಕೊಳ್ಳುತ್ತಾನೋ'' ಎನ್ನುತ್ತ ನಾನೊಂದು ಚಾಲಾಕಿ ಮಾಡಿದೆ. ಇದರೊಂದಿಗೆ ನನ್ನ 
ಸಂದೇಶವನ್ನೂ ಅದರಲ್ಲಿ ಕೂಡಿಸಿದೆ. ""ಓ ! ಬೇಕತಾಶ ! ನೀನು ದುಃಖಿಗಳ ಆರ್ತತೆ 
ಯನ್ನೇ ಕೇಳುವುದಿಲ್ಲ'' 

ಆದರ ನನ್ನೀ ಧ್ವನಿ ಫಕೀರರ ಕುರಾನ ಪಠಣದ ಸ್ವರಗಳಲ್ಲಿ ಮುಳುಗಿ 
ಹೋಯಿತು. ಈಗವರು ಕೂಗಿಕೊಳ್ಳುತಿದ್ದಾರೆ- ""ಓ ನದಿ, ಯಾವುದರ ಮೇಲೆ 
ಮೋಡ ಸದಾ ತನ್ನ ನೆರಳನ್ನು ಹೊಚ್ಚಿರುತ್ತದೆಯೋ ಅಲಮುಸಫಾ- ಜಗತಿನ ಮೇಲೆ 
ಕರುಣೆದೋರು, ಕರುಣೆ....ದಯೆ...... ಔಯ ದೋರು...ಕರೀಮ ಅಲ್ಲಾಹ... 
ಯಾಹೂ...'' ಎಂಬ ಫಕೀರರ ಜಯಘೋಷದಿಂದಾಗಿ ಕೋಣೆ ಪ್ರತಿಧ್ವನಿಸಿತು. 


ಮರುಕ್ಷಣವೇ ಹಾಜೀಸಲೀಮ ಆಫಂದಿ ಎಂಬ ಫಕೀರ ಒಂದು ಸುರಾಯಿ ಮತ್ತು 
ಗಡಿಗೆಯೊಂದನ್ನು ಕೈಯಲ್ಲಿ ತಗೊಂಡು ಹೊರಗೆ ಬಂದ- ""ಮೇಡಂ, ಆ ದುರ್ದೈವಿ 
ಹೆಣ್ಣು ಮಗಳ ಬಗ್ಗೆ ನನಗೇನು ಮಾಡಲು ಸಾಧ್ಯವೋ ಅದನ್ನೆಲ್ಲ ಮಾಡುವೆ. ಆದರೆ 
ಸೂಫೀ ಪರಂಪರೆಯ ಪ್ರವರ್ತಕ ಅಲೀ ಮುರ್ತಜಾ ಷಾವಿಲಾಯತ್‌ ಹೇಳಿದಂತೆ- 
"ಏನೆಲ್ಲ ಅವರ ಹಣೆಯಲ್ಲಿ ಬರೆಯಲಾಗಿದೆಯೋ ಅದು ಸದಾಕಾಲ ಇರುತದೆ.'' 


ಆಗ ನಾನು ಒಂದು ಅತ್ಯಂತ ಅಸಂಗತ ಮಾತನ್ನು ಹಾಜೀಸಲೀಮಗೆ 
ಹೇಳಿದೆ-""ನೋಡಿ, ನನ್ನ ತಾಯ್ನಾಡಿನಲ್ಲಿ ಯಾವುದು ಇಲ್ಲಿಂದ ಸಾವಿರಾರು ಮೈಲು 
ದೂರವಿದೆಯೋ, ನಾವಿರುವ ಊರು, ಯಾವುದು ಈಗ ಅವಶೇಷವಾಗಿದೆಯೋ, ಅಲ್ಲಿ 
ಒಂದು ನೆಲ ಮಾಳಿಗೆ ಇದೆ. ಆ ನೆಲ ಮಾಳಿಗೆಯಲ್ಲಿ ಹಳೆಯ ಗ್ರಂಥಗಳ ರಾಶಿಯೇ ಇದೆ. 
ಇನ್ನೊಂದು ಹಳೆಯ ಪ್ರೆಂಚ್‌ ಸ್ಪೋವ ಇದೆ. ಅದರ ಮೇಲೆ ಗುಲಾಬಿ ಹೂಗಳ 
ಚಿತ್ತಾರವಿದೆ, ಇಂಟಲೆಕ್ಟುವಲ್‌ ಇಲಿಗಳು ಈ ಪುಸಕಗಳನ್ನು ಕಡಿಯುವಲ್ಲಿ ಮಗ್ನ 
ವಾಗಿವೆ. ಇವುಗಳನ್ನು ಇಂಗಂಡ್‌, ಪ್ರಾನ್ಸ್‌, ಇಜಿಪ್ತ ಮತ್ತು ಈರಾನ್‌ ದೇಶಗಳಲ್ಲಿ 
ಯಾವುದೋ ಕಾಲದಲ್ಲಿ ತುಂಬ ಆಸಕಿಯಿಂದ ಬರೆಯಲ್ಪಟ್ಟಿತ್ತು. ಹಾಗೂ 
ಮುದ್ರಿಸಲ್ಪಟ್ಟಿತ್ತು. 

ಕುಸತುಂತುನಿಯಾ 1872, ಲಂಡನ್‌ ಈ. ಸಿ. ಪೋರ 1884, ತೆಹರಾನ್‌ 
1892, ಕೈರೋ 1902 ಮತ್ತು ಒಂದು ತುಂಬ ಆಧುನಿಕ ಎನ್ನುವ ಹಾಗಿರುವ ಪುಸಕವೂ 
ಅಲ್ಲಿದೆ. ಲಂಡನ್‌ದ ರಸೆಲ್‌ ವರ್ತುಲ, 1952, ಆ ಕಾಲದ ಒಂದು ಘಟನೆ. 


ಮಂಜು ತುಂಬಿದ್ದ ಸಂಜೆಯ ಸಮಯದಲ್ಲಿ ಫಿರಂಗಿಗಳ ಈ ವಯೋವೃದ್ಧ 
ಸಂತನನ್ನು ಇವನ ಫ್ಸಬರ ಲ್ಯಂಡ್‌ ಫೈಬರ ಕಚೇರಿಯಲ್ಲಿ ಭೇಟಿಯಾಗಿದ್ದೆ ಆಗ ಆತ 
'ನನ್ನೊಂದಿಗೆ ತುರ್ಕಿಗಳ ಪಕೀರರ ಬಗ್ಗೆ ಮಾತನಾಡಿದ್ದ. ಏಕೆಂದರೆ ಆತ ಸ್ವತಃ ಆ 
ಪಂಥದೊಂದಿಗೆ ಸಂಬಂಧ ಹೊಂದಿದ್ದ. ನನಗೆ ಕೌನಿಯಾದ ಈ ಮೃತ ಪರಂಪರೆಯ 
ಬಗ್ಗೆ ಕೊಂಚ ಹೇಳಿ. ಏಕೆಂದರೆ ಕೌನಿಯಾ ಕೂಡ ಈಗ ಕೇವಲ ಟೂರಿಸ್ಟ್‌ ಅಟ್ರೆಕ್ಷನ್‌ 
ಆಗಿದೆ''. 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು ೨7 


ಫಕೀರ ತಲೆ ಬಾಗಿಸಿದ ಹಾಗೂ ಅಳತೊಡಗಿದ, ಮತ್ತ ಕಣ್ಣೀರು ಒರಸಿಕೊಂಡು 
ಒಂದು ಅಸಂಗತ ಮಾತು ಹೇಳಿದ- 

"ಮೇಡಂ, ಭಗವಂತನ ಇಚ್ಚೆಯಂತೆ ನನ್ನೊಂದಿಗೇ ಜನ್ಮ ತಳೆದಿರುವ, ಅವನು 
ನನ್ನೊಳಗೇ ಇದ್ದಾನೆ, ನಾನು ಸಾಯುವುದಕ್ಕೆ ನಲವತ್ತು ದಿನ ಮೊದಲು ಅವನು ಸತ್ತು 
ಹೋಗುತಾನೆ. ಈ ನಲವತು ದಿನಗಳಲ್ಲಿ ನಾನೇನು ಮಾಡಬಲ್ಲೆ? ಏಕಂದರೆ ಅವನು 
ನನಗೆ "ಖಬರದಾರ' ಎಂದು ಹೇಳುತಲಿರುತಾನೆ.'' ಎನ್ನುತ್ತ ಇದ್ದಕ್ಕಿದ್ದಂತೆ ಹಾಜೀ 
ಸಲೀಮ ಮತ್ತೆ ಚೀರಿಕೊಂಡ-""ಈ ಸೃಷ್ಟಿಯ ಒಡೆಯ ಹಜರತ್‌ ಅಲೀ ಅಪ್ಪಣೆ 
ಕೊಡಿಸಿದ್ದಾನೆ. ಏನೆಲ್ಲ ಬರೆಯಲಾಗಿದೆಯೋ, ಅದು ಅಚಲವಾಗಿದೆ''. 

""ಸಂತ'' ಎನ್ನುತ್ತ ನಾನು ಅರಿಕೆ ಮಾಡಿಕೊಂಡೆ-'"ಮೇಲಿನವರ ಮಾತನ್ನು 
ನಾನರಿಯೆ. ಇಲ್ಲಿ ಏನೆಲ್ಲ ಬರೆಯಲಾಗುತದೆಯೋ, ಅದೆಲ್ಲ ಬಹಳ ಸಲ ತುಂಬ 
ಭಯಾನಕವಾಗಿ ಪರಿಣಮಿಸುತದೆ.'' 

ಸಂತ ""ಹೌದು'' ಎನ್ನುವಂತೆ ತಲೆ ಅಲ್ಲಾಡಿಸಿದ. 

ಮತ್ತೆ ನಾನು ಹೇಳಿದೆ-""ಆ ಒಡೆಯ ಫರಮಾನ್‌ದ ಮೇಲೆ ಸಹಿಮಾಡಿದ 
ಕೂಡಲೇ ಆ ಅಕ್ಷರದ ಶಕ್ತಿಶಾಲಿ ದೈತ್ಯ ಹಾರಿ ಪೂರ್ವದ ಕಡೆ ಹೋದ, ಅಲ್ಲಿ ಅವನು 
ಸಂಪೂರ್ಣ ಸರ್ವನಾಶಮಾಡಿದ. ಬುದ್ಧಿ ಹಾಳಾಗಿ ಹೋಯಿತು, ಶರೀರವೆಲ್ಲ ತುಂಡು 
ತುಂಡಾಯಿತು. ಓ ! ಸಂತ ನಾನು ಆ ಅಪರಿಚಿತ ಹೆಣ್ಣುಮಗಳಿಗೆ ಏನೆಂದು 
ಉತನಿಸಲಿ?'' 

""ವಿಚಾರಿಸು....ಗಂಭೀರವಾಗಿ ಆಲೋಚಿಸು... ಸಾವಧಾನವಾಗಿರು...ಎಚ್ಚರ 
ದಿಂದಿರು...'' 


"ಆ ಅಪರಿಚಿತ ಹೆಣ್ಣು ಮಗಳು ತನ್ನ ಗಂಡನ ಹಸರು ಅಬುಲ್‌ ಮನ್ಸೂರ 
ಎಂದೂ ಹಾಗೂ ಅವನು ಚಿತ್ರಕಾರನಿದ್ದನೆಂದೂ ಬರೆದಿದ್ದಾಳೆ.'' 

""ಏನಂದೇ? ಅವನು ತನ್ನ ತಲೆ ಉಳಿಸಿಕೊಳ್ಳಲೋಸುಗ ಅಡವಿಯತ್ತ ಓಡಿ 
ಹೋಗಲಿಲ್ಲವೋ?'' ಎಂದು ವಿಚಾರಿಸಿದ ಸಂತ. 

"ಇಲ್ಲ ಹೋಗಲಿಲ್ಲ ಆ ಅಪರಿಚಿತ ಹೆಣ್ಣು ಮಗಳು ಬರೆದಿದ್ದಾಳ- ಅವನು 
ಒಂದು ಕೆರೆಯ ದಂಡೆಯ ಮೇಲೆ ಕುಳಿತು ಅಡವಿ ಬಾತುಕೋಳಿಯ ಚಿತ್ರ 
ಬಿಡಿಸುತಲಿದ್ದನಂತೆ...'' 

"ತುಂಬ ಮೂರ್ಬನಿರಬೇಕು ಹಾಗಾದರೆ'' ಎಂದು ಸಂಕ್ಷಿಪವಾಗಿ ಹಾಜೀ 
ಸಲೀಮ ಹೇಳಿದ. | 

""ಸಾವಿರಾರು ಲಕ್ಷ-ಲಕ್ಷಜನ ಅಡವಿಯತ್ತ ಗಡಿಯತ್ತ ಓಡಿ ಹೋದರು, ಅವರ 
ಕಾಲಲ್ಲಿಯ ನೆಲ ಕುಸಿದು ಹೋಗಿತ್ತುಹಾಗೂ ತಲೆಯ ಮೇಲೆ ಖಡ್ಗದ ನೆರಳಿತ್ತು ಯಾವ 
ಖಡವೂ ಇರಲಿಲ್ಲ ಹಜರತ್‌ ಅಲಿಯ ಖಡ್ಗದ ಹೊರತು'' ಎಂದು ಹಾಜೀ ಸಲೀಮ 
ನಡುವೆಯೇ ಹೇಳಿದ. 


೨8 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ನಾನು ಸುಮ್ಮಳಾದೆ. 


"ಪ್ರಳಯ ಬಂದಾಗ ಅವನು, ಅವನೊಬ್ಬನೇ ಇದ್ದನೇನು?'' ಎಂದು ಹಾಜೀ 
ಸಲೀಮ ವಿಚಾರಿಸಿದ. 

"ಇಲ್ಲ ಆ ಕ್ರೂರ ನರಸಂಹಾರದ ಸಮಾರಂಭದಲ್ಲಿ ಅವನೂ ಇದ್ದ,” 

"ಇದೆಲ್ಲಿಯ ಸುದ್ಧಿ?'' 

"ಎಲ್ಲ ಕಡೆಯ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಬೇಕತಾಶನ ಮುಖ ಎಲ್ಲ 
ದಿಸೆಯಲ್ಲೂ ಹರಡಿದೆ.'' 

ನಾನು ಮಾತು ಮುಂದುವರಿಸಿದೆ-ಲಕ್ಷಗಟ್ಟಲೆ ಜನ ಗಡಿಗಳತ್ತ ಓಡಿದರು. 
ಅವರೆಲ್ಲ ಮೌನಿಗಳಾಗಿ ಪೂರ್ವದಿಂದ ಪಶ್ಚಿಮದತ್ತ ಬಂದರು. ಬಂದಂತೆ ತಲೆ 
ಬಾಗಿಗೊಂಡೇ ಮತ್ತೆಮರಳಿದರು. ನಾನಾಗ ಬಹಳಷ್ಟು ಯೋಚಿಸಿದೆ. ಇದೆಲ್ಲ ಏತಕ್ಕಾಗಿ 
ಹೀಗಾಯಿತು-ಎಂದು. ಆಗ ನನಗೆ ನೆನಪಾಯಿತು. ಹೀಗೆ ಬರೆಯಲಾಗಿದೆ, ತಮ್ಮ 
ಆತ್ಮದ ಹಜ್‌ ಯಾತ್ರೆ ಮಾಡಿದರೆ ಎಲ್ಲ ರಹಸ್ಯಗಳು ಬಯಲಾಗುತವೆ. ನಾನು ನನ್ನ 
ಆತ್ಮದ ಹಜ್‌ ಯಾತ್ರೆ ಮಾಡಿದೆ ಆದರೆ, ಯಾವುದರ ರಹಸ್ಯವೂ ಬಯಲಾಗಲಿಲ್ಲ. 

""ತಾಯೇ, ಬಹುಶಃ ನಿಮ್ಮ ಆತ್ಮಕ್ಕೆ ನಾಸಿಕತೆಯ ಪ್ರಭಾವ ಹಚ್ಚಾಗಿರಬೇಕು'' 
ಎಂದು ಹಾಜೀ ಸಲೀಮ ಹೇಳಿದ. ಸುರಾಯಿಯಿಂದ ಸ್ವಲ್ಪ ನೀರನ್ನು ಒಂದು ಕುಡಿಕೆಗೆ 
ಹಾಕಿ ಬಂದು ಬೇಕತಾಶಿ ಪ್ರಾರ್ಥನೆಮಾಡಿದ-""ಅಲ್ಲಾನ ಹೊರತಾಗಿ ಪೂಜೆಗೆ 
ಅರ್ಹರಾದವರು ಬೇರೆ ಯಾರೂ ಇಲ್ಲ ಮೊಹಮ್ಮದ ಅವನ ರಸೂಲ ಮತ್ತು ಅಲಿ 
ಅವನ ದೋಸ್ತ ಮತ್ತು ಇಮಾಮ ಮೆಹದೀ ಮತ್ತು ಮುಸಾಕಲೀ ಮುಲ್ಲಾಹ ಮತ್ತು 
ಈಸಾರೂಹಉಲ್ಲಾಹ-ತಾಯೇ ಈ ನೀರಿನಲ್ಲಿ ನೋಡಿ.'' 


"ಏನು ನಿಮಗೆ ಜಾಮೆ ಜಮ್‌ಶೇದ ಸಿಕ್ಕಿತೇನು?'' ಎಂದು ನಾನು ಕೊಂಚ 
ಗಾಬರಿಯಿಂದ ಕೇಳಿದೆ. 


""ನೀರಲ್ಲಿ ನೋಡಿ......'' ಎಂದ. ನಾನು ನೋಡಿದೆ ಮತ್ತು ಹೇಳಿದೆ- 


""ಮಹಾತ್ಮಾ, ಇದರಲ್ಲಿ ನನಗೆ ಕುದುರೆಗಾಡಿಯೊಂದು ಕಾಣಸುತಲಿದೆ. 
ಅಂದರೆ-ಸ್ಟೇಜಕೋಚ- ಅದು ಜಾಪಾನಿ ಸೇತುವೆ ಮೇಲಿಂದ ಸಾಗಿ ಬರುತಲಿದೆ.'' 
ಮತ್ತೆ ನಾನು ಒಮ್ಮೆಲೇ ರೇಡಿಯೋ ಅಥವಾ ಟೆಲಿವಿಜನ್‌ದ ಕಾಮಿಂಟೇಟರನ ಹಾಗೆ 
ಹುರುಪಿನಲ್ಲಿ ಹೇಳ ತೊಡಗಿದೆ-""ಈ ಗಾಡಿಯಲ್ಲಿ ಒಂದು ಕೈಗೊಂಬೆ ಮುಖವಾಡ 
ಹಾಕಿಕೊಂಡು ಕುಳಿತಿದೆ. ಮತ್ತು ಕೋಚವಾನನ ಮುಖ ಇಲ್ಲ..ಕೋಚವಾನನ ಮುಖ 
ಇಲ್ಲ.. ದೊಡ್ಡದಾದ ನದಿಯಲ್ಲಿ ಒಂದು ಬೋಟ ಚಲಿಸುತಲಿದೆ...ದಡದಲ್ಲಿ ಚಿಕ್ಕದಾದ 
ಬೆಟ್ಟ....ಬಿದಿರ ಪಳಿ ಹಾಗೂ ಬಿತದ ಪೊದರುಗಳಿವೆ...ಬೆಟ್ಟದಡಿಯಲ್ಲಿ ಬಿದಿರ 
ಗುಡಿಸಲು....ಅದರ ಹುಸಿಯಲ್ಲಿ ಓರ್ವ ತೆಳ್ಳಗಿನ ವ್ಯಕ್ತಿ...ಆಡಿನ ದಾಡಿಯಂತಿರುವ 
ದಾಡಿ.... ಕುಳಿತು ಚಿತ್ರ ಬಿಡಿಸುತ್ತಿದ್ದಾನೆ...ಇದೆಲ್ಲ ಭೂತದ ಚೇಷ್ಟೆಯಿರಬೇಕೆನ್ನಿಸು 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು ೨೨ 


"ಭೂತವೂ ಇರಬಹುದು....ಇನ್ನೂ ದಿಟ್ಟಿಸಿ ನೋಡಿ....ನಾವು (ಬೋಟ) 
ಅಥವಾ ಗಾಡಿಗಳು...'' 


""ಮಹಾತ್ಕಾ....ಮಹಾತ್ಕಾ...ನಿಮ್ಮ ಬಟ್ಟಲದಲ್ಲಿಯ ನೀರು ಕೆಂಪ 
ಗಾದವು....'' 
"(ಕರೀಮ ಅಲ್ಲಾಹ.....ಯಾಹೂ.....''ಎಂದು ಹಾಜೀ ಸಲೀಮ ಉಸಿರ್ಗರೆದು 


ಮೆಲ್ಲಗೆ ಹೇಳಿದ. ಮಣ್ಣಿನ ಗಡಿಗೆ ಎತಿಕೊಂಡು ತಲೆ ಬಾಗಿಸಿ ಪಾವಟಿಗೆ 
ಇಳಿಯಹತಿದ...ಸೇಬು ಗಿಡಗಳ ಗುಂಪಿನೊಳಗಿಂದ ಹಾದು ನದಿಯ ದಡ 
ತಲುಪಿದ... ಒಮ್ಮೆಲೇ ಉತ್ಸಾಹದಿಂದ, ಕುಶಲತೆಯಿಂದ ಆ ಗಡಿಗೆಯನ್ನು ದೂರ 
ನೀರಲ್ಲಿ ಒಗೆದ. ಕ್ರಿಕೆಟ್‌ ಆಟಗಾರ ಚಿಂಡು ಒಗೆದಂತೆ ಒಗೆದು ಬಿಟ್ಟ...ಮತ್ತೆ ಅವನು 
ಧರ್ಮಶಾಲೆಗೆ ಮರಳಿ ಬಂದ ಹಾಗೂ ಪಾವಟಿಗೆ ಮೇಲೆ ಕುಳಿತು ಹೇಳತೊಡಗಿದ- 

""ನಾನು ಭಗವಂತನ ಭಯವೆಂಬ ಬೀಸುಕಲ್ಲು ಬೀಸುತ್ತೇನೆ... ಮತ್ತು ದ್ವೇಷ 
ಮತು ಕ್ರೌರ್ಯವನ್ನು ಕಟ್ಟುತೇನೆ... ಪ್ರೇಮ ಮತ್ತು ಅನುಕಂಪವನ್ನು ಬಿಚ್ಚು 
ತೇನೆ... ಕ್ರೋಧ ಮತ್ತು ಕ್ರೂರತೆಯನ್ನು ಕಟ್ಟುತ್ತೇನೆ....ಐ....ಏನು ಈ ವ್ಯಕ್ತಿ ಅಬುಲ್‌ 
ಮನ್ಸೂರ ಓರ್ವ ಮನುಷ್ಯನಾಗಿದನೋ ಅಥವಾ ಒಂದು ಪ್ರತೀಕವಾಗಿದ್ದನೋ?'' 

""ಎರಡೂ.....'' 

ಆಗ ಹಾಜೀ ಸಲೀಮ ತಲೆ ಬಾಗಿಸಿ ಮತ್ತ ಅಳಲಾರಂಭಿಸಿದ... 

"ಸಹನೆಯ ಹಂಚಿನ ಮೇಲೆ ನಿನ್ನ ರೊಟ್ಟಿ ನೀನು ಬೇಯಿಸಿಕೊಳ್ಳುತಿರು ಎಂದು 
ನಾನು ಈ ಹೆಣ್ಣುಮಗಳಿಗೆ ಬರೆದು ಬಿಡಲೇ?'' ಎಂದು ಕೇಳುತ್ತಮತ್ತೆ ಹೀಳಿದ-""ಈಗ 
ನಾನು ಶಾಹಜಾಹಾಬಾದಗೆ ಮರಳಿ ಹೋಗುತ್ತೇನೆ. ನೀವು ಕೂಡ ಇಸಂಬೋಲ್‌ಗ 
ಮರಳಿ ಹೋಗಿ, ಅಲ್ಲಿ ಮೊಹಲ್ಲಾ ಪೇರಾಯಾತೋಪ ಕಾಪಿಯಲ್ಲಿ ನಿಮ್ಮ ಧರ್ಮಶಾಲ 
ಸ್ಥಾಪಿಸಿ.'' 

"ನನಗೆ ಮರಳಿ ಹೋಗಲು ಈಗ ಯಾವ ಠಿಕಾನಾನು ಇಲ್ಲ ಇಸಂಬೋಲ್‌ದ 
ಎರಡು ನೂರು ಐವತಾರು ಧರ್ಮಶಾಲೆಗಳಿಗೆ ಅರ್ಧ ಶತಮಾನವಾಗುತ್ತ ಬಂತು. 
ಓರ್ವ ಸಾಹೇಬ ಉಲ್ಲಮಾನ ಅಪ್ಪಣೆ ಮೇರೆಗೆ ಅವುಗಳನ್ನು ಮುಚ್ಚಲಾಯಿತು.. 
ಕೆಲವುಗಳ ಮಾಡಲ್‌ಗಳನ್ನು ಮ್ಯುಜಿಯಂನಲ್ಲಿ ಇರಿಸಿದ್ದಾರ...ಈ ಫಕೀರ ಹಕೀರ ಕೂಡ 
ಒಂದು ಗ್ಲಾಸ್‌ ಕೇಸ್‌ನಲ್ಲಿ ನಿಂತಿದ್ದಾನೆ.. ಎಂದು ಹಾಜೀ ಸಲೀಮ ಕಣ್ಣೀರು ಸುರಿಸುತ್ತ 
ಹೇಳಿದ..ಕಣ್ಣೀರು ಸುರಿಸುತಲೇ ಇದ್ದ.ಆ ಕೂಡಲೇ ನಾನು ದಿಟ್ಟಿಸಿ ನೋಡಿದೆ. ಹಾಜೀ 
ಸಲೀಮನ ನೀಲಿ ಕಣ್ಣುಗಳು ಗಾಜಿನವಾಗಿದ್ದವು....'' 


“ಒಟ್ಟಿನಲ್ಲಿ ನೀವು ಎಲ್ಲಿಯಾದರೂ ಮರಳಿ ಹೋಗ...ಆ ಬೇಕತಾಶಿಗೆ 
ಹೇಳಿಬಿಡಿ...ಇಡೀ ಜಗತ್ತಿನಲ್ಲಿ ಪೂರ್ವ, ಪಶ್ಚಿಮ, ಉತರ, ದಕ್ಷಿಣದಲ್ಲಿ ಅವನ ಶಿಷ್ಯರ 
ಮೇಲೆ ತುಂಬ ಅನ್ಯಾಯ, ಅತ್ಯಾಚಾರ ಆಗಿದೆ. ಮತ್ತು ಆಗುತಲಿದೆ. ಅವರಿಗಾಗಿ 
ಪ್ರಾರ್ಥನೆ ಮಾಡುತಲಿರಿ'' ಎಂದೆ. 


60 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


""ನಾವು ಬೇಕತಾಶಿ ಕೇವಲ ಪ್ರಾರ್ಥನೆ ಮಾತ್ರ ಮಾಡುವುದಿಲ್ಲ..ನೀನು 
ನಮಾಜ ಮಾಡುತ್ತಿಯಲ್ಲ.? ಸೀದಾ ಸಾದಾ ನಮಾಜ?...ನಾವು ನಮಾಜ 
ಮಾಡುವುದಕ್ಕೆ ಮನ್ಸೂರನ ಶಿಲುಬೆಗೆ ಏರುವುದೆಂದು ಹೇಳುತೇವೆ... ನಾನು ದಿನವೂ 
ಶಿಲುಬೆಗೇರುತ್ತೇನೆ. ಹಾಗೂ ಇಲ್ಲವಾಗುತ್ತೇನೆ. ಮತ್ತೆ ಜೀವಿತವಾಗುತ್ತೇನೆ..ನೀನು ಹೀಗೆ 
ಈ ರೀತಿ ಎಂದೂ ಮಾಡಲಾರಿ....ನಿನಗೇನೊಂದೂ ತಿಳಿಯುವುದಿಲ್ಲ..ನಾನು ದಿನವೂ 
ನನ್ನ ಇಚ್ಛೆಗಳನ್ನು ಕಟ್ಟುತ್ತೇನೆ...ಸಂತೋಷವನ್ನು ಬಿಚ್ಚುತ್ತೇನೆ...ದೇವನೊಬ್ಬನೇ 
ಶಾಶ್ವತ...ಪಿಷ್ಯಗೆ ತಾಳ್ಮೆ ಇಲ್ಲ.ಏಕೆಂದರೆ.. ಅವನ ಜೀವನ ಕೇವಲ 
ಕಲದಿನಗಳವರೆಗೆ...ಮತ್ತು ಸಮಯ ತೀವ್ರಗತಿಯಲ್ಲಿ ಚಲಿಸುತ್ತ ಹೋಗುತದೆ...'' 

ಆಗ ನಾನು ಕೊಂಚ ನಾಗರಿಕರ ಹಾಗೆ ಹೇಳಿದೆ-""ಮಹಾತ್ಮಾ ನಿಮಗೆ ಸ್ಪೇನಿನ 
ಹಾಜೀಯೂಸುಫ್‌ ಬೇಕತಾಶಿಯ ಹಸರು ನೆನಪಿದೆಯೇ? ಹದಿನೈದನೆಯ ಶತಮಾನ 
ದಲ್ಲಿ ಅವನು ಅಲಿಯಾಅಲರಹಮ್ತಾ ಅಂದಲಸದಲ್ಲಿ ವಾಸವಾಗಿದ್ದ..ಆಗ ಮುಸ 
ಲ್ಮಾನರ ಮೇಲೆ ಭೀಷಣ ವಿಪತ್ತುಬಂತು.. ಅವರ ತಾಳ್ಮೆಯಾವ ಕೆಲಸಕ್ಕೂ ಬರಲಿಲ್ಲ.'' 


ಹಾಜೀ ಸಲೀಮ ನನ್ನ ಮಾತು ಕೇಳಲೇ ಇಲ್ಲವೆನ್ನುವ ರೀತಿಯಲ್ಲಿ ತನ್ನದೇ 
ಹೇಳುತ್ತಿದ್ದ-""ನಾನು ಅಲ್ಲಾನ ಜ್ಯೋತಿಯ ಬೆಳಕಿನಲ್ಲಿ ನಡೆಯುತಿದ್ದೇನೆ. ನಾನು ಅಲ್ಲಾನ 
ತೊಂಬತ್ತೊಂಬತ್ತು ನಾಮದ ಬೆಳಕಿನಲ್ಲಿ ಚಲಿಸುತಿದ್ದೇನೆ.. "ಹೂ' ಅದು ಕೆಂಪು 
ವರ್ಣದ್ದಾಗಿದೆ. "ಅಹದ್‌'...ಅದು ಹಸಿರು ವರ್ಣದ್ದಾಗಿದೆ.."ಅಜೀಜ' ಅದು ಕಪ್ಪು 
ವರ್ಣದಾಗಿದೆ..."ವದೂದ' ಅದು ವರ್ಣರಹಿತವಾಗಿದೆ...ಹಾಜೀ ಸಲೀಮ 
ಬೇಕತಾಶಿಯ ಸಂವಾದ ಮುಗಿಯಿತು... 

ಒಮ್ಮೆಲೇ ಅದೃಶ್ಯ ಟೇಪರಿಕಾರ್ಡರದಿಂದ ಚಿತ್ರ-ವಿಚಿತ್ರ ಧ್ವನಿಗಳು ಹೊರಡ 
ತೊಡಗಿದವು...ಯಾರೋ ಅದನ್ನು ತಿರುವಿ ಹಚ್ಚಿದ್ದಾರೇನೋ ಅನ್ನುವ ಹಾಗೆ... 
ಏಕೆಂದರೆ ಅಸಿತ್ವ ಅನೇಕ ಭಾಗಗಳಲ್ಲಿ ಹಂಚಿ ಹೋಗಿದೆ.. 


ಹಾಜೀ ಸಲೀಮ ಎದುರಿಗೆ ನೋಡುತಾನೆ..ತನ್ನ ವಸ್ತ್ರ ಅತಿತ್ರ ಸರಿಸಾಡುತಾನೆ.. 
ಧರ್ಮಶಾಲೆಯ ಒಳಗೆ ಹೋಗಿ ಮಾಯವಾದ..ಬಾಗಿಲು ಹೊರಗಿನಿಂದ ಹಾಕ 
ಲಾಗಿತ್ತು. ಅದಕ್ಕೆ ಜಂಗ ಹತ್ತಿದ ದೊಡ್ಡದಾದ ಬೀಗ ಜಡಿಯಲಾಗಿತ್ತು.. 


ನಾನು ದ್ರಾಕ್ಷಿ ಹಣ್ಣಿನ ಗಿಡಗಳಿಂದ ಆವೃತವಾದ ಕಿಟಕಿಯಿಂದ ಹಣಿಕಿಕ್ಕಿ 
ನೋಡಿದೆ. ಹಾಜೀ ಸಲೀಮ ಮತ್ತುಅವನ ಜೊತೆಗಾರ ತಮ್ಮತಮ್ಮಕ್ಕೆಗಳನ್ನು ಎದುರಿಗೆ 
ಕಟ್ಟಿಕೊಂಡು ಗಪ್‌- ಚುಪ್‌ ಎದುರು ಬದುರು ಕುಳಿತಿದ್ದಾರೆ. ನೋಡನೋಡುತಲೇ 
ಅವರಿಬ್ಬರೂ ಹಳೆಯ ಹಳದಿ ಕಾಗದದಲ್ಲಿ ಪರಿವರ್ತನೆ ಹೊಂದಿದ್ದರು. ಅರಾರಾತ 
ಪರ್ವತದ ಕಡೆಯಿಂದ ತಂಪಾದ ಗಾಳಿಯ ಒಂದು ಸೆಳಕು ಬೀಸಿತು...ಅದರಿಂದ 
ಕಿಟಕಿಯ ಮುರಿದು ಹೋಗಿದ್ದ ಪಟಕ ಫಟ್‌ ಎಂದು ಸಪ್ಪಳ ಮಾಡುತ್ತ 
ತೆರೆದುಕೊಂಡಿತು... ಆ ಇಬ್ಬರೂ ಫಕೀರರ ಕಾಗದದ ತುಂಡುಗಳು ಗಾಳಿಗೆ ಕೋಣೆಯ 
ತುಂಬ ಚಲ್ಲಾಪಿಲ್ಲಿಯಾದವು..ಹೊರಗೆ ಬಂದ ಕೆಲ ತುಂಡುಗಳು ಗಾಳಿಯಲ್ಲಿ 
ಚಕ್ರಾಕಾರವಾಗಿ ತಿರುಗುತ್ತ..ಕುಲ್ಲಕ ಕಾಗದದ ಹಾಗೆ ಗಾಳಿಯಲ್ಲಿ ಹಾರಿ ಹೋದವು... 


ಹ್‌ 


ಖವಾಡದ ರಿಪೇಲರ 


01 


[em] 
ರ್‌ ಸಾಬಾ ಷ್ಟ 
ಆ 
4 


Cu 


ದಾರಿಯಲ್ಲಿ ಯೋಚಸಿದೆ...ಇಲ್ತಿ 


ಐಎ 
ಬ. 
ಹಳಯ 


೯ ರಹವಾಹಕ 


ಹ 


ಹ 
೧.) 
ಹೆ 
| 
ಟುಟ 


ದಾಲ 
೧ 


— 
೧.) 
ps 
ತಾ ಲೆ 


ಔಟ ಪ Fue 


_— 
Np sD 
೬ರ 

7 


೧೪೨. 
ಟ್ರ 


ಟ್‌ 
(ಪು) 


h 


ರ 
೦ದು 


ಲ 
ಇ 
Gen Ne 


ಟಿ 


ಗಿ 


೦ತರ 
ಸಿದ 


ಹಾಸ್‌ 
| 
ಯು) 


Cd 


ಈ, 


ರ್‌ 

cul Nv 

pS) 

ಈಗ 
ಹ 
೧೧.) 
ಫೆ 

pe 

(rd - 


ಟಾ 


ಇರ್‌ 
kd 


ಮೇಲ 


ರಿ ಯುವಕ 
ನನಗೆ ಹಸಿವಾಗಿ 


6 
m 


ey 


೬೨° 


ಅದರ 


61 


ಟು 


ಆರ ಎಸ 
Cul Tu 


ರಿಗೆ ಕುತಲ 


Pp 
ಎ 


8 
ಆ 
ತ 


C 
ಮ ಹಾಸ 
Tl 


— 


Mp 
wy kere 
೯ z 

(ಟು 


~~ 


ನ್ನು 
ಗ 
[US 


ನಾಮ ಒಳಗೆ ಹಣಿಕಿಕ್ಷಿದ. ವ 


ಏ.೧ 
m 


ಸವಾರ, 
ಸಾಗ ಎ 
ವಯ ಟಿಟಿ, CL 
''ಮು 


ರ 


ಟಾ 


ಮರ್‌ ಸ್‌ 
_—— 
At 
ಮು 
೧ ಎ 
ಮಾನೆ ತಲ 
೧ CR 
ಸಾ ಆಖ ಯೂ 
ಓಳ 
ಕ ಹಾಕಾ pu 
OLS TU 0 


ತ 


| 


ಹ 


ಸಾ] ಮ ರಂಪ ಎ ಸಾಗಾ [US j 
[a [oo 
ಮು ಕಲದ ಕ ಅಪಪ “ಗ 


£5 ಕ 
ಬಾಣ್ಸಾನ ಬಾನೆ po 
ಶವಸಂಸ್ತಾರದ 


ದಕ್ಕ ಕುದುರೆ 


teh 


ಗಿ ಬಯಾನಕ ಮಿ 


೧೨ 
KL 
Cut Tue 


Nae 
pa) [eR 
ಗಹ ಪೆ 


ತೇಳಿದ್ರೆ- 


೧2 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ನವ ದಿಲ್ಲಿಯ ಒಂದು ರೆಸ್ಟೋರೆಂಟ್‌ದಲ್ಲಿ ಆ ಪ್ರವಾಸಿ ನೀರಗೋಳಿ ನೀರಿನಲ್ಲಿ 
ಪ್ರವೇಶಿಸಿದಂತೆ ಪ್ರವೇಶಿಸಿದ. 

ಇವನು ಅನಾಮಿಕ ಆರ್ಟಿಸ್ಟ್‌ ಇರಬೇಕೆಂದು ನಾನು ಆ ಕೂಡಲೇ ಅಂದು 
ಕೊಂಡೆ. ಈ ಹೋಟೆಲಿನಲ್ಲಿ ಗಂಡು ಹೆಣ್ಣು ಒಂದೇ ತೆರನಾಗಿ ಕಾಣುತಿದರು. ಅಷ್ಟೇ 
ಅಲ್ಲ ಹಣ್ಣು ಗಂಡಿನ ಹಾಗೆ ಗಂಡು ಹುಡುಗಿಯರ ಹಾಗೆ ಕಾಣುತಿದರು. ಇದು 
ಯುನಿಸಕ್ಸ್‌ (Unisex) ಎನ್ನಿಸಿಕೊಳ್ಳುತ್ತದೆ. 

ಪರದೇಸಿ ಯುವಕ ಕಿಟಕಿಯ ಹತಿರವೇ ಕುಳಿತು ನದಿಯ ಮೀನು ತರಿಸಿದ 
ಹಾಗೂ ಹೇಳಿದ-""ಹಾಂ ಅವರು ನಮ್ಮ ಮಿತ್ರರು ಮತ್ತು ಜೊತಗಾರರು. ಆದರೂ 
ಅವರು ತಮ್ಮ ಬಿಲ್ಲನ್ನು ತಾವೇ ಕೊಡುತಾರೆ.'' 

ಆಗ ನಾನು ಅವನಿಗೆ ಹೇಳಿದೆ-"'ಓ ! ಪರದೇಸಿ ಅತಿಥಿ ಬಂಧು, ನಾನು ಈ ನಿನ್ನ 
ಸ್ವಾಭಿಮಾನದ ರೀತಿಯನ್ನು ಗೌರವಿಸುತ್ತೇನೆ. ಆದರೆ ನೀನಿಲ್ಲ ಏನು ಮಾಡುತಿರುವ?'` 

ಆ ತರುಣ ಕಿಟಕಿಯಿಂದ ಹೊರಗೆ ನೋಡುತಲಿದ. ಅಲ್ಲಿರುವ ತುರ್ಕಿ 
ಬಾದಷಾಹರ ಭಗ್ನ ಸಮಾಧಿಗಳ ಅಕ್ಕಪಕ್ಕದಲ್ಲಿ ಬಡಬಗ್ಗರು ಗುಡಿಸಲ ಹಾಕಿಕೂಂಡು 
ಸಂಜೆಯ ಅಡುಗೆ ಮಾಡಿಕೊಳ್ಳುತ್ತಿದರು. ಏಕೆಂದರ ಎಲ್ಲವೂ ಜೆನ್‌ ತಾನೇ ಅದೂ 
ಅಲ್ಲದ ಬೇಕತಾಶದ ಮುಖ ಎಲ್ಲೆಡೆಯಿದೆ. 


ಆಕಸ್ಮಾತಾಗಿ ಆ ಯುವಕ ಹಾಜೀ ಸಲೀಮ ಫಕೀರನ ಧ್ವನಿಯಲ್ಲಿ ಹೇಳ 


al 
Bp) 
a 
| 
2 
d 
ಇ 
Fp 
fl 
ನ 
ಣಿ 
se 
Wy 
3) 
el 
(೨ 
Oo 
ಕ 
೮೩ 
2೬ 
ಣಿ 
ತ 
ಗ 


ಬಿಡಲಾಗುತ್ತದೆ. ಆಟವಾಡಿಸುವವ ಒಂದು ದಾರ ಮೇಲೆಳಯುತಾನೆ, ಇನ್ನೂಂದ ರಂ 
ಬೊಂಬೆಯನ್ನು ಕೆಳಗೆ ಇಳಿಸುತಾನೆ.'' 

"ಇದೂ ಕೂಡ ಸತ್ಯವಾಗಿದೆ.'' 

ನಾನು ಕೂಡ ಹಾಜೀ ಸಲೀಮ ಫಕೀರನ ತರಹ ಉತರ ನೀಡಿದೆ. ಮತ್ತ ನಾನು 
ಮುತ್ಸದ್ದಿತನದಿಂದ ಪರ್ಸನಲ್ಲಿದ್ದ ಆ ಅಪರಿಚಿತ ಮಹಿಳೆಯ ಪತ್ರವನ್ನು ಹೂರತೆಗದು 
ಹೇಳಿದ-""ಓ ! ಬಂಧು ಪ್ರವಾಸಿ, ಜೀವಂತ ಹಣಗಳ ಮತ್ತು ಸತ್ತ ಜೀವಂತರ ಸ್ವಪ್ನ 
ಕಾಣುತಿರುವ. ಚಿತ್ರಗಳ ಚಿತ್ರಗಳು ಬಾಕಿಯಿವ, ಏಕಂದರೆ ನೀನು ಬಿರುಗಾಳಿ ತುಂಬಿದ 
ನದಿಗಳ ಕಡಯಿಂದ ಬಂದಿರುವೆ. ಬಹುಶಃ ನೀನು ಚಿತ್ರಕಾರ ಅಬುಲ್‌ ಮನ್ಸೂರನ 
ಹೆಸರನ್ನು ಕೇಳಿರಬೇಕು.'' 

ಪ್ರವಾಸಿ ಊಟ ಮಾಡುತಲಿದ, ಏಕೆಂದರೆ ಊಟ, ಜನನ ಹಾಗೂ ಮರಣದ, 
ಆದ, ಮತ್ತು ಅಂತ್ಯದ ನಡುವೆ ಎಲ್ಲದಕ್ಕಿಂತ ಹಚ್ಚು ಮತ್ತು ಶಾಶ್ವತವಾದ 
ವಾಸವಿಕತೆಯಾಗಿದೆ, ಹಾಂ ! ನಮಗೆ ಹೀಗೆಂದು ಹೇಳಲಾಗಿತ್ತು ಹಸಿವೆಯನ್ನು ಕಟ್ಟು 
ಸಂತೋಷವನ್ನು ಬಿಚ್ಚು ಏಕೆಂದರೆ ಕೆಲವು ಜನ ಕೆಲವರಿಗಿಂತ ಹಚ್ಚು ಉಣ್ಣಲು 
ಸಾಧ್ಯವಾಗಲಿ. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು ೧3 


ನಾನು ಮತ್ತ ವಿಚಾರಿಸಿದ- 
ನಿಲ್ಲಿಗೆ ಟಾ ಶೋಧಕ್ಕಾಗಿ ಬಂದಿರುವ?'' 


"ಏನು, ಶೋಧನೆ ಅವಶ್ಯವಾಗಿದೆಯೇನು?'' ಎನ್ನುತ್ತ ಅವನು ಮತ್ತೆ 
ಹೇಳಿದ- "ನಾನಿಲ್ಲಿ ನ್ಯಾಶನಲ್‌ ಸ್ಕೂಲ ಆಫ್‌ ಡ್ರಾಮಾದಲ್ಲಿ ನಿಮ್ಮ ಸರಕಾರದ 
ಸ್ಮಾಲರಷಿಪ್‌ ಪಡೆದು ಅಭಿನಯ ಕಲೆಯನ್ನು ಕಲಿಯಲು ಬಂದಿರುವೆ. ನೀವು ಈ 
ಕಲೆಯಲ್ಲಿ ಅತ್ಯಂತ ಪರಿಣಿತರಾಗಿದೀರಿ.'` 


“ಮುಖವಾಡ ಹಾಕಿಕೊಂಡು ತಾವು ಬೇರಯವರು ಎನ್ನುವ ಹಾಗೆ ತೋರಿಸಿ 


ಕೊಳ್ಳುವಂತಹ ಜನಾಂಗಕ್ಕೆ ಸೇರಿದವನೇನು ನೀನು? ನಿನ್ನ ತಾಯಿ ತಂದೆ ಕಲಾವಿದ 


ಏನು, ಈಗಲೂ ಆತ ಜೀವಂತರಲ್ಲಿ ಪರಿಗಣಿಸಲಡುತಾನೆಯೇ?'' ಎಂದು 


ಫೆ ಡೆ] 
ಆಗ ತರುಣ ಸಿಟ್ಟಿನಿಂದ ಹೇಳಿದ-""ಬಹುಶಃ ನನ್ನ ತಾಯಿ ನಿಮಗೂ ಪತ್ರ 
ಜಸತ ಅಪಲಿವಲಗೆ ಬಸ ಪತ್ರ ಬರೆಬರೆದು ನನ್ನ ತಂದೆ 
ಯನ್ನು ಹುಡುಕುವಲ್ಲಿ ಮಗ್ಗಳಾಗಿದಾಳ. ನನ್ನ ತಂದೆಯನ್ನು ಬೆಳಗಿನ ಐದು ಗಂಟೆಯ 
ಹೂಶಿಗೆ ಸೂರ್ಯಮೂಡುವ ಮುನ್ನ ಮನೆಯಿಂದ ಹೂರಗೆ ಕರೆದು ಕೊಂಡು ಹೋಗಿ, 
ಕಳಿಸಿಕೊಡಲಾಗಿತಂಬುದನ್ನು ಆಕೆ ಒಪಲು ಸಿದಳಲ್ಲ'' 
md [= Lees el 
ಆನಂತರ ಅನಾಮಿಕ ತರುಣ ಊಟ ಮುಗಿಸಿದ. ಪ್ರಶಾಂತತಯಿಂದ 
ಶುಭವಿದಾಯ ಹೇಳಿದ ಹಾಗೂ ರಸ್ಟೋರಂಟದಿಂದ ಹೊರಟು ಹೋದ. 


ನಾನು ಕಿಟಕಿಯೊಳಗಿಂದ ನೋಡಿದ. ನವದಿಲ್ಲಿಯ ರಸಗಳು ಮಳಯಿಂದ 
ದವು 


ತೋಯಿಸಿಕೂಳ್ಳುಶಿದವು. ಅಷ್ಟರಲ್ಲಿ ದೂರದಿಂದ ಕುದುರೆಯ ಖುರಪುಟ ಸಪುಳ ಕೇಳಿ 
ಬಂತು. ಮತೊಂದು ಕುದುರ ಗಾಡಿ ಕುತಲುಕ್‌ವಿಗಾರ ಖಾನಂ ದ ಸಮಾಧಿಯ 


ಹಿಂದಿನಿಂದ ಹಾದು ಬರುತ್ತಿರುವುದು ಕಾಣಿಸಿತು ಮತ್ತು ನಿರ್ಜನ ಬೀದಿಯಲ್ಲಿ 
ಎದುರುಗಡೆಯಿಂದ ಹೊರಟು ಹೋಯಿತು. 

ಆ ಸ್ಟಜ್‌ಕೋಚ್‌ದೂಳಗ ಒಂದು ಆಟದ ಗೊಂಬೆ ಮುಖವಾಡ ಹಾಕಿಕೊಂಡು 
ಕುಳಿತಿತ್ತು ಟ್‌ ಯುಗದ ಕಿಮೂನೋ ತೊಟು, ಕೊಂಡಿದ ಕೋಚಮನ್‌ ಹೊರಳಿ 
ನನ್ನನ್ನು ನೋಡಿದ. ಅವನ ಮುಖವಿರಲಿಲ್ಲ ನಾನು ಕೂಡಲೇ ನನ್ನ ಮುಖವಾಡ 


ಮುಟ್ಟಿ ಕೂಂಡೆ ಆಗ ನನಗೆ ಒಂದು ಭಯಾನಕ ಸತ್ಯದ ಅರಿವಾಗತೂಡಗಿತು. 


ಆ ೪ ೩ ತಾವ ಲ ಇಳು ಹ ಹಾಡ 9 ಇ ದಾ ಸತ್‌ ನಾ 

ನಾನು ಬೇರೆ Ra ಕೇವಲ ಚಾಹಿರು ಪಡಿಸುತಿಲ್ಲ ನಿಜಕ್ಕೂ ನಾನು 

ಪ — pe ಹಾ ಆ ದ ತೂಪಾಸ Ee ೯7 
ಬೇರೆ ಯಾರೋ ಇದೇನೆ. ನಾನು ವಿಚಿತ್ರವಾದ ಒಂದು ರೂಪಕದಲ್ಲಿ ಒಳಗೂಂಡಿ 


ಎ ದು ಬು ಹ ಅ ಗ್ರ De — Ry 
ದೇವ: ಅಷ ನೆರವೂ ಯಾರ ತಿಳಿವಳಕಗುಲನಿಲಕಾವದಟಟಬಿ; 


(4 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಪ್ರಿಯರೇ, ಇಂದಿನಿಂದ ಆರುನೂರು ವರ್ಷಗಳ ಪೂರ್ವದಲ್ಲಿ ಹಾಜಿಗುಲ್‌ 


ಬಾಬಾ ಬೇಕತಾಶಿ ಅಲಿಯಾ ಅಲರ್‌ ಹಮತಾ ಈ ರಹಸ್ಯವನ್ನು ನ ಶಿಷ್ಯರ ಮುಂದ 
ಇರಿಸಿದ್ದ. ನೀಲಿ ಡೈನ್ಸೂಬದ ದಂಡಯ ಮೇಲ ಉಸ್ಕಾನಿ ರಾಜ್ಯ ಹಂಗೇರಿಯಲ್ಲಿ, ತನ್ನ 


ಧರ್ಮಶಾಲೆಯಲ್ಲ ಕುಳಿತು ಹಳೆಯ ಮತ್ತು ಹೊಸ ಕಥೆಗಳ ಮುಖಾಂತರ ಪ್ರವಚನ 


೧ 
“ಮತ್ತು ಈ ಸಳದಲ್ಲ ನನ್ನ ರಾಗ ಮುಕಾಯವಾಯಿತು. ಓ ! ಜಗತಿನವರೇ, ಈಗ 


೬ Sk ಹಾಸು 
“ py 
ಬಲಲ ದೇವ ರಿ 
ಟು 


ಹೂರಟ...ಮತು ಮರ 


ಮಂಜು ಮುಸುಕಿನ ಹಿಂದೆ 


ಹೇಸರಗತ್ತ ಕುದುರೆಗಳ ಮೇಲೆ, ರಿಕಾಗಳಲ್ಲಿ ಹಾಗೂ ದಂಡಿಗೆಗಳಲ್ಲಿ ಕುಳಿತ ಇಂಗ್ಲೀಷ 

ಸಾಹೇಬರು, ಮೇಮಸಾಹೇಬರು, ಬಾಬಾಗಳು ಬಜಾರದ ಆ ಸೇತುವೆಯಿಂದ ಇಡಿ 
ದಿನ ಹೋಗಿಬರುತಾರೆ, ಸಾಯಂಕಾಲ ಹಿಂದೂಸಾನಿಗಳು ಸಾಗರೋಪಾದಿಯಲ್ಲಿ... 
ವೇಗ ವೇಗ ನಡೆಯುತ್ತ, ಸೇತುವೆ ಹತುಶ್ತ, ಇಳಿಯುತ್ತ, ತೇಕುತ್ತ, ನಡುಗುತ್ತ 
ಚಲಿಸುವ ಮನುಷ್ಯರ ಮಹಾಪೂರ ಅಲ್ಲಿ ಗೋಚರಿಸುತ್ತದೆ. ಸಿನೆಮಾ ಥೇಟರುಗಳಲ್ಲಿ 

ಏಸರ್‌ ವಿಲಿಯಮ್ಸ, ಜಾನ ಫೌಂಟೆನ್ನ ನೂರಜಹಾ, ಮತ್ತು ಕುರ್ಶಿದರ ಸಿನಿಮಾ 
ನಡಯುತಲಿವ. ರಿಂಗ್‌ದಲ್ಲಿ ಸ್ಮೇಟಿಂಗ್‌ ಮುಂದುವರೆದಿದ. ಸವಾಯೇ ಬಾ 


ಟು 


ಹ್ಮ 


ರೂಮನಲ್ಲಿ ಏಂಗ್ಲೋ ಇಂಡಿಯನ್‌ ಕ್ರುನರ ಮತ್ತು ಅವನ ಸಂಗಡಿಗರು-£/)0)/ 
vourself its later than you think- ಗೀತ ಆರಂಭಿಸಲಿದ್ದಾರೆ. ಡ್ರಮ್‌ 


ಸರಾಗ ಮಹಾರಾಜಾ ಮತ್ತು ಮಹಾರಾಣ ಮತ್ತು ನವಾಬ, ದೊಡ್ಡ 
ಸಾಹೇಬರು, ದೊಡ್ಡ ಮನೆತನದ ಮೇಮಸಾಹೇಬಗಳು ಡಾನ್ಸ್‌ ಮಾಡಲಿದಾರೆ. 


ಆ ಸಮಯದಲ್ಲಿ ಇಡೀ ಮಸ್ಸೂರಿ ಮನೋರಂಜನೆ, ಹಾಡು, ಕುಣಿತ, 
ಕುಡಿತಗಳಲ್ಲಿ ತನ್ನಯವಾಗಿರುತದೆ. ಓರ್ವ ಬಡಮನುಷ್ಯ ಬಜಾರದಲ್ಲಿರುವ ಈ 


\ 
ಸ ವಾ ಆ ಸಾಟ್‌ ಾಟ ವ ಲ A 
ಸೇತುವೆಯ ಮೇಲ ಮೌನವಾಗಿ ಸುಮ್ಮನ ನಿಂತಿರುವುದು ಕಂಡು 


ಕಿಕೋಟ, ಕಿವಿಮುಚ್ಚುವ ಟೊಪ್ಪಿಗೆ ಹಾಕಿಕೊಂಡಿರುವ ಈ 
| ಕಲಸವಿಲದ ಹ ತೋರುತಾನೆ. ಓರ್ವ ಇಂಗಿಷ 
ಮಗುವನ್ನು WS ಬಜಾರದಲ್ಲಿ ಬರುತಾನ. ಹೊತ್ತು ಮುಳುಗುವ ವರಗ 
ಸುಮ್ಮನೆ ನಿಂತಿರುತಾನ ಅಥವಾ ಸೇತುವೆಯ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತಾನಿ. 


L: :@ 
( 
ಣಿ 

ಇ ಟಿ 

7 C 

dl €L 
1 ಚ 


ಅಷ್ಟೇ ಅಲ್ಲ ಈತ ಕೂಂಚ ವಿಕಿಷ್ಟ ವ್ಲಕಿಯಾಗಿಯೂ ತೋರುತಾನೆ. ಜಾರ 


ಲ wd ಎಂ ಲಂ 
ಸಾಮ್ರಾಜ್ಯವಿರುವ ರಶಿಯಾದಲ್ಲ ಈ ರೀಶಿಯ ವ್ಯಕಿಗಳನ್ನು Hಂly Fool ಎಂದು 
ಟು UX 
ಕರೆಯುತ್ತಾರ. ನಮ್ಮಲ್ಲಿ ಬ್ರಹ್ಮಜ್ಞಾನಿಗಳಂದು. ಆದರ ಈತ, ಈ ಪಾಪದ ಮನುಷ್ಯ 
ಹಾಸ ತ ತಾ ಪೆ Ke ಷ್‌ ಖಿ 
ಒಜಕ್ಕೂ ಬ್ರಹ್ನಜ್ಞಾಜಯಾಗಿದಾನೂೋ ಅಥವಾ ಹುಟ್ಟಿನಿಂದಲೇ ಮೂರ್ಜನಾಗಿ 
ಟು ಟು ಪು Ly | 


pe 
ವನೌನವಾಗಿರುತಾನೆ.... 


3 
ಚ 
[ar 
ಸ್ಸ 
€) 
(UL 
ಕ 
೧) 
el ್ಸೆ 
ty 
ಗೈ] 
(cl 
(e 
Gl 
«) 
(GL 
rl 


೧೧ ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಬಂಗಾರದ ಹಾಗಿರುವ ಗುಂಗುರು ಗೂದಲಿನ ಮಗು ಎಷ್ಟೂಂದು 
ಸುಂದರವಾಗಿದೆಯೆಂದರೆ ಸೇತುವೆ ಮೇಲಿಂದ ಹೋಗುವ ಬಹುತೇಕ ಜನ, ಆ 
ಮಗುವನ್ನು ತದೇಕಚಿತದಾಗಿ ನೋಡತೊಡಗುತಾರೆ. ಕೆಲ ಸಮಯ ದೊಡ್ಡ ದೊಡ 
ಬಾಬು ಜನ""ಗುಡ್‌ ಇವ್ದನಿಂಗ್‌ ಮಿಸಿಬಾಬಾ'' ಎಂದು ಕೈ ಆಡಿಸುತ್ತ ಹಳುತಿದರು. 
ಮಸ್ಸೂರಿಗ ಪರ್ಯ ಟಕರಾಗಿ ಬಂದಿರುವ ಇಂಗ್ಲಿಷ ಜನ ಕೂಡ ಮಗುವನ್ನು ಮುಗುಳ್ನಗುತ್ತ 
ನೋಡುತಾರದೆ. ಆದರೆ ಅಲ್ಲಿಯೇ ನೆಲೆಸಿರುವ ಇಂಗೀಷ ಜನ ಮಾತ್ರ ಆ ಮಗುವನ್ನು 
ಉಪೇಕ್ಷಾ ದೃಷ್ಟಿಯಿಂದ ನೋಡುತ್ತ ಹತಿರದಿಂದಲೇ ಹಾದು ಹೂೊಗುತಾರೆ. 
ಒಂದೂವರೆ ವರ್ಷದ ಮಗು ಈ ಬ್ರಹ್ಮಜ್ಞಾನಿಯ ಬಗಲಲ್ಲಿ ಅಥವಾ ಭುಜದ 
ಕುಳಿತು ನಗುತ್ತ ಅಥವಾ ಅಳುತ್ತ ಅಥವಾ ಲಾಲಿಪಾಪ ಶಿನ್ನುತಲಿರುತದೆ. ಬ್ರಹ್ಮ ಜ್ಞಾನ, 
ಎದುರಿಗಿರುವ ಹಿಮಾಲಯವನ್ನು ಒಂದೇ ಸವನೆ ನೋಡುತಿರುತಾನಿ. ಆಅತಲಿಂದ, ಅತ್ತ 
""ಕಾಣಲಾರದ'' ""ಹೂಗಳ ಕೂಳ್ಗ.'`ಗಳಿವೆ 

ಕತಲಾಗುತಲೇ ಅವನು ಮಗುವನ್ನು ಹಗಲ ಮೇಲ ಜಬ ತಲೆಬಾಗಿ 
ವಿನ್‌ಸಂಟ್‌ ಹಿಲ್‌ದತ್ತ ಹೊರಡುತಾ 
ಓರ್ವ ಹಾದಿಕಾರ ಅಚ್ಚರಿಯಿಂದ ಕೇಳಿದ- 

"ಈ ಮಗು ಯಾರದು?'' ಎಂದು. ಅದಕ್ಕವನು ಸಿದಿಮಿಡಿಗೂಂಡು 
ಉತದಿಸಿದ-""ನನ್ನ ಸೂಸ ಇದಾಳ ಸಾಹೇಬರೇ''. 

""ಏನ್ರಿ35...ಹಿ೦ದುಸಾನದ ಎಂಗ್ಟೋ ಇಂಡಿಯನ್‌ ಜನಾಂಗದವರೇನು 
ಆಕಾಶದಿಂದ ಇಳಿದು ಬಂದಿದರೇನು? ಎಲ್ಲರು ಬಂದಂತ ಅವರೂ ಬಂದಿದಾರೆ...'' 
ಎಂದು ಇನ್ನೋರ್ವ ಹಾದಿಹೋಕ ಅಟ್ಟಹಾಸದ ನಗು ನಗುತ್ತ ಹೇಳಿದ. 

ಬಹುಶಃ ಆ ಅಟ್ಟಹಾಸದ ನಗೆ ಆ ಬ್ರಹ್ಮಬ್ಲಾನಿಯ ಕಿವಿಯಲ್ಲಿ ಗುಂಜಾರವ 
ಮಾಡುತ್ತಿರಬಹುದು ಆದರೆ ಆತ ಏನೊಂದೂ ಹೇಳುವುದಿಲ್ಲ ತಲಬಾಗಿಸಿಕೂಂಡು 
ಹಗಲ ಮೇಲೆ ಹುಡುಗಿಯನ್ನು ಕೂಡಿಸಿಕೊಂಡು, ವಿನ್‌ಸೆಂಟ್‌ ಹಿಲ್‌ದ ಏರಿಯನ 
ಹತಘತೂಡುಗುತಾನೆ. 

ನ್‌ಸಂಟ್‌ಹಿಲ್‌ದ ಜನಕ್ಕ ಆ ಸುಂದರ, ಶ್ರೇತವರ್ಣದ ಮಗು ಕಟ್ಟೂ 
ಆಯಾಳದ್ದು ಎಂಬುದು ಗೊತ್ತಿದೆ. ಹ ಬ್ಯಾಂಡನಲ್ಲಿ ಡ್ರಮ್‌ ಬಾರಿಸುವ ಓರ್ವ 
ಇಂಗ್ಲೀಷ ವ್ಯಕ್ತಿ ಆ ಮಗುವಿನ ತಂದೆ ಾಗಿದ್ದ ಮಗುವನ್ನು ರಿಚ್‌ಮಂಡ್ರ ಗಸ, 
ಹೌಸ್‌ದ ಒಡತಿ ಇಂಗ್ಲಿಷ ಮಹಿಳೆ ಮಿಸ್‌ ಸಿಲಿಯಾ ರಿಚ್‌ಮಂಡ್‌ ಜೋಪಾವ 
ಮಾಡುತಿದಳು. ಕಟ್ಟೂ ಮಿಸ್‌ ಸಾಹೇಬಳ ಆಯಾ ಆಗಿದಳು. ಗೋರಖಪುರ 
ಜಿಲ್ಲೆಯಿಂದ ಬಂದಿರುವ ಓರ್ವ ಕಪ್ಪಗಿನ ಸುಂದರ ಹಣ್ಣು ಆಕಯ ತಾಯಿ 
ತಂದೆಯರನ್ನು ಮಿಸ್‌ ಸಿಲಿಯಾಳ ಮಿಶ್‌ನರಿ ತಂದೆ ಕ್ರೈಸರನ್ನಾಗಿ ಮಾಡಿದ. ಆಕೆಯ 
ನಿಜವಾದ ಹಸರು ಮಾರ್ಥಾ. ಆದರ ಆಕೆ ಅಳಿಲಿನ ಹಾಗ ಚಾಕ ಚಕ್ತತೆಯಿಂದ ಗುಡ 
ಹತ್ತಿಇಳಿಯುತಿಮುರಿಂದ ಆಕೆಗೆ "ಕಟ್ಟೂ' ಎಂದು ಕರೆಯುತಿದರು. ಮಿಸ್‌ = 


ಈ ಗಸ್ಪಹೌಸನ್ನು ತನ್ನ ಕಕ್ಕನಿಂದ ಉತ್ತರಾಧಿಕಾರಿಯಾಗಿ ಪಡೆದಿದಾಳೆ. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು ೧7 


ಇಡೀ ರಿಚ್‌ಮಂಡ್‌ ಮನೆತನದವರನ್ನೆಲ್ಲ ಇಲ್ಲಿಯೇ ಮಸ್ಸೂರಿಯ 
ಇಂಗ್ಲೀಷರನ್ನು ಹೂಳುವ ಸ್ಮಶಾನದಲ್ಲಿಯೇ ಹೂಳಿದಾರೆ. ಮಿಸ್‌ ರಿಚ್‌ಮೆಂಡಳ ಜೀವನ 
ಈ ಗೆಸ್ಟಹೌಸ ನಡೆಸುತ್ತ ಕಳೆದು ಹೋಗಿದೆ. ಪರಿಸಿತಿ ಅವಳನ್ನು ಸಿಟ್ಟಿನವಳನ್ನಾಗಿ 
ಮಾಡಿದೆ. ಸಣ್ಣ ಸಣ್ಣ ವಿಷಯಕ್ಕೂ ರೇಗುತಾಳ, ಕೂಗಾಡುತಾಳ. ಹೀಗಾಗಿ ಅವಳನ್ನು, 
ವಿನ್‌ಸಂಟ್‌ಹಿಲ್‌ನ ಆಳು-ಹೋಳುಗಳು, ಕೂಲಿಗಳು 'ಚೀರಾಡುವ ಮೇಮ್‌ಸಾಬ' 
ಎಂಬ ವಿಶೇಷಣದಿಂದ ನೆನಸುತಾರ. ರಿಚ್‌ಮಂಡ್ಸ ಎರಡನೆಯ ದರ್ಜಯ 
""ಯುರೋಪಿಯನ್ಸ್‌ ಓನಲಿ'' ಗಸ್ಟ್‌ಹೌಸ ಆಗಿದೆ. ಇದರಲ್ಲಿ ಸಾಮಾನ್ಯ ಸಿತಿಯ 
ಇಂಗೀಷ ಬಡ ಮಿಶನರಿ ಅಥವಾ ಕೆಂಪುಬಣ್ಣದ ಯುರೋಪಿಯನ್ನರು ಇಳಿದು 


ಕೊಳ್ಳುತಾರೆ. ಮಿಸ್‌ ರಿಚ್‌ಮಂಡ್‌ ತನ್ನ ಹದಿನ ಕಣ್ಣಿನಿಂದ ನೋಡಿ ಯಾರಲ್ಲಿ ಎಷ್ಟು 
ವಿಲಾಯತಿ 4... ಅಂದಾಜು ಮಾಡಿಕೊಳ್ಳುತಾಳ. ಸ್ವಲ್ಪ ಕಪ್ಪಗಿನ 


ಅವರಿಗೆ ಸಳವಿಲವೆಂದು ಹೇಳಿ ಕಳಿಸುತಾಳ. 


ಡಾ ಹಾ — ಕ ಗಿ — 
ಕಾನಿ ಪಪ ನಲಶು: ಮಹಾನ ದದ ಕೂನೆಯ ದಿನಗಳ ಮಾತಾಗಿದೆ. ರಿಟ್‌ ಮಂಡ್‌ 
ಸ್‌ 


ಹಾಸ್‌ದಲ್ಲ ಓರ್ವ ತರುಣ ಕಂಪು ಬಣ್ಣದ ಟಾಮಿ ಇಳಿದು ಕೂಂಡಿದ. ಅವನು 


Uy 
SRL ಕಂಪಗಿನ ಟಾಮಿ Se ಹ ರ 


ತ್ರಮ್‌ ಬಾರಿಸುತಿದ. ಜಗತಿನ ಸುಪ್ರಸಿದ ಡ್ರಮ್‌ ಬಾರಿಸುವ ಕಲಾವಿದರಲ್ಲಿ. ತನ್ನ 
ಗಣನೆಯೂ ಆಗಬೇಕಂದು ಅವನೂ ಬಯಸುತ್ತಿದ. ಆದರೆ ಬಹಳಷ್ಟು ಕಲಾವಿದರಂತ 
ಅವನಿಗೂ ಅವಕಾಶದ ಅಭಾವ ಅವನನ್ನೂ ಅನಾಮಿಕ ಮತ್ತು ಬಡವನನ್ನಾಗಿ 
ಮಾಡಿತು. 

ಯುದ ಆರಂಭವಾದಾಗ ಅವನು ಸೈನ್ನದಲ್ಲಿ ಸೇರಿ ಡ್ರಮರ್‌ ಆಗಿ ಇಂಡಿಯಾಕ್ಕೆ 
ಬಂದಿದ್ದ ಇಂಡಿಯನ್‌ ಆರ್ಮಿಯ ಬೇರೆ ಇಂಗ್ಲೀಷ ಸೈನಿಕರಿಗೆ ಕಲಿಸಿದಂತೆ ಅವನಿಗೂ 
ರೋಮನ್‌ ಉರ್ದು ಕಲಿಸಲಾಗಿತ್ತು, ಅವನು ಹಿಂದುಸಾನಿ ಸಂಗೀತವನ್ನು ತುಂಬ 


ಹ 
ಆಸಕಿಯಿಂದ ಕಳುತಿದ. ಒಟ್ಟು ಸಾರಂಶವೇನೆಂದರ ಆರ್ಥರ್‌ ಬೋಲ್ಪನ್‌ ಸಾಮಾನ್ನ 
ಇಂಗ್ಲೀಷ ಮನುಷ್ಯನಿಗಿಂತ ಭಿನ್ನವಾಗಿದ, ಒಂದು ಅಸಾಧಾರಣ ವ್ಹಕಿತ್ತಉಳ್ಳ 


ವಕಿಯಾಗಿದ. 
ರೈ 


ಬ 
| ದ ನೌ ಹಾ ಳು ಹಾಸ ಕ ೧ ಬಡಾ ಎ ಎತ ಜಾ ಹಾಸ ಹಡ 
ಸ್ಟಾರ್‌ ಹೂೋಟಲ್‌ದಲಳದುಕೂಳಲು. ಅವನು ಕೇವಲ ಚುನ್‌ ಚುನಿಯಾ ಮೇಮಳ 


ಲೃ ಕಾಕಾ 
೧ ೯ ಇಗ ಕಲ ಸಾತ ಸಾನ ಸಾಗ ಪು | ಇ ಠೌ Ang ತ 
ಅತಿಥಯಾಗಿದ. ಅವನು ದಿನವಿಡೀ ಗುಡ-ಬಿಟ್ಟಗಳಲ್ಲ ಸಂಚರಿಸುತಾನ. ಅದು 


ok ಕುರ್ರತುಲ ಐನ ಹೈದರ ಅವರ ಆಯ ಕತಗಳು 


ಕೇಳುತಾನೆ. ಹಾಗೂ ಆ ರಾಗಕ್ಕೆ ತಕ್ಕಂತೆ ತಾಳ ಹಾಕುತಲಿರುತಾನೆ. 

ಆಗೊಮ್ಮೆ ಈಗೊಮ್ಮೆ ಕಟ್ಟೊ ಆಯಾ ತನ್ನ ಗರಿ ಗರಿ ಬಿಳಿಲಂಗ ಚಕ್ರಾಕಾರವಾಗಿ 
ತಿರುಗಿಸುತಾಳೆ, ಕೀಲಿ ಕೈ ಗುಚ್ಛವನ್ನು ಬಾರಿಸುತ್ತ-"" ಮಿರ್ಜಾಪುರ ಮೆ ಔರನ್‌- 
ಠೌರನ್‌ ಕಾಶೀ ಹಮಾರೂ ಘಾಟ'' ಎಂದು ಏನೇನೋ ಹಾಡುತಾಳೆ. ಇದನ್ನು ಕೇಳುತ್ತ 
ಆರ್ಥರ್‌ ಮಕ್ಕಳ ಹಾಗೆ ಸಂತುಷ್ಟನಾಗಿ ಚಪ್ಪಾಳ ಬಾರಿಸುತಾನೆ, ಹಾಗೂ ಅವಳೂಂದಿಗೆ 
ಕುಣಿಯ ತೊಡಗುತಾನೆ. ಅವನಿಗೆ ಕಟ್ಟೊ ಆಯಾ ತುಂಬ ಹಿಡಿಸಿದಳು. ಅವಳ ಹುಚ್ಚ 
ಅಣ್ಣನೊಂದಿಗೂ ಅವನು ಹೊಂದಿಕೊಂಡಿದ್ದ. ಅವರಿಬ್ಬರೂ ಚುಮುಚುಮು ಬೆಳಗು 
ಹೂರಗೆ ಹೋಗುತಿದ್ದರು. ಬೆಟ್ಟ- ಕೊಳ್ಳಗಳಲ್ಲಿ ತಿರುಗಾಡುತಿದರು. ತುಂಬ ಎತರದ 
ಬೆಟ್ಟದ ಮೇಲೆ ತೇಲುತ್ತಿರುವ ಮಂಜು ಮುಸುಕನ್ನು ವೀಕಿಸುತ್ತಿದರು. ಆ ಮುಸುಕು... 


ಹಾಲೆ 9 ಇಲಾ) - ಣೌ [s 
ಮುಸುಕಿನ ಹಿ೦ದೆ ಏನಿದೆ : 


ಮೀರತ್‌ ದಂಡು ಪ್ರದೇಶಕ್ಕೆ ಮರಳ ಹೋಗುವ ಕಾಲದಲ್ಲಿ ಆರ್ಥರ್‌ ಬೋಲ್ಪನ್‌ 
ಹೇಳಿದ್ದ-""ನಾನು ಸತ್ಯ ಹೇಳುವ ಮನುಷ್ಯ. ಹೀಗಾಗಿ ಯಾವಾಗಲೂ ನಾನು 
ತೊಂದರೆಯಲ್ಲಿರುತೇನೆ. ಬಹುಶಃ ನಮ್ಮ ರೆಜೀಮೆಂಟ್‌ ಜರ್ಮನಿಗೆ ಹೋಗಬಹುದು. 
ಅಲ್ಲಿ ಘನ ಘೋರ ಯುದ್ಧ ನಡೆದಿದೆ. ಆದರಿಂದ ನಾನು ನಿಮಗ ಪತ್ರ ಬರೆಯದೆ 
ಇರಬಹುದು. ಇತತ ಷ್ಟ ಬರೆದರೂ ಮತ್ತೆ ಮತ್ತೆ ಬರೆಯದೇ ಇರಬಹುದು. 
ಪತ್ರೋತರದ ವಿಷಯದಲ್ಲಿ ನಾನು ತುಂಬ ಆಲಸಿಯಾಗಿದ್ದೇನೆ. ಅದೂ ಅಲ್ಲದ 
ಪತ್ರದಲ್ಲಿ ಏನೆಲ್ಲ ಬರೆಯಲು ಸಾಧ್ಯ?'' ಎಂದು. ಆದರೆ ಮಿರತ್‌ ದಂಡು ಪ್ರದೇಶಕ್ಕೆ 
ಹೋದ ಮೇಲೆ ಅವನು ಮಿಸ್‌ ರಿಚ್‌ಮೆಂಡ್‌ಳಿಗೆ ಉಪಕಾರ ಸ್ಮರಣೆ ಗೈಯುತ್ತ ಪತ್ರ 
ಬರೆದಿದ್ದ ಅದರಲ್ಲಿ ಕಟ್ಟೊ ಆಯಾ ಮತ್ತು ಅವಳಣ್ಣನಿಗೂ ನಮಸ್ಕಾರ ತಿಳಿಸಿದ್ದ. 
ಅದರೊಂದಿಗೆ ಕೆಲದಿನಗಳ ನಂತರ ತಾನು ಯುರೋಪದಲ್ಲಿ ನಡೆದಿರುವ ರಣರಂಗಕ್ಕೆ 
ಹೋಗುವುದಾಗಿಯೂ ಬರೆದಿದ್ದ. 


L 


ನೂರಕ್ಕೆ ನೂರು ಆರ್ಥರ್‌ ಬೋಲ್ಲನ್‌ನನ್ನೇ ಹೋಲುವ ಮಗುವಿಗೆ ಕಟ್ಟೊ 
ಜನ್ಮ ನೀಡಿದಾಗ, ಮಿಸ್‌ ರಿಚ್‌ಮೆಂಡ್‌ ಯಾವುದೇ ರೀತಿಯಿಂದ ಕೋಪಗೊಳ್ಳಲಿಲ್ಲ 
ಆಕೆಯನ್ನು ವಿಚಾರಿಸಲಿಲ್ಲ ಕೂಡ. ಆಕೆಗೆ ಗೊತಿತ್ತು ತನ್ನ ನಿಷ್ಠಾವಂತ ಆಯಾ ಚಲ್ಲಕ 
ದಿಮಿ ದಿಮಿ ಹಣ್ಣಾಗಿರಲಿಲ್ಲವಂಬುದು. ಹೀಗಾಗಿ ಆಕೆಯ ಬಗ್ಗ ಅನುಕಂಪ ಮೂಡಿತು 
ಅವಳಲ್ಲಿ ಹೆಣ್ಣು ಮಗುವಿನ ಜನನದಿಂದಾಗಿ ಮಿಸ್‌ ರಿಚ್‌ಮೆಂಡ್‌, ತನ್ನ ನೀರಸ 
ಬದುಕಿನಲ್ಲಿ ಏನೋ ಹೂಸಚೈತನ್ಯ ಮೂಡಿದ ಅನುಭವ ಅನುಭವಿಸಿದಳು. ಈ ಗೆಸ್ಟ್‌ 
ಹೌಸ್‌ಗಾಗಿ ತನ್ನ ಜೀವನವೇಕೆ ಸವೆಸಬೇಕು, ಯಾರಿಗಾಗಿ ಹಣ ಗಳಿಸಬೇಕೆಂದು ಆಕೆ 
ಬಹಳ ಸಲ ಯೋಚಿಸುತಿದಳು. ಈ ಸುಂದರ ಮಗುವನ್ನು ದೇವರು ಅವಳಿಗಾಗಿಯೇ 


ಎದಿ ಒಂ 


00 
ಕಥ 
ಕ ದಳು 
೪೮) 
ಸುವ 
Wd 
೯ 


ಜ್ನ 
ಇ 


ಚಿಗದೂಡ 


63. 
ಅತಿದಿಗಳಿಗೆ 
ನಡೆ 


೨ನದಲಿಯೇ 


ಹ 
Cd 


ತಿ 


ಕ 
ta 


(ee) 


{\ 


ಸಿರು ಬಿಡುತ್ತ 
ಹಾನ್‌ 
CE 


ಲ. 


""ಆರ್ಹರ್‌ ಪಾಪ... 
ಇತ ಅವನ ಹಂ 


ನಲ್ಲಿ, 
೦ದು ಬಟು 


dd 


೪ 


೧) 


೧ ರಿಯಿಂದ ಇಂಗೀಷ ಜನ ಹೊರಟು 


ನಗುವಿನ ಬಗೆ ಹೇಳಲು ಒಂ 


Ue 
ಹ 


ಗಿ 


ಹಾಡೆ 
ಗೀದ್ಕಿ 

ಹಸರ: 
[eS 


ಹಾ 


ಕ ಚಾ 
ಲ್ಲ 
ಇ ಇ 1 ಹಾ — - 
ಇಂಡಯಾಕ; ಬರುವ ಮೂಡಲು ಅಪನಾ ಓರ್ವ ಐರಿಷ್‌ 
ಹಾವ) 
ಟು 
pu 
ನಿವಿವು 
ಜಾಲ್‌ 
೬ Cd 


ಟಗ” 


೧ 


ಆರ್ಯತ್‌ 


ಷ 
ಹಗ 


ಮಿಗ 


ಸ 
೦ಗೀ 


ಬ್ಯ 


[es 
US 


ಬರುವ ಅತಿಥಿಗಳಿಗೆ ಈ 


A 
A ಇ.“ ಂ (ಓತ 


L-4 


ey ಭಟ WU 


ಮಿ 
| 


ww ed 


""ಅವಳಪ. ಕರ್ನಲ್‌ 


ತೆ, 
—L 
ದೀೀತ್‌ವಂದ್‌ 


ರಲಿ 
ಅ 


ಇ ಗಿ 


ಬಾ 
al 
ಸವಿತ 
ಸ 


ಟು 


ಕ 


ಡಾ | ಇಳಾ 
ತಂದು ನನಗು 


ಹ 


EN 
ಚ್‌ 


€ 


ಹಾ 
ಕ್ಮ 
ಜೆ 


ಸ್ಫೊರಿಯಿ 


ಲ 
ಇ 
ಕ 


೬ 


"So help me God" 


ಆತ ಆರ್ದರ್‌ 


A 


EN ಎ 
ಎಇ. ಶ್ರ 
ಹಾಹಾ ಇಸ್ರಾ 
ಲಾ Ty 
[VB 


ನಿಗವಿಗ ಚ 


Ue) 


ಜಾತೆ 
ರ್ರತ 


ಆಕ ಗೆಸ್‌, ಹೌಸ್‌ನ 


ನತ ವಿದಿಗೆ“ವ 
pS 
ಮಗು 


A 
[Wp 


ರ ಕಲಸ 


EN 
ಆ 


ವಾಗಿಯೇ ತ 


ಟು 


ಹೋಗಿ ಅಲಿ ಕಸ-ಮುಸ 


ಛಾಗಲಿಲ. ತ 


3 


ಎ 
ನ 


ಏರ್ಪಾಟು 


ಹ. 
ಹ 


ಹ 
ಟು 


ು೦ದಾಗಿ "ಸಣ್ಣ ಕಟೊ 
ಲಿಸು 


ನ ವಿರು 


A) 


೧ 


ಚಲತ 


ನ ಮವ 

ಸ ೧) 
ಜಗವ ಕಿ 
ಘು 


೬ 


ಣಾ 


ಟಾ 
ಜಾ 
ಆ) 


[ae 


ಳಗಾಗಿ 


ಕ್ಕ 
ಚ್‌ 


ead 


ಗ 


ಯಗಟಿ 6 


ಟ್ಟ 
ಕ್‌ 
ಮ 


೬ 


ಕ 

ತೆ 
ಹ 
J 


Ra ದ 
ಗಾರವವನಿಮ: ಬಚಾವಿಸೂಕ ಎತ 


, ಹೌಸಿನ ಮೇಲಿದ "ಯುರೋ 


೧ಿದೂಸಾನಿಗಳ 


ಗೆಸ 


ಓಸಿ) 


೦ 


70 ಕುರ್ರತುಲ ಐನ ಹೈದರ ಅವರ ಆಯ ಕತಗಳು 


ಮಸ್ಸೂರಿಯ ಆ ಇಂಗ್ಲೀಷ ಪಾದ್ರಿ ಸಾಹೇಬ, ಕೆಥರಿನ್‌ಳಿಗೆ ಧಾರ್ಮಿಕ ದೀಕ್ಷೆ 
ನೀಡಿದವನು ಆಸ್ಟ್ರೇಲಿಯಾಕ್ಕೆ ಹೋಗಿ ವಾಸವಾಗಿದ್ದ ಆದರೆ ಮಿಸ್‌ ರಿಚ್‌ಮೆಂಡ್‌ 
ಳೊಂದಿಗೆ ಪತ್ರವ್ಯವಹಾರ ಇರಿಸಿಕೊಂಡಿದ್ದ ಕೈಟಿ ಹದಿನೈದು ವರ್ಷದವಳಾದಾಗ 
ಅವನು ಮಿಸ್‌ ರಿಚ್‌ಮೆಂಡ್‌ಳಿಗ ಪತ್ರ ಬರೆಯುತ್ತ-""ಕೆಥರಿನ್‌ಳ ಬಗ್ಗೆ ಚಿಂತಿತ 
ನಾಗಿರುವೆ. ಹಿಂದೂಸಾನದಲ್ಲಿ ಅವಳಿಗಾವ ಭವಿಷ್ಯವಿದೆ? ಅವಳು ಯಾವನಾದರೂ 
ಹಿಂದೂ ಮೂರ್ತಿಪೂಜಕನೊಂದಿಗೆ ಲಗ್ನವಾಗಬೇಕೆಂದು ಬಯಸುವಿಯಾ? ನೀನು 
ಅವಳನ್ನು ಇಲ್ಲಿಗೆ ಕರೆತರುವುದು ಒಳ್ಳೆಯದು....'' 

ಮಿಸ್‌ ರಿಚ್‌ಮೆಂಡ್‌, ಈ ವಿಷಯದಲ್ಲಿ ಯೋಚನೆಗೀಡಾದಳು. ಹಿಂದೂ 
ಸ್ತಾನದಲ್ಲಿ ಈ ಸುರಸುಂದರಿ ಎಂಗ್ಲೊಇಂಡಿಯನ್‌ ತರುಣಿಯ ಭವಿಷ್ಯವೆಲ್ಲಿ? 
ಟೆಲಿಪೋನ್‌ ಆಪರೇಟರ್‌, ಆಫೀಸ ಸೆಕ್ರೆಟರಿ...ಕಾಲಗರ್ಲ್‌...ಅಥವಾ ಕ್ಯಾಬರೆ 
ಡಾನ್ಸರ, ಈಗಾಗಲೇ ಕೈಟಿಯ ಸೌಂದರ್ಯದ ಚರ್ಚೆ ನಡೆಯ ತೊಡಗಿತ್ತು..ಒಮ್ಮ 
ಸ್ಕೂಲಿನ ಹಿಂದಿ ಟೀಚರ ಅವಳೊಂದಿಗೆ ಹುಚ್ಚುಚ್ಚಾರ ವರ್ತನೆಗೆ ಪ್ರಯತ್ನಿಸಿದ್ದ..ಆಗ 
ಅವಳನ್ನು ಪಾರು ಮಾಡಿದಾಗ ಜೋರಾಗಿ ಅವಳಿಗೆ ""ನಖರೆವಾಲಿ....ಮರುಳು 
ಮಾಡುವ ಹಣ್ಣೆ...'' ಮುಂತಾಗಿ ಕೂಗಿಕೊಂಡ....ಆಗ ಆಕೆ ಬೆಂಕಿ ಕಾರುತ್ತ ಮನೆಗೆ 
ಬಂದು ಮಿಸ್‌ ರಿಚ್‌ಮೆಂಡ್‌ಳಿಗೆ ನಡೆದುದನ್ನೆಲ್ಲ ಹೇಳಿದಳು. 

ಆ ಚಳಿಯ ರಾತ್ರಿಯಲ್ಲಿಮಿಸ್‌ ರಿಚ್‌ಮೆಂಡ್‌ ಒಮ್ಮೆಲೇ ನಿರ್ಣಯ ಮಾಡಿದಳು. 
ಆ ದಿನ ಇಡೀ ರಾತ್ರಿ ಆಕೆ ಮಲಗಲೇ ಇಲ್ಲ. ಸಂಪೂರ್ಣ ಜಾಗರಣೆ ಮಾಡಿದಳು. ದೇಶ 
ಬಿಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಅದೂ ಅಲ್ಲದೆ ಆ ಅಪರಿಚಿತ ದೇಶದಲ್ಲಿ 
ಆಕೆಯ ಸ್ಥಿಶಿಯೇನು? ಆದರೆ ಆಕೆಗೆ ಕೆಥರಿನ್‌ಳ ಭವಿಷ್ಯವೇ ಮುಖ್ಯವಾಗಿತ್ತು. ಬೆಳಗ್ಗೆ 
ಆಕೆ ಕಟ್ಟೊ ಮತ್ತು ಫಜಲ್‌ ಮಸೀಯಾ (ದೇವದೂತ) ನನ್ನು ಕರೆಯಿಸಿದಳು. 
ಅವರಿಬ್ಬರೂ ಬಂದು ಬಾಗಿಲಲ್ಲಿ ನಿಂತರು. 

ಮಿಸ್‌ ರಿಚ್‌ಮೆಂಡ್‌ ಅಗ್ಲಿಷ್ಟಿಕೆಯ ಸಮೀಪವಿದ್ದ ಸೋಫಾದಲ್ಲಿ ಕುಳಿತು ಏನನ್ನೊ 
ಹೆಣೆಯುತ್ತಿದಳು. 

ಕೈಟಿ ರೇಡಿಯೋ ಗ್ರಾಮದ ಹತಿರ ಕುಳಿತಿದ್ದಳು. ಮಿಸ್‌ ಸಿಲಿಯಾ ರಿಚ್‌ಮೆಂಡ್‌ 
ಗಂಭೀರವಾದ ದನಿಯಲ್ಲಿ ಹೇಳಿದಳು-""ಕಟ್ಟೊ ನಾವು ಆಸ್ಟ್ರೇಲಿಯಾಕ್ಕೆ ಹೋಗು 
ತಿದ್ದೇವ. ಕೈಟಿ ಕೂಡ ನಮ್ಮೊಂದಿಗೆ ಬರುತ್ತಾಳೆ. ನಮ್ಮ ಸಾಮಾನುಗಳ ಪ್ಯಾಕಿಂಗ್‌ 
ಮಾಡು.'' 

ಕಟ್ಟೊ ಮತ್ತು ಅವಳಣ್ಣ ಗಾಬರಿಯಾದರು. ಅವರಿಗೆ ಏನೂ ತಿಳಿಯ 
ದಂತಾಯಿತು. ಈ ಇಬ್ಬರೂ ಕೆಂಪು ಬಣ್ಣದ ಹೆಂಗಸರು ಅವರಿಗೆ ವಿಚಿತ್ರವಾಗಿ, 
ಹುಚ್ಚರಂತೆ ಕಂಡರು. ಅವರಿಬ್ಬರೂ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಕೆಲಕ್ಷಣಗಳ ನಂತರ 
ಕಟ್ಟೊ ಸಿಂಬಳ ಸುರಿಸುತ್ತ ಕಣ್ಣೀರು ಒರೆಸಿಕೊಳ್ಳುತ್ತ, ಆದರೆ ಗಂಭೀರವಾಗಿ, 
ದೃಢವಾದ ದನಿಯಲ್ಲಿ ಉತರಿಸಿದಳು-""ಮೇಮ ಸಾಬ, ಕೈಟಿ ನನ್ನ ಮಗಳು, ಅವಳಿಗೆ 
ಜನ್ಮವಿತ್ತ ತಾಯಿ ನಾನು. ನಾವು ಅವಳನ್ನು ನಿಮ್ಮೊಂದಿಗೆ ಹೋಗಗೊಡುವುದಿಲ್ಲ. ನಮ್ಮ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 7! 


ಅಣ್ಣ ಕೂಡ ಅವಳಿಂದಾಗಿ ಬದುಕುತಿದ್ದಾನೆ. ಮಲ ತಂದೆ ಅವಳ ಜೊತ ಹೇಗೆ 
ನಡೆದುಕೊಳ್ಳುತಾನೋ ಎಂಬ ಭಯದಿಂದ ನಾನು ಮದುವೆ ಮಾಡಿಕೊಳ್ಳಲಿಲ್ಲ.'' 

""ಬಾಯಿ ಮುಚ್ಚು....'' ಮುದುಕಿ ಚೀರಿಕೊಂಡಳು ಹಾಗೂ ಮತ್ತೆ ಹೇಳಿದಳು- 
""ನೀವು ನಿಮ್ಮಸ್ಥಾನ ಮರೆಯುತ್ತಿದ್ದೀರಿ. ಕೈಟಿ ನಿನ್ನ ಮಗಳನ್ನುವುದಕ್ಕೆ ನಿನ್ನ ಹತಿರ ಯಾವ 
ಆಧಾರವಿದೆ? ಎಷ್ಟು ಧೈರ್ಯ ನಿನ್ನದು ಹೀಗೆಂದು ಹೇಳಲು !'' 

ಕಟ್ಟೂ ಗಪ್‌- ಚುಪ್‌ ಆಗಿ ಬಿಟ್ಟಳು. ಮಿಸ್‌ ರಿಚ್‌ಮೆಂಡ್‌ಳಿಂದ ಈ ಮಾತು 
ಬಂದೀತೆಂದು ಅವಳು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಇಂಥ ನಿಷ್ಟುರ, 
ಕಠಿಣ, ನಿಷ್ಕರುಣೆಯ ಮಾತುಗಳನ್ನು ಎಂದೂ ಹೇಳಿರಲಿಲ್ಲ. ಆಕೆ ಧೊಪ್ಪೆಂದು ನೆಲಕ್ಕೆ 
ಬಿದ್ದು ಒಂದೇ ಸವನೇ ಅಳತೊಡಗಿದಳು. 

ಕೈಟಿ ಎದ್ದು ಬೇರ ಕೋಣೆಯೊಳಗೆ ಹೊರಟು ಹೋದಳು. ಆಕೆ ಆಸ್ಟ್ರೇಲಿಯಾಕ್ಕೆ 
ಹೋಗಲು ತುದಿಗಾಲ ಮೇಲೆ ನಿಂತಿದಳು. ಮುಂದಾಲೋಚನೆಯ ಹಂಗಸಾದ ಮಿಸ್‌ 
ರಿಚ್‌ಮಂಡ್‌ ಕಲದಿನಗಳ ಮೊದಲೇ ಅವಳಿಗೆ ಕರ್ನಲ್‌ ಬೋಲ್ಪನ್‌ ಓರ್ವ ಕಾಲ್ಪನಿಕ 
ವ್ಯಕ್ತಿ ಎಂದು ಹೇಳಿದ್ದಳು. ಕಾರ್ಪೋರಲ್‌ ಬೋಲ್ಬನ್‌ ನಿನ್ನ ತಂದೆ ಹಾಗೂ ಕಟ್ಟೊ ನಿನ್ನ 
ತಾಯಿ ಎಂಬುದನ್ನೂ ಆ ಹುಡುಗಿಗೆ ತಿಳಿಸಿದಳು. ಆದರೆ ಈ ರಹಸ್ಯವನ್ನು ರಹಸ್ಯವಾಗಿ 
ಉಳಿಸಿಕೊಳ್ಳುವುದರಲ್ಲಿಯೇ ನಿನ್ನ ಹಿತವಿದೆಂದೂ ಎಚ್ಚರಿಕೆ ನೀಡುತ್ತ ತಿಳಿಹೇಳಿದ್ದಳು. 
ಕೈಟಿ, ಜೀವನದ ವಾಸ್ತವಿಕ ಸತ್ಯ ಅರಿತಿದ್ದಳು. ಹೀಗಾಗಿ ಅವಳ ಉಪದೇಶದ 
ಮಾತುಗಳನ್ನು ಸೆರಗಿಗೆ ಗಂಟು ಹಾಕಿ ಕೊಂಡಿದ್ದಳು. 

ಈಗ ಮಿಸ್‌ ರಿಚ್‌ಮೆಂಡ್‌ ಶಾಂತಳಾಗಿ ತಿಳಿಸಿ ಹೇಳತೊಡಗಿದಳು-""ಕಟ್ಟೊ, 
ನೀನು ಹುಚ್ಚಿ ಇದ್ದಿ ಸ್ವಲ್ಪ ಯೋಚಿಸು...ಶಾಂತಳಾಗಿ ವಿಚಾರ ಮಾಡು....ನಾನು ಸತ್ತ 
ನಂತರ ಕೈಟಿಯ ಭವಿಷ್ಯವೇನು? ಮಸ್ಸೂರಿಯಲ್ಲಿಯ ಕೆಲ ಜನಕ್ಕೆ ಇವಳು ನಿನ್ನ 
ಮಗಳಂಬುದು ಗೊತ್ತಿದೆ. ಈ ರಹಸ್ಯ ಎಲ್ಲರಿಗೂ ತಿಳಿದರೆ? ಇಂಡಿಯಾದಲ್ಲಿ ಕಾಸ್ಟ್‌ 
ಸಿಸ್ಟಮ್‌ ತುಂಬಾ ಇದೆ. ಹೀಗಿರುವಾಗ ಇವಳೊಂದಿಗೆ ಮದುವೆ ಆಗುವವರು 
ಯಾರು? ಮತ್ತೆ ಎಂಗ್ಲೊ ಹುಡುಗಿಯರಿಗೆ ಇಲ್ಲಿ ಗೌರವವೆಲ್ಲಿದೆ? ಇವಳನ್ನು ಜನ 
ಸೂಳೆಯ ಹಾಗೆ ನೋಡುತಾರೆ. ಹೋಟಲಿನಲ್ಲಿ ಒಂದೊಂದೇ ಬಟ್ಟೆ ಬಿಚ್ಚುತ್ತ ನಾಚುವ 
ಹುಡುಗಿಯಾಗಬೇಕು ನಿನ್ನ ಮಗಳು ಎಂದು ಬಯಸುವೆಯಾ? ಅಥವಾ ಯಾವನೋ 
ಮುನ್ಸಿಪಾಲ್ಬಿಯ ನೌಕರನೊಂದಿಗೆ ಮದುವೆ ಮಾಡುವೆಯಾ?....ಯೋಚಿಸ 
ಬೇಕಾಗುತ್ತದೆ ಕಟ್ಟೊ...ಹೇಳು ಏನಂತೀ...?'' 

ಕಟ್ಟೊ ನಿರುತರಳಾದಳು.... 

ಮಿಸ್‌ ರಿಚ್‌ಮೆಂಡ್‌ ಗೆಸ್ಟ್‌ ಹೌಸನ್ನು ಓರ್ವ ಸಿಂಧಿಗೆ ಮಾರಿದ್ದಳು. ಅವನು 
"ಕೊಡಲೇ ಹಾಲ್‌ನಲ್ಲಿದ್ದ ಕ್ರೈಸ್ತ ಮತ್ತು ಮೇರಿಯ ಫೋಟೋ ತೆಗೆದು ಗುರುನಾನಕ, 
ಶಂಕರ ಪಾರ್ವತಿ ಫೋಟೋ ಹಾಕಿದ ಮತ್ತು ""ರಿಚ್‌ಮೆಂಡ್‌''ದ ಸ್ಥಾನದಲ್ಲಿ ಹೊರಗೆ 
""ದಿ ನ್ಯೂ ಹಿಮಾಲಯ ವ್ಹೆಜಿಟೇರಿಯನ್‌ ಹೋಟಲ್‌'' ಎಂದು ಬೋರ್ಡ ಹಾಕಿದ. 
ಆದರೆ ಹಳೆಯ ಸ್ಟಾಪ್‌, ಕಟ್ಟೊ ಆಯಾ ಸಮೇತ ಎಲ್ಲರನ್ನೂ ಇರಿಸಿಕೊಂಡ. 


72 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಕಟ್ಟೊ ಮತ್ತು ಫಜಲ್‌ ಮಸೀಹ ಅಳುತ್ತ ಅಳುತ್ತ, ಮಿಸ್‌ ರಿಚ್‌ಮೆಂಡ್‌ ಮತ್ತು 
ಕೆಥರಿನ್‌ಳನ್ನು ಬೀಳ್ಕೊಡಲು ಡೆಹರಾಡೋನ್‌ ರೇಲ್ವೆಸ್ಟೇಷನ್‌ವರೆಗೆ ಹೋದರು. 
ಟ್ರೇನ್‌ ಹೊರಟು ಹೋಯಿತು. ಫಜಲ್‌ ಮಸೀಹ ಕಿವಿ ಟೊಪ್ಪಿಗೆ, ಡಗಲಾ-ಬಗಲಾ 
ಅಂಗಿ ಹಾಕಿಕೊಂಡು ನಿರ್ಜನವಾದ ಪ್ಲ್ಯಾಟಫಾರ್ಮದಲ್ಲಿ ನಿಂತು ತನ್ನ ರೂಢಿಯಂತೆ 
ಬಯಲನ್ನು ತದೇಕಚಿತದಿಂದ ನೋಡುತಲಿದ್ದ. 


ಸಿಡ್ನಿ ವಿಮಾನ ನಿಲ್ದಾಣದಲ್ಲಿ ಇಳಿದು ಮಿಸ್‌ ರಿಚ್‌ಮೆಂಡ್‌ ಸುತಲೂ ಒಮ್ಮೆ 
ಕಣ್ಣಾಡಿಸಿದಳು ಹಾಗೂ ಮುಗುಳ್ನಕ್ಕಳು. ಅವಳು ಕೊನೆಗೊಮ್ಮೆ ಬಿಳಿಯರ ದೇಶ 
ದಲ್ಲಿದಳು...( ಅವಳು ಅಸಲಿ-ನಕಲಿ ಇಂಗ್ಲೀಷ ಹೆಣ್ಣಾಗಿದಳು...ಅವಳು ಹುಟ್ಟಿದ್ದು 
ಗೋರಖಪುರದಲ್ಲಿ.. ಒಮ್ಮೆ ಮಾತ್ರ ಆಕೆ ಕೇವಲ ಕೆಲ ತಿಂಗಳವರೆಗೆ ಇಂಗ್ಲಂಡಿಗೆ 
ಹೋಗಿದ್ದಳು...) ಈಗ ಆಕೆ ಮತ್ತು ಕೈಟಿ, ಕೂಲಿ ಬಂದು ಸಾಮಾನು ತೆಗೆದು 
ಕೊಳ್ಳಬಹುದೆಂಬ ನಿರೀಕ್ಷೆಯಲ್ಲಿದ್ದರು...ಆದರೆ ಅವರನ್ನು ಯಾರೂ ಗಮನಿಸಲೇ 
ಇಲ್ಲ..ಅಲ್ಲಿ ಬೇರೆಯವರು ತಮ್ಮ ತಮ್ಮ ಸಾಮಾನು ತಾವೇ ಒಯ್ಯುವುದನ್ನು ನೋಡಿದ 
ಕೆಥರಿನ್‌ ಒಂದು ಟ್ರಾಲಿಯಲ್ಲಿ ಸಾಮಾನು ಇರಿಸಿದಳು. ಮಿಸ್‌ ರಿಚ್‌ಮೆಂಡ್‌ ಟ್ರಾಲಿ 
ದೂಡತೊಡಗಿದಳು. ಆಗ ಒಳಗೊಳಗೇ ಅವಳ ಮನಸ್ಸು ಮುದುಡಿಕೊಳ್ಳ ತೊಡಗಿ 
ಒಮ್ಮೆಲೇ ಧಸಕ್ಕೆಂದಿತು. 


ರೆವರೆಂಡ ಸಿಗ್ಗೋರ ಹೊರಗೆ ಇವರಿಗಾಗಿ ಕಾಯುತ್ತ ಲಾಂಜ್‌ನಲ್ಲಿ ನಿಂತಿದ್ದ. 
ಇವರು ಬಂದ ಕೂಡಲೇ ತನ್ನ ಮನೆಗೆ ಕರೆದುಕೊಂಡು ಹೋದ. ಮಿಸ್‌ 
ರಿಚ್‌ಮೆಂಡ್‌ಳಿಗೆ ತನ್ನ ಚರ್ಚಿನ ಹತ್ತಿರವೇ ಇರುವ ಪೇಟೆಯಲ್ಲಿ ಒಂದು ಸಣ್ಣ ಅಂಗಡಿ 
ಹಾಗೂ ಒಂದು ಫ್ಲ್ಯಾಟ್‌ ಖರೀದಿಗೆ ಕೊಡಿಸಿದ. ಎರಡನೆಯ ವಾರದಿಂದಲೇ ಮಿಸ್‌ 
ರಿಚ್‌ಮೆಂಡ್‌ ಅಂಗಡಿಯಲ್ಲಿ ತಕ್ಕಡಿಯೊಂದಿಗೆ ಕೂಡತೊಡಗಿ ದಳು. ಅವಳೀಗ ಸಿಡ್ನಿಯ 
ವರ್ಕಿಂಗ್‌ ಕ್ಲಾಸ್‌ನಲ್ಲಿ ಸೇರ್ಪಡೆಯಾಗಿದ್ದಳು. 


ಕೆಥರಿನ್‌ಳನ್ನು ಸ್ಕೂಲಿನಲ್ಲಿ ಸೇರಿಸಲಾಯಿತು. ಬಹಳ ತೀವ್ರ ಅವಳು ಬೆಳದು 
ನಿಂತಳು, ದಪ್ಪವಾದಳು. ಅದಕ್ಕಾಗಿ "ಡೆಯೆಟ್‌' ಮಾಡತೊಡಗಿದಳು. ರಾತ್ರಿ ತುಂಬ 
ಹೊತ್ತಾಗಿ ಮನೆಗೆ ಬರತೊಡಗಿದಳು. ಪಾಶ್ಚಾತ್ಯ ಹಾಗೂ ಪೌರ್ವಾತ್ಯ ಸಂಸ್ಕೃತಿಯ 
ಜೀವನ ಮೌಲ್ಯಗಳ ಮಧ್ಯದಲ್ಲಿ ಬೆಳೆದ ಮಿಸ್‌ರಿಚಮಂಡ್‌ ಕೈಟೆಗೆ ಸಿಟ್ಟು 
ಮಾಡುತ್ತಿದ್ದಳು... ಹೊಡೆಯುತ್ತಿದ್ದಳು, ಅವಳ ಈ ವರ್ತನೆಗೆ. ಇಬ್ಬರಲ್ಲೂ ಜಗಳ, 
ಕಾದಾಟ ನಡೆಯುತಿತ್ತು..ಇಬ್ಬರ ಜೀವನವೂ ದುಃಖಮಯವಾಯಿತು...ಓರ್ವ 
ಅರವತ್ತೈದು ವರ್ಷದ, ತನ್ನ ಸ್ವಸ್ಥಾನ ಕಳದುಕೊಂಡ, . ಅವಿವಾಹಿತ ಇಂಗೀಷ ಮಹಿಳೆ 
ಒಂದೆಡೆ, ಇನ್ನೊಂದು ಕಡೆ ಹದಿಹರೆಯದ ಷೋಡಶ ಪ್ರಾಯದ, ಭಿನ್ನ ಭಿನ್ನ ಜನಾಂಗಕ್ಕೆ 
ಸಂಬಂಧಿಸಿದ, ಯಾವುದೇ ತನ್ನದಾದ ನೆಲೆಯಿಲ್ಲದ ಓರ್ವ ತರುಣಿ...ಅತ್ತೆ ಹಾಗೂ 
ಸೊಸೆಯೆಂಬ ಈ ವಿಚಿತ್ರ ಜೋಡಿಯ ಜೀವನ ನಿಜಕ್ಕೂ ಕರುಣಾಮಯವಾಗಿತ್ತು.. 


ಸಿಡ್ನಿಗೆ ನಿರ್ವಾಸಿಗಳಾಗಿ ಬಂದು ತಾನು ತುಂಬಾ ಒಂಟಿಯೆಂಬ ಭಾವನೆ ಹಾಗೂ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 73 


ಏಕಾಕಿಯೆಂಬ ಚಿಂತೆಯಿಂದ ಮಿಸ್‌ ರಿಚ್‌ಮೆಂಡಳು ಬಹಳ ತೀವ್ರ ಜರ್ಜರಿತ 
ಳಾದಳು...ಈ ನೋವನ್ನು ಸಹಿಸುವುದು ಆಕೆಗೆ ಅಸಾಧ್ಯವಾಗತೊಡಗಿತು. ಕೆಥರಿನ್‌ 
ಹದಿನೆಂಟನೇ ವಯಸ್ಸಿನವಳಾಗಿದಳು. ಆಗ ಮಿಸ್‌ ರಿಚ್‌ಮೆಂಡ್‌ ಇಹಲೋಕ 
ತೊರೆದಳು. ರೆವರಂಡ್‌ ಸಿಗ್ಮೋರ್‌ ಕೆಥರಿನ್‌ಳ ಗಾರ್ಡಿಯನ್‌ ಆಗಿದ್ದರು. ಅವಳನ್ನು 
ಅವರು ಸ್ಕೂಲಿನ ಬೋರ್ಡಿಂಗ್‌ ಹೌಸ್‌ನಲ್ಲಿಸೇರಿಸಿದರು. ಕೆಲ ತಿಂಗಳ ನಂತರ ಅವಳು 
ಅಲ್ಲಿಂದ ಓಡಿ ಹೋದಳು. ಅವಳು ತನ್ನ ತಾಯಿ, ಮಾವನಿಗೆ ಅಪ್ಪಿತಪ್ಪಿಯೂ ಪತ್ರ 
ಬರೆಯುತ್ತಿರಲಿಲ್ಲ. ಕೆಲ ಕಾಲದ ನಂತರ ಪಾದ್ರಿ ಸಿಗ್ಮೋರ್‌ ಕೂಡ ಕ್ರೈಸವಾಸಿ 
ಯಾದರು. ಅವಳ ಬಾಯ್‌ ಪ್ರೆಂಡ್ಸ್‌ಗಳಿಗೆ ಅವಳು ತುಂಬಾ ಶ್ರೀಮಂತಳೆಂಬುದು 
ಗೊತ್ತಿತ್ತು ಆಕೆ ಕಾನೂನಿನ ದೃಷ್ಟಿಯಿಂದ ವಯಸ್ಕಳೆಂದು ಗೊತಾದ ಕೂಡಲೇ ಅವಳ 
ಹಣದಲ್ಲಿ ಚೈನಿ ಆರಂಭವಾಯಿತು. ಅಕೆ ಅತ್ಯಂತ ಸುಂದರಿಯಾಗಿದ್ದಳು. ಸಿನಿಮಾ 
ನಟಿಯಾಗಬೇಕೆಂಬ ಆಶಯಿತ್ತು ಆದರೆ ಆಸ್ಟ್ರೇಲಿಯಾದಲ್ಲಿ ವ್ಯವಸ್ಥಿತವಾದ ರಂಗ 
ಭೂಮಿಯಿರಲಿಲ್ಲ ಸಿನಿಮಾ ಇಂಡಸ್ಟಿಯಿರಲಿಲ್ವ ಓರ್ವ ಲಫಂಗ ಹಾಲಿವುಡ್‌ ಅಥವಾ 
ಲಂಡನ್ನಿನ ಷೋ ಬಿಜಿನೆಸ್‌ದಲ್ಲಿ ಹೋಗಬೇಕಾದರೆ ಮೊದಲ ಹೆಜ್ಜೆಯಂದರೆ ನೈಟ್‌ 
ಕ್ಷಬ್‌, ಎಂದು ಹೇಳಿದ. ಅವಳು ಇದಕ್ಕಾಗಿ ಕ್ಯಾಬರೆ ನೃತ್ಯ ಕಲಿತಳು. ಈ ಅವಧಿಯಲ್ಲಿ 
ಅವಳು ತನ್ನ ಅಂಗಡಿಯನ್ನೂ ಮಾರಾಟ ಮಾಡಿದಳು. ಹಾಗೂ ತನ್ನಲ್ಲಿದ್ದ ಹಣವನ್ನೆಲ್ಲ 
ನೀರಿನಂತ ಹರಿಸಿದಳು. ಹಣ ಅವಳ ಕೈಯಲ್ಲಿ ನಿಲ್ಲುತಿರಲಿಲ್ಲ. 

ಇದೇರೀತಿ ಆವಾರಾ ಆಗಿ ಆಕೆ ಹಾಂಗ್‌ಕಾಂಗ್‌, ಸಿಂಗಾಪೂರ, ಕೌಲಾಲಾಂಪುರ 
ನೈಟ್‌ ಕ್ಲಬ್‌ಗಳಲ್ಲಿ ಡ್ಯಾನ್ಸ ಮಾಡತೊಡಗಿದಳು. ಕ್ಯಾಬರೆ ಡಾನ್ಸ್‌ ಮಾಡಿದಳು, 
ಕೆಲವೆಡೆ ನೈಟ್‌ ಕ್ಲಬ್‌ಗಳಲ್ಲಿ ಹೋಸ್ಟಸ್‌ ಆದಳು, ಆದರೆ ಇಲ್ಲಿ ಸಣ್ಣಕಣ್ಣಿನ 
ಎಂಗ್ಲೊ- ಚೈನೀಜ ಸೂಳೆಯರ ಕಾಂಪಿಟೇಶನ್‌ ತುಂಬಾ ಜೋರಾಗಿತ್ತು . ಅದೂ ಅಲ್ಲದೆ 
ಅವಳು ವ್ಯವಸಾಯಿ ಸೂಳೆಯಾಗಿರಲಿಲ್ಲ. ಏಕೆಂದರೆ ಆಕೆ ""ಕರ್ನಲ್‌ ಆರ್ಥರ್‌ 
ಬೋಲ್ಪನ್‌''ನ ಮಗಳಾಗಿದ್ದಳು. ಆ ಕಾಲ್ಪನಿಕ ಕರ್ನಲ್‌ ಅವಳಿಗೆ ಹೆಜ್ಜೆ ಹೆಜ್ಜೆಗೂ 
ಗೌರವದಿಂದ ವರ್ತಿಸುವಂತೆ ಮಾಡಿದ. ಆಗಾಗ ಆಕೆಯ ನಕಲಿ ಅತ್ತೆ ಸಿಲಿಯಾರ 
ರಿಚ್‌ಮಂಡಳ ನೆನಪು ಕಾಡುತಿತ್ತು ಕೆಲವೊಮ್ಮೆ ತಾಯಿ, ಮಾವ ಅವಳ ಕಣ್ಮುಂದೆ 
ಬಂದು ನಿಂತಂತೆ ಆಗುತ್ತದೆ. ಆಗ ಅವಳು ಕಣ್ಣೀರು ಒರೆಸಿಕೊಳ್ಳುತ್ತ ಮತೊಂದು 
ಸಿಗರೇಟ ಹಚ್ಚಿಕೊಂಡು ತನ್ನ ಕ್ರಾಂತಿಕಾರಿ ಜೀವನದ ಬಗ್ಗೆ ಅಚ್ಚರಿಗೊಳ್ಳುತಾಳ. 

ಸೌಥ ಏಶಿಯಾದ ನೈಟ್‌ಕ್ಷಬ್‌ಗಳಲ್ಲಿಯ ಅವಳ ಅನುಭವ ಅವಳಿಗೆ ತುಂಬಾ 
ಜ್ಞಾನ ನೀಡಿದ್ದವು ಹಾಗೂ ಉದಾಸೀನತೆಯನ್ನೂ ತಂದಿದ್ದವು. ಭ್ರೆಷ್ಟರಾಜಕಾರಣಿಗಳ 
ಮತ್ತು ಅವರ ವಿಲಾಸೀ ಮಕ್ಕಳು ಏರ್ಪಡಿಸಿದ ಸ್ಟೇಜ ಪಾರ್ಟಿಗಳಲ್ಲಿ ಅವಳು 
ನರ್ತಿಸಿದ್ದಳು. ಇದರಿಂದಾಗಿ ಅವಳು ನೈತಿಕತೆ, ರಾಜಕೀಯತೆಯ ವಿಷಯಗಳನ್ನೆಲ್ಲಾ 
ಚೆನ್ನಾಗಿ ಅರಿತು ಕೊಂಡಿದ್ದಳು. ಪ್ರತಿಯೊಂದು ದೇಶ ಮತ್ತು ಪ್ರತಿಯೊಂದು ಪಟ್ಟಣದ 
ಹೋಟಲುಗಳಲ್ಲಿಯ ಕೋಣೆಗಳಲ್ಲಿ ತಲೆದಿಂಬಿನ ಹತಿರ ಬೈಬಲ್‌ ಇರಿಸಲಾಗಿರುತ್ತಿತ್ತು. 
ಆ ಪವಿತ್ರ ಗ್ರಂಥದ ಪವಿತ್ರ ಪುಟಗಳ ಯಾವ ಲಾಭವೂ ಅವಳಿಗೆ ಆಗಲಿಲ್ಲ. ಚೀನಿ 


74 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ರಸ್ಟೋರೆಂಟಿನ ಹಿಂದಿನ ಕೋಣೆಗಳಲ್ಲಿ ಕುಳಿತು ಮೇಣಬತ್ತಿಯ ಹೊಗೆಯಿಂದ 
ಸುತ್ತುವರಿದ, ಸಣ್ಣ ಸಣ್ಣ ಕಾಲುಗಳ ರಹಸ್ಯಮಯಿ ಚೀನಿ ಮುದುಕಿಯರು ಭವಿಷ್ಯ 
ಹೇಳುತ್ತಿದ್ದರು. ಆದರೆ ಇವಳ ಯಾವ ತೊಡಕನ್ನೂ ಅವರು ಬಿಡಿಸಲಿಲ್ಲ. ಸಮಸ್ಯೆಯ 
ಯಾವ ಗಂಟನ್ನೂ ಬಿಚ್ಚಲಿಲ್ಲ. 

ಜಕಾರ್ತಾದ ಒಂದು ಚೀನಿ ರೆಸ್ಬೊರಾದಲ್ಲಿ ಅವಳಿಗೆ ಓರ್ವ ಉದಾರಿ ಹಾಗೂ 
ಮನಮೋಹಕ ಡಚ್‌ವ್ಯಕ್ತಿ ಸಿಕ್ಕ ಅವನ ವಯಸ್ಸು ನಲವತ್ತರ ಆಚ-ಈಚೆ 
ಇರಬಹುದು. ವಿಗ್‌ ಹಾಕಿಕೊಳ್ಳುತ್ತಿದ. ಅವನು ಸೂಟಿನ ಮೇಲೆ ಒಂದು ಗೌನಿನ ಹಾಗೆ 
ತೂಟ್ಟುಕೊಂಡಿದ.್ದ ತಾನೊಬ್ಬ ಡಚ್‌ ಸೂಫೀ ಹಾಗೂ ಪ್ಯಾರಿಸ್‌ನ ಸೂಫೀ 
ಇನಾಯತ್‌ ಖಾನರ ಶಿಷ್ಯಯೆಂದು ಹೇಳಿಕೊಳ್ಳುತ್ತಿದ್ದ. 

"“ನಾನು ಇಂಡೊನೇಜಿಯನ್‌ ಸೂಫಿಜಮ್‌ದ ರಹಸ್ಯ ಕಲಿಯಲು 
ಎಮ್‌ಸ್ಪರ್ಡಮ್‌ದಿಂದ ಇಲ್ಲಿಗೆ ಬಂದಿರುವೆ. Dutch sensitives ಎಂದು ಕರೆಯಿಸಿ 
ಕೊಳ್ಳುವವರಲ್ಲಿ ನಾನೂ ಒಬ್ಬ, ನಮ್ಮಂಥವರ ಆರನೆಯ ಜ್ಞಾನೇಂದ್ರಿಯ ತುಂಬ 
ಜಾಗೃತ ವಾಗಿರುತದೆ'' ಎಂದ. 

ಏನನ್ನೋ ತಿನ್ನುತ್ತ ಒಮ್ಮೆಲೇ ಅವನು ಹೇಳಿದ್ದ-""ನಿನ್ನ ತಂದೆ ಜೀವಂತ 
ವಾಗಿದ್ದಾನೆ.'' 

ಅವಳು ಗಾಬರಿಗೊಂಡಳು. 

""ಒಓಂದು ದಿನ ಅವನು ನಿನಗೆ ಅವಶ್ಯ ಸಿಕ್ಕೇ ಸಿಗುತ್ತಾನೆ. ಅವನು ಬಹು ದೊಡ್ಡ 
ವ್ಯಕ್ತಿಯಾಗಿದ್ದಾನೆ.'' 

“ನಿಜವಾಗಲೂ? ದೊಡ್ಡ ಮನುಷ್ಯ ಎಂದರೆ ಯಾವ ದೃಷ್ಟಿಯಿಂದ?'' 

"ಇದನ್ನು ನಾನು ಹೇಳಲಾರೆ...ಆದರೆ ಅವನು ತುಂಬಾ ದೊಡ್ಡ ವ್ಯಕ್ತಿ 
ಯಾಗಿದ್ದಾನೆ...'' 


ಇದರ ಅರ್ಥ...ಅವನು ನಿಜವಾಗಲೂ ಕರ್ನಲ್‌ ಇದ್ದ ಈಗ ಬಹುಶಃ ಬ್ರಿಟಿಷ 
ಮಿಲ್ಬಿಯಲ್ಲಿ ಜನ್‌ರಲ್‌ ಆಗಿರಬಹುದು. ಹೀಗೆ ವಿಚಾರ ಮಾಡಿದ ಅವಳು ತುಂಬ 
ಸಂತುಷ್ಠಳಾದಳು. ಪ್ರಸನ್ನ ಚಿತಳಾದಳು. ಅವಳ ಅರ್ಧ ದುಃಖ ಮಾಯವಾಯಿತು. 
ಅವಳು ತನ್ನನ್ನು ತಾನು ಸುರಕ್ಷಿತಳೆಂದು ಭಾವಿಸಿದಳು. 


ಆ ಡಚ್‌ ಸೂಫಿಯ ವಾಸವ್ಯ ಕೂಡ ಅವಳಿಗೆ ತುಂಬ ಹಿತ ನೀಡಿತು. ಇದೇ 
ಸೂಫಿಜಮ್‌ ಮತ್ತು 8. 5. ? ಸುರಕ್ಷತೆಯ ಭರವಸೆಯ ಚಕ್ರದಲ್ಲಿ ಸಿಲುಕಿದ ಅವಳು 
ಈ ರಹಸ್ಯಮಯೀ ವ್ಯಕ್ತಿಯೊಂದಿಗೆ ಜಕಾರ್ತಾದ ಒಂದು ಮಸೀದಿಗೆ ಹೋಗಿ 
ತಲುಪಿದಳು. ಕುರುಚಲ ಗಡ್ಡದ, ತೆಳ್ಳಗಿನ, ಸಣ್ಣ ಕಣ್ಣಿನ ಇಂಡೋನೇಶಿಯಾದ ಶೇಖ 
ಅವಳಿಗೆ ಪವಿತ್ರ ಕುರಾನಿನ ಕಲಮಾ ಓದಿಸಿದ. ಅವಳ ಹೆಸರನ್ನು ಬದಲಿಸಿ ಹಲೀಮಾ 
ಎಂದು ಪುನರ್‌ ನಾಮಕರಣ ಮಾಡಿದ. ಅವಳ ಮದುವೆ ಡಚ್‌ದ ಓರ್ವ ಮುಸಲ್ಮಾನ 
ಮುಹಮ್ಮದ ಮುಯೀನ ಕೋಟನೊಂದಿಗೆ ನಡೆಯಿತು. ಅವಳು ರಜಿಸ್ಟರದಲ್ಲಿ ತನ್ನ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 75 


ಹಸರನ್ನು ""ಕೆದ್ರಿನ್‌ ಹಲೀಮಾವತಿ, ಕರ್ನಲ್‌ ಆರ್ಥರ್‌ ಬೋಲ್ಪನ್‌ನ ಮಗಳು'' 
ಎಂದು ಬರೆದುದನ್ನು ನೋಡಿ ಅಪಾರ ಆನಂದ ಪಟ್ಟಳು. 

ಆ ಡಚ್‌ದ ನವ ಮುಸಲ್ಮಾನ್‌ ತುಂಬಾ ಧಾರ್ಮಿಕ ವ್ಯಕಿಯಾಗಿದ್ದ ಅವನು 
ಹಲೀಮಾವತಿಗೆ ನಾಚು-ಗೀಚು ಎಲ್ಲ ಬಂದೆಂದು ಆಚೆ ನೀಡಿದ. ಆದರೆ ಜಕಾರ್ತಾದ 
ಯಾವ ಹೋಟಲಿನಲ್ಲಿ ಆಕೆ ಕ್ಯಾಬರೆ ಡ್ಯಾನ್ಸ ಮಾಡುತಿದ್ದಳೂ ಆ ಹೋಟೆಲಿನವರು 
ಡ್ಯಾನ್ಸ ಮಾಡದಿದ್ದಲ್ಲಿ ಹೋಟಲ್‌ ಕೋಣೆಯ ಬಾಡಿಗೆ ಉಳಿದ ಎಲ್ಲ ಖರ್ಚಿನ 
ಹಣ ತೆತಬೇಕಾಗುತದೆಂದರು. ಏಕೆಂದರೆ ಮುಹಮ್ಮದ ಮುಯೀನ ಕೋಟನ 
ಮನಿಯಾರ್ಡರ್‌ ಎಮಸ್ಪರ್ಡಮ್‌ದಿಂದ ಬರುವಲ್ಲಿ ವಿಳಂಬವಾಗಿತ್ತು ಕೆಥರಿನ್‌ 
ಕೋಟ ಕೂಡಿಟ್ಟ ಹಣವನ್ನು ಮತ್ತೆ ಬರ್ಚುಮಾಡತೂಡಗಿದಳು. 

ಜಕಾರ್ತಾದ ಆ ಹೋಟಲಿನಲ್ಲಿರತೂಡಗಿ ಹದಿನೈದು ದಿನಗಳಾಗಿದವು. ಬೆಳಗಿನ 
ಜಾವ ಅವಳು ಕಣ್ಣು ತರದಾಗ ಆ ಡಚ್‌ ಸೂಫೀ ಮಾಯವಾಗಿದ್ದ ಕೆಟ್ರನ್‌ಳ 
ವಜ್ರದುಂಗುರಗಳು, ಅಸಲಿ ಮುತುಗಳ ಸರಗಳು, ಬೇರೆ ಮುತಗಳು-ಸಿಲಿಯಾ 
ರಿಚ್‌ಮಂಡ್‌ ಅವಳಿಗಾಗಿ ಬಿಟ್ಟುಹೋಗಿದ್ದಳು- ಅವೆಲ್ಲ ಮಾಯವಾಗಿದವು, 
ಅವುಗಳೂಂದಿಗೆ ರೋಖಹಣ ಕೂಡ. ತಲೆಕಡ ಇದ್ದ ಮೇಜಿನ ಮೇಲೆ ದೊಡ್ಡದಾದ 
ಬೈಬಲ್‌ ಹೇಗಿತೋ ಹಾಗೆಯೇ ಇತ್ತು ಅದರ ಮೇಲೆ ಪ್ಲಾಸ್ಟಿಕ್‌ದ ಒಂದು ಖಾಲಿ ಕಪ್‌ 


ಹೆ 
ಇತ್ತು ಕಳದ ರಾತ್ರಿಯೇ ಆ ಸಾಹಿತ್ಯ ಪ್ರೇಮಿ ಡಚ್‌ ಆದ್ಯಾತ್ಮವಾದಿ, ಮಾತು- 
ಮಾತುಗಳಲ್ಲಿ ಓರ್ವ ಅಮೇರಿಕಾದ ಕತಗಾರನ ಒಂದು ವಾಕ್ಯವನ್ನು ಮತ್ತೆ ಮತ್ತೆ 
ಹೇಳಿದ್ದ-""ನೀನು ಇಡೀ ಜಗತ್ತನ್ನು ಸುತ್ತಿದಾಗ ಕೊನೆಯಲ್ಲಿ ಗೊತಾಗುವುದಿಷ್ಟು- ಇಡೀ 
ಜಗತ್ತು ಗHಂ॥dಡ೩y Inns ಮತ್ತು ಪ್ಲಾಸ್ಟಿಕ್‌ದ ಕಪ್ಪುಗಳಿಂದ ತುಂಬಿದೆ. ಮನೆಗೆ ಮರಳು 
ವುದು ಅವಶ್ಯಕವಾಗಿದ.”' 

ಹೀಗಾಗಿ ಕೆದ್ರಿನ್‌ ಕೋಟ ಆಘಾತ ಸಹಿಸುತ್ತ 
ಜಕಾರ್ತಾದಿಂದ ಹೂರಟು ಸಿಡ್ನಿಯಲ್ಲಿರುವ ತನ್ನ ಮನೆಗೆ ಬಂದಳು. ಆಕೆಯ ಯೌವ್ವನ 
ಇಳಿಮುಖವಾಗ ತೂಡಗಿತ್ತು. ಸೌಂದರ್ಯ ಹಾಳಾಗುವುದರಲ್ಲಿತ್ತು ಇಲ್ಲಿ ಅವಳಿಗೆ ಈಗ 
ಬಸ್‌ಕಂಡಕ್ಟರ್‌ ನೌಕರಿ ಮಾತ್ರ ಸಿಕ್ಕಿತು. 

ಜೀವನ ಒಂದು ಸಂಘರ್ಷ ಎಂದು ತಿಳಿದವರ ವಿಶೇಷತೆಯೆಂದರೆ ಅವರೆಂದೂ 
ಸೋಲನ್ನೊಪ್ಪಿಕೊಳ್ಳುವುದಿಲ್ಲ. ಅಂತಯೇ ಅವಳು ಬಸ್‌ನಲ್ಲಿ ಟಿಕಟ್‌ ಹರಿಯುತ್ತ 
ಹರಿಯುತ್ತ ಈಗಲೂ ಹಗಲುಕನಸು ಕಾಣುತಿದಳು- ಮುಂದಿನ ಸ್ಟಾಪ್‌ನಲ್ಲಿ ಬಹುಶಃ 
ಯಾವನಾದರೂ ಸ್ವಪ್ನಗಳ ದೊರೆ ಸಿಗಬಾರದೇಕೆ....ಏಕಂದರೆ ಯಾರಿಗೆ ಗೊತ್ತು ಈ 
ಮಂಜು ಮುಸುಕಿನ ಹಿಂದ ಏನಿದಯೋ?... 

ರಾಜಾ ಸರ್‌ ನರೇಂದ್ರನಾಥನ ಪೂರ್ವಜ ಓರ್ವ ದರಿದ್ರ ಕನ್ನೋಜ ಬ್ರಾಹ್ಮಣ 
ಜ್ಯೋತಿಷಿಯಾಗಿದ್ದ. ಅವನ ಯಾವುದೂ ಒಂದು 
ಚಕ್ರವರ್ತಿ ಜಹಾಂಗೀರ ನದಿ ತೀರದಲ್ಲಿಯ ಒಂದು ಜಾಗೀರ ಕೊಡಮಾಡಿದ. 


ಈಗಿರುವ ರಾಜಾಸಾಬ ಅತ್ಯಂತ ಧಾರ್ಮಿಕ ಹಾಗೂ ಸಾಧು-ಸಂತರ ಬಗ 


76 ಕುರ್ರತುಲ ಐನ ಹೈದರ ಅವರ ಆಯ ಕತಗಳ: 


ವ್ಯಕ್ತಿಯಾಗಿದ್ದ. ಸಂಸ್ಥಾನಗಳು ಕೊನೆಗೊಂಡ ನಂತರ ಹೊಸದಿಲ್ಲಿಗೆ ಬಂದು ತನ್ನ 
ವೈಭವಪೂರ್ಣ ಅರಮನೆಯಲ್ಲಿ ವಾಸವಾಗಿದ್ದ ಒಂದು ಬಹು ದೊಡ್ಡ ಉದ್ಯೋಗ 
ಆರಂಭಿಸಿದ್ದ. ಆ ಉದ್ಯೋಗಕ್ಕೆ ಸಂಬಂಧಿಸಿ ಅವನ ಹಿರಿಯ ಮಗ (ಅವನ ಮೊದಲ 
ಹೆಸರು ಯುವರಾಜ ಶೈಲೇಂದ್ರನಾಥ ಎಂದಿತ್ತು ಈಗ ಕೇವಲ ಮಿಸ್ಟರ್‌ ಎಸ್‌. ಎನ್‌. 
ವಾಜಪೇಯಿ ಆಗಿತ್ತು.) ಜಾಪಾನ್‌, ಸಿಂಗಾಪೂರ, ಆಸ್ಟ್ರೇಲಿಯಾಗಳ ಪ್ರವಾಸಕ್ಕೆ 
ಹೊರಟಿದ, ಯುವರಾಜ ಕೊಂಚ ಮುಗ್ಧ ತರುಣನಾಗಿದ್ದ. ಮೊದಲ ಸಲ ಪರದೇಶಕ್ಕೆ 
ಹೋಗುವ ಅವಕಾಶ ಒದಗಿತ್ತು ಹೀಗಾಗಿ ಆಸ್ಟ್ರೇಲಿಯಾದಲ್ಲಿ ಗಾಬರಿಗೆ ಒಳಗಾಗಿದ್ದ. 
ಕ್ರಿಸ್‌ಮಸ್‌ ಇದುದರಿಂದ ಸಿಡ್ನಿಯಲ್ಲಿ ವಿಪರೀತ ಜನಸಂಚಾರ, ಗದ್ದಲ. ಒಂದು 
ದಿನ ಓಪೇರಾ ಹೌಸ್‌ದತ್ತ ಹೊರಟಾಗ ಅವನಿಗೆ ಒಮ್ಮೆಲೇ ಆಸ್ಟ್ರಲಿಯಾ- 
ಇಂಡಿಯಾದ ನಡುವೆ ಟೆಸ್ಟ್‌ ಮ್ಯಾಚಿದೆಂಬುದರ ನೆನಪಾಯಿತು. ಹಾದಿಯಲ್ಲಿ 
ಹೂರಟಿದ್ದ ಓರ್ವನಿಂದ ಕ್ರಿಕೆಟ್‌ ಸ್ಟೇಡಿಯಂದ ವಿಳಾಸ ತಿಳಿದು ಅತ್ತ ಹೋಗುತಿದ್ದ 
ಬಸ್‌ನಲ್ಲಿಹತ್ತಿದ. ಕಿಟಕಿಯ ಹತಿರ ಕುಳಿತ ಬಸ್‌ನಲ್ಲಿ ಒಬ್ಬರಿಗಿಂತ ಒಬ್ಬರು ಸುಂದರರು. 
ಲೆಬನಾನದ ಹುಡುಗಿಯರು, ದುಂಡು ಮುಖದ ಆಸ್ಟ್ರೇಲಿಯಾದ ಚೆಲುವೆಯರು. 
ಬಸ್‌ಕಂಡಕ್ಟರ್‌ ತನ್ನ ನಾಜೂಕಾದ ಕೆಂಪಗಿನ ಕೈ ಮುಂದ ಮಾಡಿದಳು. ಅವನು 
ತಲೆಯೆತ್ತಿ ನೋಡಿದರೆ ಅವನ ಕಣ್ಣು ಕುಕ್ಕಿದವು. ಏನೆಂಥ ಚೆಲುವು, ಹೊಳವ 
ಮುಖಾರವಿಂದ, ನಿಜಕ್ಕೂ ಹುಣ್ಣಿಮೆಯ ಚಂದಿರನ ಹಾಗಿದ್ದಳು. ಇಂಥ ಸೌಂದರ್ಯ 
ಎಲ್ಲಿಯಾದರೂ ಸಾಧ್ಯವೇ? ಎಂದು ಯೋಚನೆ ಗೀಡಾದಾಗ ಆ ಅಪ್ಸರ ಓವ 
ಹಿಂದೂಸಾನಿಯನ್ನು ಕಂಡು ಸ್ವದೇಶದವನೆಂಬ ಅಭಿಮಾನದಿಂದ ಮುಗುಳ್ನಕ್ಕಳು. 
ರಾಜಕುಮಾರ ಕೇಳಿ ತಿಳಿದಿದ್ದ-ಕೆಂಪು ಹಣ್ಣು ನಕ್ಕರೆ ಸಾಕು ನೀನು ಸಿಕ್ಕಿ 
_ ಹಾಕಿಕೊಂಡೆ-ಎಂಬ ಮಾತನ್ನು. ಈಗ ಅವನು ಕೊಂಚ ಮೂರತನದಿಂದ ಅವಳ 
ಕಣ್ಣೊಂದಿಗೆ ಕಣ್ಣು ಕೂಡಿಸಿದ. ಅವಳ ಪ್ರೇಮ ಪಾಶದಲ್ಲಿ ಸಿಲುಕಿಯೇ ಬಿಟ್ಟ. 


ಮೊದಲ ಸಲ ಯುರೋಪಕ್ಕೆ ಹೋಗುವ ತರುಣರು, ಆರು ತಿಂಗಳೊಳಗಾಗಿ 
ಅಲ್ಲಿಯ ಹೆಣ್ಣಿನೊಂದಿಗೆ ಮದುವೆ ಮಾಡಿಕೊಳ್ಳದಿದ್ದರೆ ಅವರು ಪಾರಾದಂತೆ, 
ಇಲ್ಲದಿದ್ದರೆ ಇಲ್ದ ರಾಜಕುಮಾರ ಶೈಲೇಂದ್ರನಿಗಂತೂ ಆಸ್ಟ್ರೇಲಿಯಾಕ್ಕೆ ಬಂದು ಕೇವಲ 
ಹತ್ತು ದಿನಗಳಾಗಿದವು. 


ಬಸ್‌ ಕಂಡಕ್ಟರ್‌ ಟಿಕೆಟ್‌ ಕೊಟ್ಟು ಅದೇ ರೀತಿ ಮುಗುಳ್ನಗೆ ಬೀರುತ್ತಮುಂದಕ್ಕೆ 
ಹೊರಟು ಹೋದಳು. ಮತ್ತೆ ಆಕೆ ಅವನತ್ತ ಹೊರಳಿ ನೋಡಲಿಲ್ಲ ಆದರೆ 
ರಾಜಕುಮಾರ ನಿಶ್ಚಿತ ಮನೋಭಾವದ, ಸ್ಲಿರಚಿತದ ವ್ಯಕ್ತಿಯಾಗಿದ್ದ ಮಾರನೆಯ ದಿನ 
ಮತ್ತೆಅದೇ ಹೊತಿಗೆ ಅದೇ ಬಸ್‌ ಹತ್ರಿದ. ನಾಲ್ಕು ದಿನಗಳು ಹೀಗೆಯೇ ಕಳದ ನಂತರ 
ಬಯಸಿದ ಫಲ ದೊರಕಿತು. ಪರಸ್ಪರ ಪರಿಚಯ-ಪ್ರಿನ್ಸ್‌ ಶೈಲೇಂದ್ರನಾಥ ಆಫ್‌ 
ಇಂಡಿಯಾ. 

ಶಬ್ದ ""ಪ್ರಿನ್ಸ್‌'' ಭೂಮಿಯ ಮೇಲಿನ ಈ ಅಪ್ಸರೆಯನ್ನು ಮಂತ್ರ ಮುಗಗೊಳಸಿ 
ಆಯಸ್ಕಾಂತದಂತೆ ಹಿಡಿದುಕೊಂಡಿತು. ಅವಳು ಬಾಲ್ಯದಲ್ಲಿ ಮಸ್ಸೂರಿಯಲ್ಲಿ ರಾಜ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 77 


ಕುಮಾರರನ್ನು, ನವಾಬರ ಮಕ್ಕಳನ್ನು ನೋಡಿದ್ದಳು. ಸಿದ್ದಿಯ ಒಂದು ಬಸ್ಸಿನಲ್ಲಿ ಓರ್ವ 
ವ್ಯಕ್ತಿತನಗೆ ತಾನು ರಾಜಕುಮಾರನೆಂದು ಪರಿಚಯಿಸಿಕೊಂಡರೆ, ಈ ಅನುಭವಿ ಕ್ಯಾಬರೆ 
ಡಾನ್ಸರ ನಕಲಿ ರಾಜಕುಮಾರನಲ್ಲನೆಂದು ಗುರುತಿಸಿದಳು. 

ಈ ಅಪ್ಪರೆ ಶೀಶಯಲ್ಲಿ ಇಳಿಯತೊಡಗಿದಳು. ಸಾಯಂಕಾಲ ಅಪಾಯಂಟ್‌ 
ಮೆಂಟ್‌, ರಾತ್ರಿಗೆ ಮೇಣಬತ್ತಿಯ ಮಂದ ಬೆಳಕಿನಲ್ಲಿ ಡಿನ್ನರ-ಡಾನ್ಸ್‌, ಹಗಲು 
ಸಮುದ್ರ ತಟದಲ್ಲಿ ಶತಪಥ, ಖರೀದಿ, ಉತಮಕುಲ, ಇಂಗಂಡದ ತರುಣಿ, ಕರ್ನಲ್‌ನ 
ಮಗಳು, ಲಾರ್ಡನ ಮೊಮ್ಮಗಳು, ಹೀಗಿರುವಾಗ ಆತಂಕವೆಲ್ಲಿಯದು? 

ನಮ್ಮ ರಾಜ ಮಹಾರಾಜರು, ನವಾಬರು ಓರ್ವ ಕಿರಿಯ ರಾಣಿ ಯುರೋಪಿ 
ಯನ್‌ ಆಗಿರಬೇಕೆಂಬ ಕಾಯೆಯನ್ನೇ ಮಾಡಿ ಕೊಂಡಿದ್ದರು. ಸಾಮಾನ್ಯವಾಗಿ ಅವರು 
ಲಂಡನ್‌ದ "ಬಾರಮೆಡ್‌' ರೇ ಆಗಿರುತಿದರು. ಆದರೆ ಈಗ ಸ್ವತಂತ್ರ ಭಾರತದಲ್ಲಿ 
ಸಂಸ್ಥಾನಗಳು, ರಾಜ ಪರಂಪರೆಗಳು ಇಲ್ಲವಾಗಿದವು. ಅದೂ ಅಲ್ಲದೆ ಹಿಂದೂ 
ಜಾತಿಗಳಲ್ಲಿ ಏಕ ಪತ್ನಿ ಮಾತ್ರ ಇರಬೇಕೆಂಬ ಕಾನೂನು ಬೇರೆ. 

ಇದಲ್ಲ ಇದರೂ ಸ್ವತಂತ್ರ ಹಿಂದೂಸಾನದಲ್ಲಿ ಇಂಗಂಡ ಅಥವಾ ಅಮೇರಿಕಾದ 
ಹೆಣ್ಣಿನೊಂದಿಗೆ ಮದುವೆ ಮಾಡಿಕೊಳ್ಳುವಲ್ಲಿರುವ Sob 11೬ ಬಗ್ಗೆ ಶೈಲೇಂದ್ರ ನಾಥ 
ಬಲ್ಲವನಾಗಿದ್ದ. ಮೊದಲ ಯುವರಾಣಿ ಸ್ವತಃ ರಾಜಕುಮಾರಿಯಾಗಿದಳು. ಪಾಪ, 
ಮದುವೆಯಾದ ಎರಡೇ ವರ್ಷದಲ್ಲಿ ಅವಳು ಸ್ವರ್ಗಸಳಾದಳು. 

ಅವನು ಕಥರಿನ್‌ಳಲ್ಲಿ ಪ್ರಪೋಜ ಇರಿಸಿದ ಮಾರನೆಯ ದಿನವೇ, ಕೆಥರಿನ್‌ ಸ್ವತಃ 
ಸಿಡ್ನಿಯ ಒಂದು ಆಶ್ರಮದಲ್ಲಿದಳು. ಜಕಾರ್ತಾದ ಮಸೀದಿಯಲ್ಲಿ ಅವಳ ನಿಕಾಹ 
ಆಗಿತ್ತು ಕುರಾನಷರೀಫದ ಕಲಾಮ ಓದಿಸಲಾಗಿತ್ತು. ಇಲ್ಲಿ ಪಂಡಿತ ವೈದಿಕ ಮಂತ್ರ 
ಪಠಿಸಿದ. ಅವಳಿಗೆ ಶೈಲಜಾದೇವಿಯೆಂದು ಹೊಸ ನಾಮಕರಣ ಮಾಡಿದ. ಬಂಗಾಲಿ 
ಪಂಡಿತ ಮುಗುಳ್ನಗುತ್ತ್ರ- 

"ಅಖಂಡ ಸೌಭಾಗ್ಯವತೀಭವ....ಯುವರಾಣಿ ರಾಜ್ಯಲಕ್ಷಿ ಶೈಲಜಾ 
ದೇವಿಯವರಿಗೆ ಶುಭವಾಗಲಿ....ಅಭಿನಂದನೆಗಳು.....'' ಎಂದ. ಅವಳ ಮಂದ 
ಬುದಿಯ ಹೂಸ ಪತಿ, ವಯಸ್ಸಿನಲ್ಲಿ ಅವಳಿಗಿಂತ ಸಾಕಷ್ಟು ಸಣ್ಣವನಿದ್ದ ಸಿಹಿ ತಿನ್ನಿಸಿ 
ಇಬ್ಬರ ಕೈ ಕೈ ಹಿಡಿಸಿದ ಪಂಡಿತ. ರಜಿಸ್ಟರ್‌ದಲ್ಲಿ ಅವಳ ತಂದೆಯ ಹೆಸರನ್ನು ಹೀಗೆ 
ಬರೆಸಲಾಯಿತು-ಕರ್ನಲ್‌ ಆರ್ಥರ್‌ ಬೋಲ್ಪನ್‌ ಆಫ್‌ ಲಂಡನ್‌ ಆ್ಯಂಡ್‌ 
ಪೇಶಾವರ ಕಂಟೋನಮೆಂಟ್‌..... 


ಕಾರ್ಪೊರಲ್‌ ಆರ್ಥರ್‌ ಬೋಲ್ಬನ್‌ ಮೀರತ್‌ ದಂಡು ಪ್ರದೇಶದಿಂದ ನೇರವಾಗಿ 
ಬರ್ಲಿನ್‌ಗೆ ಹೋಗಿದ್ದ ಕೆಲದಿನಗಳ ನಂತರ ಯುದ್ದ ಸಮಾಪಗೊಂಡಿತು. ಆಗ ಅವನು 
ತನ್ನ ಸೈನಿಕರ ಬ್ಯಾಂಡಿನೊಂದಿಗೆ ಇಂಗ್ಲಂಡಕ್ಕೆ ಹೋಗಿ ಅಲ್ಲಿ ಜಯದ ಗೀತ ಬಾರಿಸುತ್ತ 
ತಿರುಗಾಡಿದ. ಅವನನ್ನು ಮಿಲ್ಬಿ ನೌಕರಿಯಿಂದ ತೆಗೆಯಲಾಯಿತು. 


78 ಕುರ್ರತುಲ ಐನ ಹೃದರ ಅವರ ಆಯ ಕತೆಗಳು 


ಆರ್ಥರ್‌ ಬೋಲ್ಬನ್‌ನ ತಂದೆ ಪಿಕಡಲಿ ಸರ್ಕಸ್‌ದಲ್ಲಿ ಬೂಟ ಪಾಲಿಶ್‌ 
ಮಾಡುತ್ತಿದ್ದ. ಅಲ್ಲಿ ಬಾಂಬ್‌ ಬಿದ್ದಾಗ ಅದರಲ್ಲಿ ಅವನು ಸತ್ತು ಹೋದ. ತಾಯಿಯೂ 
ಸತ್ತು ಹೋಗಿದ್ದಳು. ಆರ್ಥರ್‌ನಿಗೆ ಈಸ್ಟ್‌ ಎಂಡ್‌ದ ಒಂದು ಡಾನ್ಸ್‌ ಬ್ಯಾಂಡ್‌ನಲ್ಲಿ 
ಕಲಸ ಸಿಕ್ಕಿತು. ಮದುವ ಮಾಡಿಕೊಳ್ಳಲಿಲ್ಲ. ಈ ಜಂಜಾಟ ಯಾರಿಗ ಬೇಕು. ವರ್ಷಗಳು 
ಉರುಳುತ್ತ ಹೋದವು. ಲಕ್ವಾದಿಂದಾಗಿ ಒಂದು ಕೈ ನಿಷ್ಕಿಯೆಯಾಯಿತು. ಆಗ ಡ್ರಮ್‌ 
ಬಾರಿಸುವುದು ನಿಂತುಹೋಯಿತು. ಆಸ್ಪತ್ರೆಯಿಂದ ಹೊರಬಂದ ನಂತರ ಚೌಕೀದಾರನ 
ಕೆಲಸ ಮಾಡತೊಡಗಿದ. 


ಇದೇ ರೀತಿ ಇರುತ್ತ ಮುದುಕನಾದ. ಈಗಲೂ ಕವಿತ ಬರೆಯುತಾನೆ. ಆದರ 
ಅವು ಎಲ್ಲಿಯೂ ಪ್ರಕಟವಾಗಿಲ್ಲ ಕಡ್ಡಾಯವಾಗಿ ನಿತ್ಯ ಚರ್ಚಗೆ ಹೋಗುತಾನೆ. ಅವು 
ಗುರುದ್ವಾರ ಆಗದೇ ಉಳಿದಿವೆ. ಅವು ಕೂಡ ಭಗ್ನಾವಶೇಷವಾಗಿವೆ. ಉರ್ದು 
ಬಲ್ಲವನಾದರಿಂದ ಪಾಕಿಸಾನಿ, ಹಿಂದೂಸಾನಿ ಕೂಲಿಗಳೂಂದಿಗೆ ಅವನ ಸಂಪರ್ಕ ತುಂಬ 
ಚೆನ್ನಾಗಿತ್ತು ಓರ್ವ ಸಿಖ್‌ ಚೌಕೀದಾರನೇ ಅವನಿಗೆ ಓರ್ವ ಪಂಜಾಬಿ ಶ್ರೇಷ್ಠ ವ್ಯಾಪಾರಿ 
ಮಿಸ್ಟರ್‌ ಖೋಸಲಾನ ಒಂದು ಅಂಗಡಿಯಲ್ಲಿ ಚಾಕರನನ್ನಾಗಿ ಸೇರಿಸಿದ್ದ ಅತ್ಯಂತ 
ವೈಭವಪೂರ್ಣ "ಷೋರೂಮ್‌' ನೈಟ್ಸ್‌ ಬ್ರಿಜ್‌ದಲ್ಲಿತ್ತು ಅಲ್ಲಿಯ ಎಲ್ಲ ಜನ ಈ 
ವಿನಮ್ರ, ಶಾಂತ ಸ್ವಭಾವದ ಮುದುಕನಿಂದ ಸಂತುಷ್ಟರಾಗಿದ್ದರು. 

ಆ ದಿನ ಬೆಳಗ್ಗೆ ಷೋರೂಮ್‌ ತಲುಪಿ ಅವನು ಹಾಲ್‌ ಸ್ವಚ್ಚ ಗೊಳಿಸಿದ. 
ಗ್ರಾಹಕರಿಗಾಗಿ ಮೇಜಿನ ಮೇಲೆ ಅಂದಿನ ಪತ್ರಿಕೆಗಳನ್ನು ಜೋಡಿಸಿಟ್ಟ. ಆಗ, 
ಮುಂಬೈಯಿಂದ ಪ್ರಕಟವಾಗುತ್ತಿದ್ದ ಒಂದು ಮಹಿಳಾ ಪತ್ರಿಕೆಯ ಮುಖ ಪುಟದ ಮೇಲೆ 
ಅವನ ದೃಷ್ಟಿ ಹರಿಯಿತು. ಮುಖ ಪುಟದ ಮೇಲಿದ ಹುಡುಗಿಯ ಮುಖ ಅವನನ್ನು 
ತುಂಬ ಆಕರ್ಷಿಸಿತು. ಆ ಪತ್ರಿಕೆಯ ಒಳಪುಟದಲ್ಲಿ ಇಂಟರೀಯರ ಡೆಕೋರೇಶನ್‌ ಬಗ್ಗೆ 
ಆ ಹುಡುಗಿಯ ಸಚಿತ್ರಲೇಖನ ಮುದ್ರಣ ಗೊಂಡಿತ್ತು 

ಆರ್ಥರ್‌ ಬೋಲ್ಪನ್‌ ಸೋಫಾದ ಮೇಲೆ ಕುಳಿತ, ಜೇಬಿನಿಂದ ಚಾಳೀಸ ತಗೆದು 
ಲೇಖನ ಓದತೊಡಗಿದ-""ಯುವರಾಣ ಶೈಲಜಾದೇವಿ ಓರ್ವ ಆಂಗ್ಲಸಂತಾನ ಹಾಗೂ 
ಇಂಗಂಡದ ಶ್ರೀಮಂತ ವರ್ಗದೊಂದಿಗೆ ಅವಳ ಸಂಬಂಧವಿದೆ. ಅವಳ ತಂದೆ ಕರ್ನಲ್‌ 
ಆರ್ಥರ್‌ ಬೋಲ್ಪನ್‌ ಹಿಂದಿನ ಮಹಾಯುದ್ಧದಲ್ಲಿ ಎಲ್ಲೋ ಕಳೆದು ಹೋದ. ಅವಳ 
ಅಜ್ಜ ಓರ್ವ ಆಯರಿಶ್‌ ಲಾರ್ಡ ಇದ್ದ. ಜಕುಮಾರಿ ಅವರ ಬಾಲ್ಯ ಕಾಲ 
ಮಸ್ಸೂರಿಯಲ್ಲಿ ಕಳೆಯಿತು. ಮತ್ತ ಆಕೆ ತನ್ನ ಅತ್ತೆ ಲೇಡಿ ರಿಚ್‌ಮೆಂಡ್‌ಳ ಬಳಿ 
ಆಸ್ಟ್ರೇಲಿಯಾಕ್ಕೆ ಹೊರಟು ಹೋದಳು. ಅಲ್ಲಿ ಆಕೆ ಬ್ಯಾಲೆ ನೃತ್ಯ, ಪಿಯಾನೋ ಹಾಗೂ 
ಇಂಟೀರಿಯರ್‌ ಡೆಕೋರೇಶನ್‌ದಲ್ಲಿ ಪ್ರಾವಿಣ್ಯತೆ ಪಡೆದಳು.'' 

ಮುದುಕ ಆರ್ಥರ್‌ ಕಣ್ಣು ಮುಚ್ಚಿಕೂಂಡ ಹಾಗೂ ಬಹಳ ಹೂೊತಿನವರೆಗ 
ಚಕಿತಗೊಂಡು ಮೌನಿಯಾಗಿ ಕುಳಿತ. ಕಲಸಮಯದ ನಂತರ ಒಂದು ಮೂಲೆಯಲ್ಲಿ 


ಬ ನೆ ಇಸ ಗ 
ಹೋಗಿ ಮೊಣಕಾಲೂರಿ ಬಾಗಿ ಪ್ರಾರ್ಥನೆಯಲ್ಲಿ ಮಗ್ನನಾದ. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 79 


ಕಟ್ಟೊ ಈಗಲೂ ಮಸ್ಸೂರಿಯಲ್ಲಿದಾಳಂಬುದರಲ್ಲಿ ಅದು ಹೇಗೋ ಅವನಿಗೆ 
ಭರವಸೆಯಿತ್ತು ಅದೇ ಹಳೆಯ ವಿಳಾಸಕ್ಕೆ ಪತ್ರ ಬರೆದರೆ, ಉತರವೂ ಸಿಕ್ಕೀತಂದು 
ತಿಳಿದಿದ್ದ 

ಹೀಗೆಯೇ ಆಯಿತು. ಕಟ್ಟೋಳ ಪತ್ರ ಬಂದ ನಂತರ ಅರ್ಥರ್‌ 
ಅಂಗಡಿಯವನಿಂದ ಒಂದು ತಿಂಗಳ ರಜೆ ಪಡೆದ. ಅವನು ಇಂಡಿಯಾ ಹೌಸ್‌ಗೆ ಹೋಗಿ 
ವೀಸಾ ಪಡೆದ. ಜೀವನವಿಡೀ ದುಡಿದು ಬ್ಯಾಂಕಿನಲ್ಲಿರಿಸಿದ್ದಎಲ್ಲ ಹಣ ತೆಗೆದು ಕೊಂಡು 
ವಿಮಾನದ ಹೋಗಿ-ಬರುವ ಟಿಕೆಟ್‌ ಕೊಂಡ. ಉಳಿದ ಹಣದಲ್ಲಿ ಕಟ್ಟೊ ಹಾಗೂ 
ಕೆಥರಿನ್‌ಳಿಗೆ ಕಾಣಿಕೆ ಖರೀದಿಸಿದ. ಸಾಮಾನುಗಳ ಚೀಲ ಹಿಡಿದುಕೊಂಡು ನಡೆದೇ 
ನಡೆದ. ದಣಿವಾದಾಗ ಯಾರದಾದರೂ ಮನೆಯ ಕಟ್ಟೆಯ ಮೇಲೆ ಕುಳಿತು 
ದಣವಾರಿಸಿಕೊಳ್ಳುತ್ತ ಮುಂದೆ ಸಾಗಿದ. ಹೀಗೆ ಉಳಿಸಿದ ಹಣದಿಂದ ಅಳಿಯನಿಗಾಗಿ 
ಒಂದು ಉತ್ಕೃಷ್ಟವಾದ ಟೈ ಕೊಂಡುಕೊಂಡ. 


ಸರಿಯಾಗಿ ಒಂದು ವಾರದನಂತರ ಅವನು ""ದಿ ನ್ಯೂ ಹಿಮಾಲಯ ವ್ಹೆಜಿಟೇರಿಯನ್‌ 
ಹೋಟಲ್‌''ದ ಸರ್ವೆಂಟ್ಸ್‌ ಕ್ವಾರ್ಟರ್ಸ್‌ ಮುಂದೆ ನಿಂತಿದ್ದ. 

ಕಟ್ಟೊ ಆಯಾ ಅವನಿಗೆ ಬುದ್ದಿ ಹೇಳಿದಳು-""ಸಾಹೇಬ, ನಮ್ಮ ಹುಡುಗಿ 
ನಮಗೊಂದು ಲೆಟರ್‌ ಕೂಡ ಹಾಕಲಿಲ್ಲ. ಮದುವೆ ಮಾಡಿಕೊಂಡಳು. ಇದರ 
ಅರ್ಥವೇನು? ಇದರರ್ಥವೇನೆಂದರೆ ಅವಳು ನಮ್ಮನ್ನು ಕಂಡು ತನ್ನ. ಜೀವನದಲ್ಲಿ 
ಯಾವುದೇ ರೀತಿಯ ಗಡಬಡ, ತೊಂದರೆ ಬೇಡವೆಂದು ಭಾವಿಸಿರುವುದು.'' 

ಆಕೆ ಸರ್ವೆಂಟ್ಸ ಕ್ವಾರ್ಟರ್ಸ್‌ದ ಎದುರಿಗೆ ಒಂದು ಬಂಡೆಯ ಮೇಲೆ ಕುಳಿತು ತನ್ನ 
ಕೂದಲುಗಳಲ್ಲಿ ಸಾಸಿವೆಯಣ್ಣೆ ಹಾಕಿಕೊಳ್ಳುತಿದಳು. ಆಕೆಯ ಅಣ್ಣ ಫಜಲ್‌ ಮಸೀಹ 
ಒಂದು ಪೈಪಿನ ಮೇಲೆ ಕುಳಿತು ಎಂದಿನಂತೆ ಮೌನವಾಗಿ ಹಿಮಾಲಯ ನೋಡುತ್ತ 
ಲಿದ. ಎದುರಿಗೆ ಕೊಳ್ಳಗಳು ಭಯಂಕರ ಮಂಜಿನಿಂದ ಮುಸುಕಿ ಹೋಗಿದವು. 
ಮುದುಕ ಆರ್ಥರ್‌ ತನ್ನ ಬಲಿಷ್ಠ ಕೈಗಳಿಂದ ಪೈಪ್‌ ಹಚ್ಚಿ ಸೇದತೊಡಗಿದ. ಸೇದುತ್ತ 
ಯೋಚಿಸತೊಡಗಿದ- ಈ ಅಜ್ಞಾನಿ, ದರಿದ್ರ ಮತ್ತು ದುಃಖತಪ್ತ ಹೆಣ್ಣು ಎಷ್ಟೊಂದು 
ಶಾಂತಳಿದಾಳಲ್ಲ ಎಂದು ಚಕಿತಗೊಂಡ. 

""ಕಟ್ಟೊ, ನಿನಗೆ ಎಳ್ಳಷ್ಟೂ ಸಿಟ್ಟಿಲ್ಲೇನು?'' ಎಂದು ಆಶ್ಚರ್ಯದಿಂದ ಅವಳನ್ನು 
ಕೇಳಿದ. 

""ಸಿಟ್ಟು ಯಾವುದಕ್ಕಾಗಿ ಸಾಹೇಬ? ನನ್ನೊಂದಿಗೆ ಏನೆಲ್ಲ ನಡೆಯಿತೋ ಅದೆಲ್ಲ 
ತಾಯಿ ಶಟಗವ್ವ ಬರೆದದ್ದು ನಾನು ಅದನ್ನು ಪೂರ್ಣಗೊಳಿಸಿದೆ. ಅಷ್ಟೆ...'' 

"ತಾಯಿ ಶೆಟಗವು? ಆಕೆ ಯಾವ ಲೇಡಿ?'' 

""ಮುಂಬೈಯಿಂದ ಓರ್ವ ಬೋಹರಿ ಬೇಗಮ್‌ ಇಲ್ಲಿಗೆ ಬಂದಿದ್ದಳು. ನನ್ನ 
ಜೀವನದ ಕಥೆ ಕೇಳಿ ಹೇಳಿದಳು-"ಕಟ್ಟೋಬಾಯಿ ಮಗು ಹುಟ್ಟಿ 6ನೇ ದಿನ ಶಟಗವ್ವ 


80 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಅರ್ಧ ರಾತ್ರಿಯಲ್ಲಿ ಬಂದು ಮಗುವಿನ ಹಣೆಯಲ್ಲಿ ಅದರ ಹಣೆಬರಹ ಬರದು 
ಹೋಗುತಾಳ. ನಾವು ಅದಕ್ಕೆ ವಿಧಿಯ ಆಟವೆನ್ನುತೇವೆ. ಕರ್ಮದ ಲಕ್ಷಣ.'' 
ಆರ್ಥರ್‌ ಆಸಕಿಯಿಂದ ಕೇಳುತಿದ್ದ, ಹುಬ್ಬೇರಿಸಿ ತನ್ನ ಹಣೆಯ ಮೇಲೆ 
ಕೈಯಾಡಿಸಿದ, ನಗು ಬಂತು, ನಕ್ಕ ಕಟ್ಟೊ ಮತ್ತೆ ಹೇಳಿದಳು-""ಇದೇ ಸರ್ವೆಂಟ್ಸ್‌ 
ಕ್ವಾರ್ಟರ್ಸ್‌ದ, ಎದುರಿಗಿರುವ ಆ ಮನೆಯಲ್ಲಿ ತಾಯಿ ಶಟಗವ್ವ ರಾತ್ರಿ ಬಂದು ನಮ್ಮ 
ಕೈಟಿಯ ಹಣೆಯಲ್ಲಿ ರಾಣಿಯಾಗುತಾಳಂದು ಬರೆದು ಹೋಗಿದಳು. ನಮ್ಮ ಮಾತು 
ಕೇಳಿರಿ ಸಾಹೇಬ, ಅವಳನ್ನು ಕಾಣಲು ಹೋಗಬೇಡಿರಿ.'' | 
""ಯಾಕೆ?'' 
""ನಾವು, ನಿಮಗೆ ಹೋಗಬೇಡವೆಂದು ಹೇಳುತ್ತೇವೆ, ಅದಕ್ಕೆ'' 
""ನಹೀ...ನಹೀ...ಕಟ್ಟೊ....ಶೆಟಗವ್ಹ ನಾನು, ನೀನು ಅವಳನ್ನು ನೋಡಲು 
ದಿಲ್ಲಿಗೆ ಹೋಗುತ್ತೇವೆಂಬುದನ್ನು ಬರೆದಿದ್ದಾಳ....ನೋಡಿಲ್ಲಿ... ಅವಳಿಗಾಗಿ ವಿಲಾ 
ಯತ್‌ದಿಂದ ಏನೆಲ್ಲಕಾಣಿಕೆ ತಂದಿದ್ದೇನೆ....'' ಅಲ್ಲಿಯೇ ಸಮೀಪದಲ್ಲಿ ಬರಿಡೆಯ ಮೇಲೆ 
ಕುಳಿತು ಆರ್ಥರ್‌ ತುಂಬ ಖುಷಿಯಿಂದ, ಆಸಕಿಯಿಂದ ಷಾಪಿಂಗ್‌ ಬ್ಯಾಗ್‌ ತೆರದ. 


ಪ್ಯಾಲೇಸದ ಎದುರಿಗೆ ಚಿಕ್ಕದಾದ ಹಸಿರು ಹುಲ್ಲಿನ ಲಾನ್‌ ಇತ್ತು ಬಾಗಿಲದ ಥೇಟ 
ಎದುರಿಗೆ ಕೊಂಚವೇ ದೂರದಲ್ಲಿ ಇಂಟೀರಿಯರ್‌ ಡೆಕೋರೇಶನ್‌ ಬಗ್ಗೆ ಪತ್ರಿಕೆಯಲ್ಲಿ 
ಬಂದ ಚಿತ್ರವಿತ್ತು ಅಂದು ಆದಿತ್ಯವಾರ. ಗುಲಾಬಿ ಹೂವಿನಂಥ ಚಳಿಗಾಲದ ಆ 
ಸುಂದರ ಬೆಳಗು. ಲಾನ್‌ದ ಮೇಲೆ ರಾಜಾಸಾಹೇಬ, ಅವನ ನಡುವಿನ ಮಗ ಹಾಗೂ 
ಕೆಲ ಯುರೋಪಿಯನ್‌ ಗಂಡಸರು, ಹೆಂಗಸರು ಓರ್ವ ಸ್ವಾಮಿಜಿಯ ಪ್ರವಚನ 
` ಕೇಳುವುದರಲ್ಲಿ ಮಗ್ನರಾಗಿದ್ದರು. ಇವನೊಬ್ಬ ಆಧುನಿಕ ಹೊಸ ಸ್ವಾಮಿಯಾಗಿದ್ದ 
ಕೆಲದಿನಗಳ ಹಿಂದೆ ಮಾತ್ರ ಇಂಟರ್‌ನ್ಯಾಷನಲ್‌ ಗುರು ಸರ್ಕಲ್‌ದಲ್ಲಿ ಸೇರಿದ್ದ. ಈ 
ಕರೋಡಪತಿ ಪ್ರೆಂಚ್‌ ಮತ್ತು ಜರ್ಮನ್‌ ಶಿಷ್ಕರೊಂದಿಗೆ ಕೆಲದಿನಗಳ ಮೊದಲು 
ಪ್ರಾನ್ಸ್‌ದಿಂದ ಮರಳಿದ್ದ ಹಾಗೂ "ಮೌರ್ಯ' ಪಂಚತಾರಾ ಹೋಟಲದಲ್ಲಿ 
ವಾಸವಾಗಿದ್ದ ರಾಜಾಸಾಹೇಬರೊಂದಿಗೆ ಬ್ರೆಕ್‌ಫಾಸ್ಟ್‌ ಮುಗಿಸಿದ ನಂತರ ಈಗ ಸತ್‌ 
ಮತ್ತು ಆನಂದದ ಬಗ್ಗೆ ಭಾಷಣ ನೀಡುತ್ತಿದ್ದ. ಟ್ಯಾಕ್ಸಿ ಗೇಟಿನ ಹತಿರ ಬಂದು ನಿಂತಾಗ 
ಅದರೊಳಗಿಂದ ಮೂರು ಜನ ಇಳಿದರು. ಓರ್ವ ಅಸವ್ಯಸ್ತ ರೀತಿಯಲ್ಲಿದ್ದ ಇಂಗ್ಲೀಷ 
ಮುದುಕ, ಕೈಯಲ್ಲಿ ಬ್ಯಾಗ್‌, ಮಾಮೂಲಿ ಸೀರೆ ಉಟ್ಟುಕೊಂಡ ಓರ್ವ ಬಡವಿ, ದೇಸಿ 
ಹೆಂಗಸು ಮತು ಕಿವಿಟೊಪ್ರಿಗೆ ಧರಿಸಿದ, ಕಪನಿ ರೀತಿಯ ದಗಲಾ- ಬಗಲಾ ನಿಲುವಂಗಿ, 
ಕುರುಚಲು ಗಡ್ಡದ ಓರ್ವ ಹುಚ್ಚನಂಥ ವ್ಯಕ್ತಿ. ಈ ಮನುಷ್ಯ ಗೇಟಿನ ಪಕ್ಕದಲ್ಲಿಯೇ 
ಉರುಳಿಕೊಂಡ. ತುಂಬ ದಣಿದ ಇಂಗ್ಲೀಷ ಪಾದ್ರಿ, ಹಿಂದೇಟು ಹಾಕುತಿದ್ದ ಹೆಂಗಸಿನ ಕೈ 
ಹಿಡಿದುಕೊಂಡು ಲಾನದತ್ತ ಬಂದ. 

ರಾಜಾಸಾಹೇಬ ತಲೆಯೆತ್ತಿ ಸಿಟ್ಟಿನಿಂದ ತಮ್ಮತ್ತ ಬರುತಿರುವವರನ್ನು ನೋಡಿದ, 
ಗೂರ್ಬಾ ಕಾವಲುಗಾರರು ಈ ವಿಚಿತ್ರ ವ್ಯಕ್ತಿಗಳನ್ನು ಒಳಗೆ ಹೇಗೆ ಬಿಟ್ಟರಂದು 
ಆಶ್ಚರ್ಯ ಚಕಿತನಾದ. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 11 


ಬಹುಶಃ ಇವರು ಅಸಂಬದ್ಧ ಜನ, ಯಾರಿಗೂ ತೊಂದರೆ ಕೊಡದ ಮಿಶನರಿ 
ಗಳಿರಬೇಕು. ಆದಿತ್ಯವಾರದ ದಿನ ಬೆಳಿಗ್ಗೇನೇ ಒಳ್ಳೆ ಜನರ ಮನೆಗೆ ಹೋಗಿ ಪ್ರಳಯ 
ಸಮೀಪಿಸುತಲಿದೆಂದು ಹೇಳಿ, ಅವರನ್ನು ಎಚ್ಚರಿಸುತ್ತಾರೆ. ಆದರೂ ಈ ಜನ ತುಂಬ 
ಬೋರ ಮಾಡುತಾರೆ. 


ಕುರ್ಸಿಗಳ ಸಮೀಪ ಬಂದು ಇಂಗ್ಲಿಷ ಮುದುಕ ನಿಂತುಕೊಂಡ. ಅಲ್ಲಿದ್ದ ಸ್ವಾಮಿಜಿ 
ನೀರು ಕುಡಿಯಲು ಬೆಳ್ಳಿಯ ವಾಟೆ ಎತ್ತಿ ಕೊಂಡಾಗ ಇಂಗ್ಲಿಷ ಮುದುಕ ಹರ್ಷದಿಂದ 
ಹೇಳಿದ-""ಗುಡ್‌ ಮಾರ್ನಿಂಗ್‌ ಪ್ರೆಂಡ್ಸ್‌!....'' ಇಷ್ಟು ಹೇಳಿದ ಅವನು ಮತ್ತು 
ಅವನೊಂದಿಗೆ ಇದ್ದ ದೇಸಿ ಹೆಂಗಸು, ಕೆಲ ನಿಮಿಷಗಳವರೆಗೆ ಹಾಗೆಯೇ ನಿಂತು 
ಕೊಂಡಿದರು. 

ಅಲ್ಲಿದವರೆಲ್ಲ ಸುಮ್ಮನಿದ್ದರು. ತನ್ನ ಭಾಷಣಕ್ಕೆ ಉಂಟಾದ ಅಡೆ- ತಡೆಗಾಗಿ 
ಸ್ವಾಮಿಜಿ ತುಂಬ ಚಡಪಡಿಸಿದ ಹಾಗೂ ಅಶಾಂತಿಯಿಂದ ಹೂ ಮೂಸುತ್ತ ಕುಳಿತ. 
ಮಹಾರಾಜಾ ಕಣ್ಸನ್ನೆ ಮಾಡಿದ ಕೂಡುವಂತ. ಅವರಿಬ್ಬರೂ ಕುಳಿತು ಕೊಂಡರು. 

""ಮಹಾರಾಜ ಆರಂಭ ಮಾಡಿ'' ಎಂದು ರಾಜಾಸಾಹೇಬ ಸ್ವಾಮಿಜಿಗೆ ಕೈ 
ಜೋಡಿಸಿ ಪ್ರಾರ್ಥಿಸಿದ. ಮಹಾರಾಜನಿಗೆ ಸಾಧು-ಸಂತರಲ್ಲಿ ಅಪಾರ ಭಕಿಯಿತ್ತು 

ಸ್ವಾಮಿಜಿ ಸತ್ಯ ಮತ್ತು ಅಸತ್ಯದ ಬಗ್ಗೆ ಮತ್ತೆ ಹೇಳಲಾರಂಭಿಸಿದ. ಮುದುಕ 
ಆರ್ಥರ್‌ ತಲೆ ಮುಂದೆ ಮಾಡಿ ಬಹಳ ಶ್ರದ್ದೆಯಿಂದ ಭಾಷಣ ಆಲಿಸತೊಡಗಿದ. 
ಸ್ವಾಮಿಜಿ ಕೆಲಕ್ಷಣಗಳ ನಂತರ ಭಾಷಣ ನಿಲ್ಲಿಸಿದರು. ಓರ್ವ ಫ್ರೆಂಚ್‌ ಶಿಷ್ಕಳು 
ಟೇಪರಿಕಾರ್ಡದ ಕ್ಯಾಸೆಟ್‌ ಬದಲಿಸಿದಳು. 


ಆಗ ಇಂಗ್ಲಿಷ ಮುದುಕ ಸ್ವಾಮೀಜಿಯೊಂದಿಗೆ ಮಾತು ಆರಂಭಿಸಿದ-""ಮಿಸ್ಟರ್‌ 
ಗುರು, ಸತ್ಯ ಮತ್ತು ಅಸತ್ಯದ ಬಗ್ಗೆ ತಾವು ಹೇಳಿದ ಮಾತುಗಳು ನನ್ನ ಮೇಲೆ ತುಂಬ 
ಪ್ರಭಾವ ಬೀರಿವೆ. ನಾನು ಸ್ವತಃ ಒಂದು ಸತ್ಯದ ಮೇಲೆ ಬೆಳಕು ಚೆಲ್ಲಲು ಇಂಗ್ಲಂಡ 
ದಿಂದ ಇಲ್ಲಿಗೆ ಬಂದಿದ್ದೇನೆ. ಯುವರ ಹೈನೆಸ್‌, ನಾನು ತಮ್ಮ ಅತ್ಯಂತ ಪ್ರೀತಿಯ ಪುತ್ರ 
ವಧು ಕೆಥರಿನ್‌.....''ಎನ್ನುತ್ತ ಅವನು ತನ್ನ ಕಿಸೆಯಿಂದ ಮಹಿಳಾ ಪತ್ರಿಕೆಯ ಕಟಿಂಗ್‌ 
ತೆಗೆದು ಅದರಲ್ಲಿದ್ದ ಹೆಸರು ಓದತೊಡಗಿದ-""ಅಖಂಡ ಸೌಭಾಗ್ಯವತಿ ರಾಜ್ಯಲಕ್ಷಿ 
ಶೈಲಜಾ ದೇವೀಜಿ ಅವರ ತಂದೆ ನಾನು.'' 


"ಓಹೋ |... ವಾಟ್‌ ಎ ಪ್ಲೆಜಂಟ್‌ ಸರ್ಪರೈಜ್‌ ಕರ್ನಲ್‌....'' ಎನ್ನುತ್ತ 
ರಾಜಾ ಒಮ್ಮೆಲೇ ಮುಗುಳ್ನಗುತ್ತ ಆಶ್ಚರ್ಯದಿಂದ ಕೈ ಕುಲುಕಲು ಕೈ ಮುಂದೆ 
ಮಾಡುತ್ತ- ""ಕರ್ನಲ್‌ ಬೋಲ್ಬನ್‌, ನೀವು ಬರುವ ಸುದ್ದಿಯನ್ನು ಏಕೆ ನಮಗೆ 
ತಿಳಿಸಲಿಲ್ಲ? ಬಂದ ಕೊಡಲೇ ಹೀಗೆಂದು ಏಕೆ ಹೇಳಲಿಲ್ಲ?.....' 

""ಯುವರ ಹ್ಯನೆಸ್‌....'' ಎಂದ ಮುದುಕ ಆರ್ಥರ್‌, ಗಂಟಲು ಸರಿಪಡಿಸಿ 
ಕೂಳ್ಳುತ್ತ ಸುತ್ತಲೂ ನೋಡಿದ ಹಾಗೂ ದೇವದೂತರ ತೆರದಿ ಮುಗುಳ್ನಗುತ್ತ 
ಹೇಳಿದ-""ನನ್ನ ಮನೆತನದ ಏಳು ತಲೆಮಾರಿನ ಜನರಲ್ಲಿ ಯಾರೂ ಕರ್ನಲ್‌ ಆಗಿಲ್ಲ 


೬ 


82 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ನನ್ನ ತಂದೆ ಮಚಗಾರನಿದ್ದ ತಾಯಿ ಅಡಿಗೆ ಮಾಡುತ್ತಿದಳು. ನಾನು ಆರ್ಮಿಯಲ್ಲಿ 
ಡ್ರಮ್‌ರ ಆಗಿ ಸೇರಿದ್ದೆ ಈಗ ಕಾವಲುಗಾರನಾಗಿದ್ದೇನೆ.'' 


ಅಲ್ಲಿದವರು ಬರ್ಫ್‌ದ ಮೂರ್ತಿಗಳ ಹಾಗೆ ನಿರ್ಜೀವವಾಗಿದರು. ಆರ್ಥರ್‌ 
ನಾಲ್ಕೂ ಕಡೆ ನೋಡುತ್ತ ದುಃಖದಿಂದ ತಲೆ ಅಲ್ಲಾಡಿಸುತ್ತ ಮತ್ತೆ ಹೇಳಿದ- 

""ನಾನು ಜೀವನದುದ್ದಕ್ಕೂ ಕೇವಲ ಸತ್ಯವನ್ನು ಮಾತ್ರ ಹೇಳುತ್ತ ಬಂದಿದ್ದೇನೆ. 
ಅದೇ ನನ್ನ ಪಾಲಿಗೆ ಒಂದು ಸಮಸ್ಕೆಯಾಗುತ್ತ ಬಂದಿದೆ. ಇಲ್ಲಿಗೆ ಬಂದಾಗ ಸ್ವಾಮಿಜಿ 
ಸತ್ಯದ ವೈಭವವನ್ನು ಕುರಿತು ಭಾಷಣ ನೀಡುತಿದುದನ್ನು ಕೇಳಿ ನನಗೆ ತುಂಬ 
ಆನಂದವಾಯಿತು. ನಾನು ನನ್ನ ಜೀವನದುದ್ದಕ್ಕೂ ಕೂಡಿಟ್ಟಿದ್ದ ಸಂಪತನ್ನು ಖರ್ಚು 
ಮಾಡಿ ಇಲ್ಲಿಗೆ ಬಂದು ತಲುಪಿದ್ದೇನೆ. ನನ್ನ ಮಗಳನ್ನು ಕಣ್ಣಾರೆ ನೋಡಲೆಂದು. ಬಡ 
ಮನುಷ್ಯನ ಹಾಗಿದ್ದರೂ ವರದಕ್ಷಿಣೆಯ ರೂಪದಲ್ಲಿ ಕೊಡಲು ಕೆಲ ವಸುಗಳನ್ನು 
ಅವಳಿಗಾಗಿ ತಂದಿದ್ದೇನೆ......'' ಎನ್ನುತ್ತ ಬಾಗಿ ಹುಲ್ಲು ಹಾಸಿಗೆಯ ಮೇಲಿರಿಸಿದ್ದ ಬ್ಯಾಗ 
ಎತ್ತಿ ಮತ್ತೆ ಕೆಳಗಿರಿಸಿದ. ಅಲ್ಲಿದವರು ಬರ್ಫ್‌ದ ಮೂರ್ತಿಗಳ ಹಾಗೆ ಈಗಲೂ 
ಕುಳಿತಿದ್ದರು. 


ಆರ್ಥರ್‌ ಮತ್ತ ಮಾತು ಆರಂಭಿಸಿದ-""ಕೆಥರಿನ್‌, ತನ್ನ ತಾಯಿಯನ್ನು ಕಂಡು 
ಅವಶ್ಯ ಸಂತೋಷ ಪಡುತಾಳೆ. ಅವಳು ತನ್ನ ಹದಿನೈದನೆಯ ವಯಸ್ಸಿನಿಂದ ತನ್ನ 
ತಾಯಿಯಿಂದ ದೂರವಿದ್ದಾಳೆ.....'' 


ಆರ್ಥರ್‌, ಉಸಿರಾಡಿಸಲು ಕೊಂಚ ಹೊತ್ತು ಮಾತು ನಿಲ್ಲಿಸಿದ. ಕಟ್ಟೊ 
ಅಚ್ಚರಿಯಿಂದ ಅವನನ್ನೇ ದಿಟ್ಟಿಸುತಿದಳು. ಇಡೀ ವಾತಾವರಣ ಅಕಸ್ಮಾತಾಗಿ 
ಅಸಾಧಾರಣವಾಯಿತು. ಅವಾಸವದ ರೂಪ ತಾಳಿತು. ವಾಸವಿಕ ಬದುಕಿನಲ್ಲಿ ಇಂಥ 
ಘಟನೆಗಳು ಘಟಿಸುವುದಿಲ್ಲ ಆರ್ಥರ್‌ ಮತ್ತೆ ಮಾತಿಗಾರಂಭಿಸಿದ-""ಈ ಮೂರ್ಬ 
ಹೆಂಗಸು ಇಲ್ಲಿಗೆ ಬರಲು ತುಂಬ ಹೆದರುತ್ತಿದ್ದಳು. ಆಗ ನಾನು ಹೇಳಿದೆ-ಮಾರ್ಥಾ, 
ಬೆಳಕಿಗೇಕೆ ಹೆದರುತಿಹೆ ? ಸತ್ಯದ ಬೆಳಕಿಗೆ ಹೆದರಬೇಡ. ಸತ್ಯ ನಮ್ಮ ಹಕ್ಕು ಸತ್ಯ 
ದೇವರು, ನಾವೆಲ್ಲ ಆ ದೇವರ ಮಕ್ಕಳು. ನಮ್ಮ ಪ್ರೀತಿಯ ಮಗಳ ಭೇಟಿಗಾಗಿ ನೀನು 
ಆತುರಳಾಗಿಲ್ಲವೇ? ಹಾಗಿದ್ದರೆ ಬಾ, ನಾವು ದಿಲ್ಲಿಗೆ ಹೋಗೋಣ, ಹೋಗಿ ನಾವು ನಮ್ಮ 
ಮಗಳನ್ನು ಕಾಣೋಣ. ಯಾರಾದರೂ ತಾಯಿ-ತಂದೆಗಳು ಹಾಗೂ ಅವರ ಮಕ್ಕಳು 
ಪರಸ್ಪರರನ್ನು ನೋಡಲು ಹಿಂದೆ-ಮುಂದೆ ನೋಡುತ್ತಾರೆಯೇ? ಭಗವಂತನ 
ಕಾನೂನಿನ ವಿರುದ್ಧ ಯಾರಾದರೂ ಹೋಗಬಲ್ಲರೆ? ಇದು ಸೃಷ್ಟಿ ನಿಯಮ. ಹೆದರುವ 
ಅವಶ್ಯಕತೆಯಿಲ್ಲ. ಹೆದರುವಂಥದೇನೂ ಇಲ್ಲ. ಯುವರ ಹೈನೆಸ್‌....ತಮ್ಮ ಮೈಥಾ 
ಲಾಜಿಯಲ್ಲಿದೆಯಲ್ಲಾ...ಲಾರ್ಡ ಶಿವ ತನ್ನ ಮಾವನ ಮನೆಗೆ ಹೋದಾಗ ಅಹಂಕಾರಿ 
ಮಾವ ಅವನ ಅಪಮಾನಮಾಡಿದ್ದ..''ಎಂದ ಆರ್ಥರ್‌ ಕೊಂಚ ತಡೆದು.... 
"ಕ್ಷಮಿಸಿ, ನಾನು ತಪ್ಪು ಉದಾಹರಣೆ ಕೊಟ್ಟೆ... ಹೇಳುವ ತಾತ್ರರ್ಯ...'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 83 


ಈ ಮುದುಕ ನಿಜವಾಗಿಯೂ ಹುಚ್ಚನಿದ್ದ ರಾಜಾ ಸಾಹೇಬ ಆಲೋಚನೆಗೀಡಾದ. 
ಕೆಂಗಣ್ಣಿನಿಂದ ಈ ವಿಚಿತ್ರ ಮುದುಕನನ್ನು ನೋಡುತಲಿದ್ದ ಅವನ ಮುಖದ ಬಣ್ಣ 
ತುಂಬ. ತೀವ್ರತೆಯಿಂದ ಬದಲಾಗುತಲಿತ್ತು ಆದರೆ ಆರ್ಥರ್‌ ಬೋಲ್ಬನ್‌ ಅತ್ಯಂತ 
ಶಾಂತ ರೀತಿಯಲ್ಲಿ ತನ್ನ ಪರಿಚಯ ನೀಡತೊಡಗಿದ-""ಮತ್ತೆ ಯುವರ ಹೆನೆಸ್‌... 
ಈಗ ತಾನೇ ನಾನು ಗೇಟಿನ ಹತಿರ ಬರುತಿರುವಂತೆ ಒಂದು ಕ್ಷಣಕ್ಕೆ ನನಗೆ ಲಾರ್ಡ 
ಶಿವನ ಮಾವನ ತೆರದಿ ತಾವು ಕೂಡ ಅಹಂಕಾರಿಗಳಿರಬೇಕೆಂದು ಭಾವಿಸಿದ್ದೆ..ಆದರೆ 
ಅದೇ ಹೊತಿಗೆ ತಮ್ಮ ಮಾತುಗಳು ಕೇಳಿಬಂದವು. ಮಾತುಗಳಿಗೆ ಸಹಮತಿ 
ವ್ಯಕ್ತಗೊಳಿಸುತ್ತಿದ್ದೀರಿ.... ತಾವು ಮಿಸ್ಟರ್‌ ಗುರುಗಳು ಹೇಳಿದ ಮನುಷ್ಯ ಎಂಥ 
ಸ್ಥಿತಿಯಲ್ಲೂ ಸತ್ಯ ಹೇಳಬೇಕು, ಹಾಗೂ ಸತ್ಯವನ್ನು ಎದುರಿಸುವ ಶಕ್ತಿ ಹೊಂದಿರಬೇಕು. 
ಇದುವೇ ನಿಜವಾದ ಸಿದ್ದಾಂತ ಹಾಗೂ ಜ್ಞಾನವಾಗಿದೆ...... 


""ರಾಜಾಸಾಹೇಬ, ನನಗೆ ಮೋಕ್ಷ ದಯಪಾಲಿಸುವ ಜಿಸೆಸ್‌ ಕ್ರೈಸ್ತಕೂಡ ಇದನ್ನೇ 
ಹೇಳಿ ಹೋಗಿದ್ದಾನೆ... ಆತನಂತೂ ಸತ್ಯ ಹೇಳುತ್ತ ಹೇಳುತ್ತ ಶಿಲುಬೆಯ ಮೇಲೇರಿದ... 
ಸುಪ್ರಸಿದ್ದ ಘಟನೆಯೊಂದಿದೆ. ತಾವು ಜೆ ಕೇಳಿರಬೇಕು... 


ರಾಜಕುಮಾರ, ಮಹಾರಾಜ ತುಂಬ ಚಾರ ತಿಳಿದುಕೊಂಡ. ಈ 
ಸಿಟ್ಟಿನಲ್ಲಿ ಅವರು ಏನನ್ನಾದರೂ ಮಾಡದಿರಲೆಂದು ಮಾತಿನ ಓಘ ಬದಲಿಸುತ್ತ- 


""ತಾವು ಕಾಫಿ ಕುಡಿಯುತೀರಾ ಅಥವಾ ಚಹಾ....?'' ಎಂದು ಕೇಳಿದ. 
ಆರ್ಥರ್‌ ಮುಗುಳ್ನಗುತ್ತ ಅವಳನ್ನು ನೋಡುತ್ತ-""ಮಾರ್ಥಾ ಕಾಫಿ?'' ಎಂದ. 


ಸ್ವಾಮಿಜಿ ಹಚ್ಚ ಹಸಿರಿನ ಲಾನ್‌ ಮೇಲೆ ಶತಪಥ ಅಡ್ಡಾಡುತಿದ್ದರು. 
ರಾಜಕುಮಾರ ಕಾಫಿ ಮಾಡಿ ಕಟ್ಟೊ ಆಯಾಳಿಗೆ ಕೊಟ್ಟ. ಮುದುಕ ಬೇಡವೆಂಬಂತೆ ತಲೆ 
ಅಲ್ಲಾಡಿಸಿದ. ತುಂಬ ಉತ್ಸುಕನಾಗಿ ಉರ್ದುದಲ್ಲಿ ಮಾತಾಡತೊಡಗಿದ-""ತಾವು 
ಸ್ಪರ್ಶ- ಅಸ್ಪರ್ಶತೆಯ ಆಚರಣೆಯಿಂದ ದೂರವಿರುವುದನ್ನು ಕಂಡು ನನಗೆ ತುಂಬ 
ಸಂತೋಷವಾಗಿದೆ. ನಾವೆಲ್ಲ ಒಬ್ಬ ದೇವನ ಮಕ್ಕಳಾಗಿದ್ದೇವೆ. ನನ್ನ ತಂದೆಯ ಮಹಲಿ 
ನಲ್ಲಿ ಎಲ್ಲರಿಗೂ ಪ್ರವೇಶವಿದೆ, ಸ್ನಾನವಿದೆ-ಎಂದು ಜೀಸಸ್‌ ಹೇಳಿದ್ದಾನೆ....ಯುವರ 
ಹೈನೆಸ್‌....ನಮ್ಮ ಮಗಳ ತಾಯಿಯೊಂದಿಗೆ ಲಗ್ನ ಕೂಡ ಆಗಿರಲಿಲ್ಲ...ಕೆಥರಿನ್‌ಳಿಗೆ 
ಮಾರ್ಥಾ ಜನ್ಮಕೊಟ್ಟಿದ್ದಾಳಂಬುದೂ ನಮಗೆ ಗೊತ್ತಿರಲಿಲ್ಲ ಮೂವತೈದು ವರ್ಷಗಳ 
ನಂತರ ನಾವು ಮೆಗಜೀನ್‌ದಲ್ಲಿ ಅವಳ ಫೋಟೋ ನೋಡಿದೆ...ಇದೆಲ್ಲ ಭಗವಂತನ 
ಲೀಲೆ....ಪ್ರಕೃತಿಯ ಆಟ.... ಮಾರ್ಥಾ ತುಂಬ ಧೈರ್ಯಶಾಲಿ ಹೆಂಗಸು... ಈವರೆಗೂ 
ಮಸ್ಸೂ ರಿಯಲ್ಲಿ ಆಯಾ ಕೆಲಸ ಮಾಡುತ್ತಿದ್ದಾಳ... ತುಂಬ ಸಭ್ಯ ಹೆಂಗಸು... ನಿಜವಾದ 
ಕ್ರಿಶ್ಚಿಯನ್‌... ಅವಳ ತಾಯಿ-ತಂದೆ ಕೂಡ ನಿಜವಾದ ಕ್ರಿಶ್ಚಿಯನ್‌ ರಾಗಿದ್ದರು.... 
ಅವರು ಕೂಡ ತುಂಬ ಬಡವರಾಗಿದರು...ಕಸಗೂಡಿಸುವ ಕೆಲಸದಲ್ಲಿದ್ದರು... 
ಪಾಯಖಾನೆ ಸ್ವಚ್ಛಮಾಡುತ್ತಿದ್ದರು.. .ಬಡವರು, ದರಿದ್ರರು ದೀನರು ಮಾತ್ರ 
ಭಗವಂತನ ಸಾಮಾ ್ರಿಜ್ಯದ ನಿಜವಾದ ವಾರಸುದಾರರು-ಎಂದು ಜೀಸಸ್‌ ಹೇಳುತಿದ್ದ. 
ತಮ್ಮ ಮಿಸ್ಟರ್‌ ಗಾಂಧಿ ಕೂಡ ಇವೇ ಮಾತುಗಳನ್ನು ಹೇಳುತಿದ್ದ, ದಿಲ್ಲಿಯಲ್ಲಿ ಭಂಗಿ 


84 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಕಾಲೋನಿಯಲ್ಲಿವಾಸಿಸುತ್ತಿದ್ದ. ನಮ್ಮ ಕಟ್ಟೊ ಕೂಡ ಭಂಗಿಯಾಗಿದ್ದಾಳೆ. ಇವಳು ಕೂಡ 
ಭಗವಂತನ ಸಾಮ್ರಾಜ್ಯದಲ್ಲಿ ಅವಶ್ಯ ಸೇರುತ್ತಾಳೆ....'' 


ರಾಜಾಸಾಹೇಬ ಕಣ್ಣು ಪಿಳುಕಿಸದೆ ತದೇಕಚಿತನಾಗಿ ಆ ಮುದುಕನನ್ನು 
ನೋಡುತಲಿದ್ದ ಅವನು ತನ್ನ ತಲೆಯನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದು 
ಕೊಂಡು ಜೋರಾಗಿ ಚೀರಿದ...ರಾಜಾಸಾಹೇಬ ತುಂಬ ಕೆಟ್ಟ ಸ್ವಭಾವದವನಾಗಿದ್ದ 
ಆದರೆ ಅವನ ಇಡೀ ಜೀವಮಾನದಲ್ಲಿ ಅವನಿಗೆ ಯಾರೂ ಇಂಥ ಹೊಡೆತ ಕೊಟ್ಟಿರ 
ಲಿಲ್ಲ.. ಅವನ ಈ ಭಯಂಕರ ಚೀರುವಿಕೆಯಿಂದ ಎಲ್ಲರೂ ಅವನತ್ತ ಬಂದರು.. 
ರಾಜಾಸಾಹೇಬ ಮೂರ್ಛೆಹೋಗಿದ್ದ..ಕಣ್ಮುಚಿದ್ದ.... ಮುಖ ಬಾಗಿತ್ತು..ಅವನು 


ಆಔ ಛಂ 


ಮನೋರೋಗದಿಂದ ಮೊದಲೇ ಬಳಲುತಿದ್ದ... 


ಕೆಥರಿನ್‌ ಒಳಗೆ ಬೆಡ್‌ರೂಮಿನಲ್ಲಿದ್ದಳು. ಕಿಟಕಿಯಿಂದ ಈ ಎಲ್ಲ ದೃಶ್ಯ 
ನೋಡುತಲಿದಳು. ಅವಳಿಗ ಅಲ್ಲಿಂದ ಇದೆಲ್ಲ ಸ್ಟೇಜಿನ ಒಂದು ಸೆಟ್‌ ತರಹ 
ತೋರುತಿತ್ತು, ಜೀವನ ನಂಬಲು ಅನರ್ಹವಾಗಿತ್ತು ಬೆಳಗ್ಗೆ ಬ್ರೆಕ್‌ಫಾಸ್ಟ್‌ದ ಕಾಲಕ್ಕೆ 
ಅವಳ ಪರಿಚಯವನ್ನು ಸ್ವಾಮಿಜಿಗೆ ಮಾಡಿಕೊಡಲಾಯಿತು. ಆಗ ಅವರಿಬ್ಬರೂ 
ಪರಸ್ಪರರನ್ನು ಅರಿತು ಕೊಂಡಿದ್ದರು. 

ಸ್ವಾಮಿಜಿ, ಅದೇ ಮಸ್ಸೂರಿನ ಹಿಂದೀ ಸಂಸ್ಕೃತ ಮಾಸಧನಾಗಿದ್ದ... 
ಅವಳೊಂದಿಗೆ ಅವನು ಆಗ ಚಕ್ಕಂದವಾಡಬಯಸಿದ್ದ. ಈ ಕಾರಣದಿಂದಾಗಿಯೂ 
ಮಿಸ್‌ ರಿಚ್‌ಮೆಂಡ್‌ ಆಸ್ಟ್ರೇಲಿಯಾಕ್ಕೆ ಹೋಗಲು ಅಕಸ್ಮಾತಾಗಿ ನಿರ್ಧಾರ ಕೈಕೊಳ್ಳ 
ಬೇಕಾಯಿತು. ಆಸ್ಟ್ರೇಲಿಯಾಕ್ಕೆ ಹೋಗುವ ಸ್ವಲ್ಪ ಮುಂಚೆ ಈ ಮಹಾಶಯ, ಸ್ಕೂಲಿನ 
ರೂಪಾಯಿ ಕಳುವು ಮಾಡಿಕೊಂಡು, ಪರ್ವತಪ್ರದೇಶದ ಒಂದು ಹುಡುಗಿಯೊಂದಿಗೆ 
ದೇಶಾಂತರ ಹೋದನೆಂಬ ಸುದ್ದಿ ಹಬ್ಬಿತ್ತು ಆಗಲೂ ಕೂಡ ಇವನು ತುಂಬ ಬುದ್ದಿವಂತ 
ನಾಗಿದ್ದ, ಮಧುರವಾಗಿ ಮಾತಾಡುವವನಾಗಿದ್ದ, ವಿಪರೀತ ವಾಚಾಳಿ ಯಾಗಿದ್ದ. 


ಬ್ರೆಕ್‌ಫಾಸ್ಟ್‌ದ ನಂತರ ಅವಕಾಶ ಸಿಕ್ಕ ಕೂಡಲೇ ಅವನು ತನ್ನ ಹಳಯ 
ವಿದ್ಯಾರ್ಥಿನಿಗೆ ಹೇಳಿದ- 

""ನೋಡು ಸಣ್ಣ ಕಟ್ಟೊ ನಾನು ಇಪ್ಪತ್ತು ವರ್ಷಗಳ ದೀರ್ಪಕಾಲದಲ್ಲಿ ಕಷ್ಟ 
ಪಟ್ಟು ಪಾಶ್ಚಿಮಾತ್ಯ ದೇಶಗಳಲ್ಲಿ ನನ್ನ ಕರೀಯರ್‌ ಮಾಡಿಕೊಂಡಿರುವೆ. ಅಲ್ಲಿ 
ಸ್ವಾಮಿಗಳ ಕಾಂಪಿಟೇಶನ್‌ ತುಂಬ ಕಷ್ಟದಾಯಕವಾಗಿದೆ...ಹೀಗಿದ್ದರೂ ಈಗ 
ಯುರೋಪ ಮತ್ತು ಅಮೇರಿಕಾಗಳಲ್ಲಿ ನನ್ನವೇ ಹದಿನೆಂಟು ಆಶ್ರಮಗಳಿವೆ...ಹಾಗೂ 
ಸಾವಿರಾರು ಸಂಖ್ಯೆಯಲ್ಲಿ ಶಿಷ್ಯರಿದ್ದಾರೆ...ನೀನು ನನ್ನ ರಹಸ್ಯ ಹೊರಗೆ ತರಬೇಡ... 
ನಾನು ಕೂಡ ನಿನ್ನ ಬಗ್ಗೆ ಈ ಅತ್ತೆ ಮನೆತನದವರಾದ, ದೈವೀ ಭಕ್ತಿ ಸೇವಾ 
ಭಾವನೆಯುಳ್ಳವರಾದ ರಾಜಪರಿವಾರಕ್ಕೆ ನೀನು ಮಸ್ಸೂರಿಯ ಕಟ್ಟೊ ಆಯಾಳ 
ಮಗಳೆಂದು ತಿಳಿಸುವುದಿಲ್ಲ...'' ಅವನ ಈ ಮಾತು ಕೇಳಿದ ಕೆಥರಿನ್‌ಳ ಮುಖದ 
ಬಣ್ಣವೇ ಬದಲಾಯಿತು...ಆಗ ಆಕೆ ತನ್ನ ಕೋಣೆಗೆ ಬಂದು ಅಡಗಿಕೊಂಡಳು... 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 85 


ಸ್ವಾಮೀಜಿ ಹೊರಗೆ ಹೋಗಿ ಹುಲ್ಲು ಹಾಸಿನ ಮೇಲೆ ಹಾಕಲಾಗಿದ್ದ ಆಸನದಲ್ಲಿ 
ಕುಳಿತು ಪ್ರವಚನ ಆರಂಭ ಮಾಡಿದ್ದ..ಆದರೆ ದೈವ ತನ್ನ ಕೊಳಲನ್ನು ಊದಿ 
ಯಾಗಿತು,.. ಒಂದು ಟ್ಯಾಕ್ಸಿ ಬಂದು ನಿಂತಿತು, ಅದರಿಂದ ತನ್ನ ತಾಯಿ ಇಳಿಯುತಿರುವು 
ದನ್ನು ನೋಡಿದಳು...ಅವಳ ಅರೆ ಹುಚ್ಚ ಮಾವ ಹಾಗೂ ಓರ್ವ ಇಂಗ್ಲೀಷ 
ಮುದುಕ...ಎಲ್ಲರನ್ನೂ ನೋಡಿದಳು...ಅವರು ಬಂದು ಲಾನದ ಮೇಲೆ ಕುಳಿತರು... 
ಕಥರಿನ್‌ ತನ್ನ ಅಯೋಗ್ಯ ಆಶ್ಚರ್ಯಜನಕ ತಂದೆಯ ಸಂವಾದದ ಒಂದೊಂದು 
ಶಬವನ್ನೂ ಕೋಣೆಯಲ್ಲಿದ್ದೇ ಆಲಿಸಿದಳು.... 

ಮಿಸ್‌ ಸಿಲಿಯಾ ರಿಚ್‌ಮೆಂಡ್‌ಳಿಗೆ ಒಮ್ಮೆ ಗೆಸ್ಟ್‌ ಹೌಸ್‌ನಲ್ಲಿ ದೆಹಲಿಯ ಓರ್ವ 
ಬೇಗಂ ಸಾಹಬ ಗಡಿಗೆಯಲ್ಲಿ ಅಡಿಗೆ ಮಾಡುವುದನ್ನು ಹೇಳಿಕೊಟ್ಟಿದ್ದು... 

ಜೀವನ ಕೂಡ ಒಂದು ಹುಚ್ಚು ಗಡಿಗಯಾಗಿದೆ...ಅದು ಫಳ್‌..ಫಳ 
ಕುದಿಯುತಲಿತ್ತು..ಈಗ ಅದರಲ್ಲಿ ಆಕಸ್ಮಿಕವಾಗಿ ಉಕ್ಕು ಬಂದಿತ್ತು.. 

ಭಯದಿಂದ ನಡುಗುತ್ತ ಅವಳು ಎದುರಿಗೆ ನೋಡಿದಳು. ಗೇಟಿನ ಹತಿರ ಅವಳ 
ಅರ ಹುಚ್ಚ ಮಾವ ಸಂಭದ ಹಾಗೆ ನಿಂತು, ಬಯಲನ್ನು ದಿಟ್ಟಿಸಿ ನೋಡುತಿದ್ದ... ಹುಲ್ಲಿನ 


ಹ 


ಮೇಲೆ ಕುಳಿತ ಅವಳ ಹುಚ್ಚ ತಂದೆ ಅವಳ ಜೀವನವನ್ನು ಹಾಳು ಮಾಡುವುದರಲ್ಲಿ 


ವ್ಯಸನಾಗಿದ್ದ ಈ ಮನುಷ್ಯನನ್ನು ನೋಡಲು ಅವಳು ಅದೆಷ್ಟು ಕಾಲದಿಂದ ಆಶೆ 
ಹೂತಿದ್ದಳು. ಬಾಲ್ಯ ಕಾಲದಲ್ಲಿ ಅವಳ ತಾಯಿ ಹಾಗೂ ಆಂಟಿ ಸೀಲಿಯಾ ಈ ಮನುಷ್ಯನ 
ಸಾತ್ವಿಕತೆಯ ಬಗ್ಗೆ ಮುಗಶೆಯ ಬಗ್ಗೆ ಎಷ್ಟೊಂದು ಕಥೆ ಕಟ್ಟಿ ಹೇಳಿದ್ದರು. ಆತ ಕೇವಲ 
ಎರಡೆ ಎರಡು ತಿಂಗಳು ಗಸ್ಟ್‌ಹೌಸ್‌ದಲ್ಲಿದುದು ಆದರೂ ಆತ ಎಲ್ಲರ ಮನ 
ಗೆದ್ದುಕೊಂಡು ಹೋಗಿದ್ದ ಎಲ್ಲಿಯೋ ಅವನು ಜನಪ್ರಿಯನಾಗಿ, ಜೀವನದ ದಿಸೆಗಳು 
ಬದಲಿಯಾಗುತ್ತ ಮಾಯವಾಗಲಿಂದು ಬಹುಶಃ ಭಗವಂತ ಅವನಿಗೆ ಜನ್ಮ 
ನೀಡಿರಬೇಕು. ನಂಬಲು ಅಯೋಗ್ಯವಾದ, ಅಸಂಭವಗಳೆಲ್ಲ ಒಳಿತನ್ನು, ಸತ್ಯತೆಯನ್ನು 
ವಿನಾಶ ಮಾಡುವಂಥವು ಆಗಿರುತವೇನು ? 

ಅವಳು ಕಣ್ಣರಳಿಸಿ ಎದುರಿಗೆ "ಸ್ಟೇಜಿ'ನ ಪಾತ್ರಗಳನ್ನು ನೋಡಿದಳು, ಒಂದು 
ವೇಳೆ ಇಷ್ಟೊಂದು ಭಯಾನಕವಾಗಿರದಿದಲ್ಲಿ ಅದೊಂದು ಕಾಮಿಕ್‌ ಓಪರಾದ ಒಂದು 
ದೃಶ್ಯದಂತೆ ಗೋಚರಿಸುತ್ತಿತ್ತು ಬ್ರಾಹ್ಮಣನಾದ ರಾಜಾಸಾಹೇಬನಿಗೆ, ಈ ರಹಸ್ಯ 
ಭೇದದ ನಂತರ ತನ್ನ ದೊಡ್ಡ ಸೊಸೆ ಯಾರೆಂಬುದು ಸ್ಪಷ್ಟವಾಯಿತು. ಆಕೆ ಓರ್ವ 
ಭಂಗಿಯ ಮಗಳಂಬುದು ನಿಶ್ಚಿತವಾದಾಗ ಆವನಿಗೆ ಬಹು ದೊಡ್ಡ ಆಘಾತವಾಯಿತು. 
ಆ ನಾಲ್ಕು ಜನ ಯುರೋಪಿಯನ್‌ರು ಮಹಾ ಮೋಸಗಾರ್ತಿ ಮಾಯೆಯಿಂದ 
ಪಾರಾಗಲು ಓರ್ವ ಮಹಾಮೋಸಗಾರ ಸ್ವಾಮಿಯ ಉಡಿಯಲ್ಲಿ ಬಿದ್ದಿದ್ದರು. ಆ 
ಬೋಗಸ್‌ ""ದೇವ ಮನುಷ್ಯ'' ಈಗ ರಾಜಾಸಾಹೇಬನನ್ನು ಎಚ್ಚರಿಸಲು ಮಂತ್ರ 
ಪಠಣ ನಡೆಸಿದ್ದ ಆಕೆಯ ದೀನಳಾದ ತಾಯಿ ಇಡೀ ಜೀವನವನ್ನಲ್ಲ ಕಣ್ಣೀರಿನಲ್ಲಿ 
ಕಳದಿದ್ದವಳು ಈಗಲೂ ಅವಳ ಪಾಲಿಗೆ ಕಣ್ಣೀರಿನ ಹೊರತಾಗಿ ಬೇರೇನೂ ಇಲ್ಲವಾಗಿದೆ. 


80 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಅವಳ ತಂದೆ ಬಡವ, ದರಿದ್ರ, ಅಂಗಹೀನ ಯಾವ ಯಾವುದೋ ರೀತಿಯಲ್ಲಿ ಕೂಡಿಟ್ಟ 
ಹಣ ಖರ್ಚುಮಾಡಿ ಸಪ್ತ ಸಮುದ್ರದಾಚೆಯಿಂದ ಅವಳ "ವರದಕ್ಷಿಣೆ' ಸಹಿತ ಇಲ್ಲಿಗೆ 
ಬಂದಿದ್ದ, ಈಗ ಇಲ್ಲಿಹುಚ್ಚನ ಹಾಗೆ ಎಲ್ಲರ ಮುಖ ನೋಡುತ್ತಕುಳಿತಿದ್ದಾನೆ, ಮೂರ 
ದೇವದೂತ ದಾರಿ ತಪ್ಪಿ, ತಪ್ಪು ಸ್ನಾನಕ್ಕೆ ಬಂದವನಂತೆ. ಅದೇ ಹೊತ್ತಿಗೆ ಒಮ್ಮೆಲೇ 
ಕೆಥರಿನ್‌ಳ ಮನದಲ್ಲಿ ಕರುಣೆ, ಪ್ರೀತಿ ಹುಟ್ಟಿತು. ರಕದ ಒತ್ತಡ ಜಾಸಿಯಾಗಿ ಓಡಿ 
ಹೋಗಿ ತನ್ನ ಜರ್ಜರಿತನಾದ ತಂದೆ ಯನ್ನು, ಕಷ್ಟದಲ್ಲಿಯೇ ಬದುಕಿದ ತಾಯಿಯನ್ನು 
ಹಾಗೂ ಪ್ರೀತಿಯ ಮಾವನನ್ನು ಅಪ್ಪಿಕೊಳ್ಳಬೇಕೆನಿಸಿತು, ಅವಳಿಗೆ. ಈ ಅರಮನೆ, ಈ 
ಎರಿಸ್ಟೊಕ್ರೆಟಿಕ್‌ ಬ್ರಾಹ್ಮಣ ಮನೆತನ ಮತ್ತು ಆಗರ್ಭ ಶ್ರೀಮಂತ ಗಂಡ ಎಲ್ಲವನ್ನೂ 
ತ್ಯಜಿಸಿ, ಈ ಅತ್ಯಧಿಕ ಪ್ರಿಯರಾದ, ಮುಗ್ಗರಾದ ಹುಚ್ಚರಂತಿರುವ ಈ ಜನರೊಂದಿಗೆ 
ಹೋಗಿ ಬಿಡಲೇ "ಏಕೆಂದರೆ ಇವರು ಎಲ್ಲಿರುತಾರೋ ಅದೇ ನನ್ನ ಮನೆಯಾಗುತದೆ. ಈ 
ಜಗತ್ತು 1101/6೩) Inns ಮತ್ತು ಪ್ಲಾಸ್ಟಿಕ್‌ ಪಾಕೆಟಗಳ ಹೊರತಾಗಿ ಕೆಂಪು ಮಾಳಿಗೆಯ 
ಮೂರು ಅಂತಸಿನ ಗೇಃಗ೭ ಮಾದರಿಯ ಮನೆಗಳು, ಬೆಳ್ಳಿ ಲೋಟ ಗಳಿಂದ ತುಂಬಿವೆ. 
ಆದರೆ ಅವಳಿಗೆ ತನ್ನದೇ ಆದ ಮನೆ ಎಲ್ಲಿಯೂ ದೊರೆಯಲಿಲ್ಲ. ಏನು ಆಕೆ 
ನಿಜವಾಗಿಯೂ ಅಖಂಡ ಸೌಭಾಗ್ಯವತಿ ರಾಜಲಕ್ಷಿ ಶೈಲಜಾದೇವಿಜಿ ಇದ್ದಾಳಯೇ? 
ಆಕೆ ತನ್ನ ಚರ್ಮದೊಳಗೆ ಕೇವಲ ಕೆಥರಿನ್‌ ಬೋಲ್ಬನ್‌ ಮಾತ್ರ ಇದ್ದಾಳೆ. ಕರ್ನಲ್‌ 
ಬೋಲ್ಲನ್‌ ಮತ್ತು ಕಾರ್ರೊರಲ್‌ ಬೋಲ್ಬನ್‌ ಎಂಬ 0೦8010 ಅವಳನ್ನು ಸದಾ 
ಮಾನಸಿಕ ಯಾತನೆಯಲ್ಲಿರಿಸಿತ್ತು ಈಗ ಕೊನೆಗೆ ಅದೂ ಕೂಡ ಪರಿಹಾರವಾಗಿತ್ತು, 
ಅವಳು ಇನ್ನೇನು ಹೊರಗೆ ಹೋಗಿ ನಾಟಕೀಯ ರೀತಿಯಲ್ಲಿ ಘೋಷಿಸುತಾಳ- 
ಡ್ಯಾಡಿ....ಮಾಮಾ...ಇಲ್ನೋಡಿ ನಾನು ಬಂದಿದ್ದೇನೆ....ನಾನು ನಿಮ್ಮೊಂದಿಗೆ ಬರುತ್ತಿ 
ದ್ದೇನೆ... 


ಅವಳು ಥೈರ್ಯತಂದುಕೊಂಡು ಬಾಗಿಲದತ್ತ ಬಂದಳು...ಬಾಗಿಲು ತೆರೆಯ 
ಬೇಕೆನ್ನುವಷ್ಟರಲ್ಲಿ ಅವಳ ದೃಷ್ಟಿ ತನ್ನ ಕೈಗಳಲ್ಲಿದ್ದ ವಜ್ರದ ಬಳೆಗಳ ಮೇಲೆ ಬಿತ್ತು 
ಹಾಗೂ ಹೂರಗಿದ್ದ, ತನಗಾಗಿಯೇ ಇದ್ದ ಮರ್ಸೀಡೀಜ ಕಾರು ಹೊಳಯಿತು....ಮತ್ತೆ 
ಹನ್ನೊಂದು ಗಂಟೆಗೆ ಅವಳಿಗೆ ಗೋಲ್ಪ ಕ್ಷಬ್‌ ತಲುಪಬೇಕಾದುದು ನೆನಪಾಯಿತು... 
ಏನು ಇವೆಲ್ಲ ಕಣ್ಣರೆಪ್ಪೆ ಬಡಿಯುವುದರೊಳಗಾಗಿ ಮಾಯವೆಂದರೆ?... 


ಚಂದ್ರಕಾಂತ ಶಿಲೆಯ ಸ್ನಾನದ ಮನೆಯಿಂದ ಶಾವರದಿಂದ ನೀರು ಬೀಳುತಿರುವ 
ಸಪ್ಪಳ ಕೇಳಿ ಬಂತು....ಮತ್ತೊಂದು ಯೋಚನೆ ಅವಳನ್ನು ಕಾಡಿತು- ಈ ಭಯಾನಕ 
ರಹಸ್ಯ ಗೊತ್ತಾದ ಮೇಲೆ ಅವಳ ಪತಿ ಅವಳನ್ನು ಸ್ವತಃ ಹೊರಗೆ ಹಾಕಲಾರನೇ? 
ಅದಕ್ಕಿಂತ ಗೌರವದೊಂದಿಗೆ ಸ್ವತಃ ಆ ಜನರೊಂದಿಗೆ ಹೊರಟು ಹೋಗುವುದು 
ಒಳಿತು.... ಅವಳಿಗೆ ಚಕ್ರ ಬರತೊಡಗಿತು... ಅವಳು ಮುಳುಗುತ್ತಿರುವ ಹಡಗದಲ್ಲಿದ್ದ 
ಅನುಭವ... ಅನುಭವಿಸುತಿದ್ದಳು.... ಅವಳು ಬಾಗಿಲ ಆಸರೆ ಪಡೆದಳು... ಉಳಿಯ 
ಬೇಕಾದರೆ ಎಲ್ಲ ರೀತಿಯ ಪ್ರಯತ್ನ ಅವಶ್ಯವಾಗಿದೆ....ಅಸಿತ್ವ.... ಹೋರಾಟದ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 87 


ಮೊದಲ ನಿಯಮವಾಗಿದೆ...ಅವಳ ಮಂದ ಬುದ್ದಿಯ ಗಂಡ ಡ್ರೆಸಿಂಗ್‌ ಗೌನ 
ಹಾಕಿಕೊಂಡು ಸ್ನಾನದ ಮನೆಯಿಂದ ಹೊರಗೆ ಬರುತ್ತ-""ಹೊರಗೆ ಅದೇನು ಗದ್ದಲ 
ನಡೆದಿತ್ತು?'' ಎಂದು ಕಿಟಕಿಯತ್ತ ಹೋಗುತ್ತ ಕೇಳಿದ. ಕೆಥರಿನ್‌ ನಿಟ್ಟಿಸಿರು ಬಿಡುತ್ತ 
ಸ್ಪಷ್ಟವಾದ, ಗಂಭೀರವಾದ ದನಿಯಲ್ಲಿ ಹೇಳಿದಳು- ""ಡಾರ್ಲಿಂಗ್‌.... ಪತ್ರಿಕೆಯಲ್ಲಿ 
ಪ್ರಕಟವಾದ ಲೇಖನ, ಫೋಟೋದಿಂದಾಗಿ ತುಂಬಾ ತೊಂದರೆಯಾಯಿತು... 
ಯಾರೋ ಬದ್ದಾಷ ಜನರ ಟೋಲಿ ಯೊಂದು ಬಂದಿದೆ, ನಮ್ಮನ್ನು ಬ್ಲ್ಯಾಕ್‌ ಮೇಲ್‌ 
ಮಾಡಲು....ತಮ್ಮನ್ನು ನನ್ನ ತಾಯಿ- ತಂದೆಯೆಂದು ಹೇಳುತಿದಾರ...ನಿಮ್ಮ ತಂದೆ 
ಚುನಾವಣೆಯಲ್ಲಿ ನಿಲ್ಲಲಿದಾರೆ...ನನಗೆ ಇದೆಲ್ಲ ನಮ್ಮ ವಿರೋಧಿಗಳ ತಂತ್ರವೆಂದು 
ತೋರುತ್ತದೆ...ನಿಮ್ಮ ತಂದೆಯ ಬ್ರಾಹ್ಮಣರ ಮತಗಳನ್ನು ಒಡೆಯಲು ಎದುರಾಳಿಗಳು 
ಓರ್ವ ಹರಿಜನ ಹಂಗಸನ್ನು ಪುಸಲಾಯಿಸಿ, ಆಕೆಗೆ ಏನೇನೋ ಕಲಿಸಿ, ಓರ್ವ ಇಂಗ್ಲಿಷ 
ಮುದುಕನೊಂದಿಗೆ ಇಲ್ಲಿಗೆ ಕಳಿಸಿದಾರೆ...ಆಕ ನನ್ನ ತಾಯಿ ಎಂದು ಹೇಳುತಿದಾಳ... ಈ 
ಮುದುಕ ಸಿ. ಐ. ಎ. ಎಜೆಂಟ್‌ ಇದ್ದರೂ ಇರಬಹುದು...ಕೂಡಲೇ ಪೋಲಿಸರಿಗೆ 
ಪೋನಮಾಡಿ.... ಈ ಕೂಡಲೇ.....'' 

ರಾಜಕುಮಾರ ಶೈಲೇಂದ್ರ ಮೂರ್ಪನಾಗಿದ್ದ..ಆದರೆ ಆಕೆ ತಿಳಿದಷ್ಟೇನಲ್ಲ.. 
ಅವನು ಕಣ್ಣೆತ್ತಿ ತನ್ನ ಅಪ್ಪರೆಯಂಥ ಮುಖದ ಯುವರಾಣಿಯನ್ನು ಕೊಂಚ ಸಂಶಯದ 


[ops 


ದೃಷ್ಟಿಯಿಂದ ನೋಡಿದ. ಕಥರಿನ್‌ಳ ಮುಖ ಕಪ್ಪಿಟ್ಟಿತು. ಅವಳು ಹೆದರಿಕೆಯಿಂದ 
ನಡುಗುತ್ತಿದಳು... ರಾಜಕುಮಾರ ಶೈಲೇಂದ್ರ ಅವಳನ್ನು ಅತ್ತ ಸರಿಸಿ ಬಾಗಿಲ ತೆರೆದು 
ನೇರವಾಗಿ ಮಹಾರಾಜ ತಂದೆಯತ್ತ ಹೊರಟ. ಮಹಾರಾಜ ಮೂರ್ಛೆಯಿಂದ 
ಎಚ್ಚರಗೊಂಡಿದ್ದ. ಕೆಥರಿನ್‌ ಬಾಣದಂತೆ ಓಡಿ, ಸ್ನಾನ ಗೃಹ ಹೊಕ್ಕು ಒಳಗಿನಿಂದ 
ಬಾಗಿಲ ಚಿಲಕ ಹಾಕಿಕೊಂಡಳು. 
ಎದುರಿಗೆ ಗೇಟಿನ ಹತಿರ ಅವಳ ಅರಹುಚ್ಚ ಮಾವ ಕೈಯೆತ್ತಿ ನಿಂತಿದ್ದ ಹಾಗೂ 

ಎಲ್ಲರ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿದ್ದ. 

ಕಬೀರಾ ಖಡಾ ಬಾಜಾರ ಮೇ 

ಮಾಂಗೆ ಸಬ್‌ ಕೀ ಖೈರ 


ವಂಶ ಪರಂಪರೆ 


ಸಾಕಷ್ಟು ಉದ್ದ ಅಗಲವಿದ್ದ ಬಚ್ಚಲು ಮನೆಯಲ್ಲಿಹಗಲು ಕೂಡ ಕತ್ತಲೆ ತುಂಬಿರುತಿತ್ತು 
ಹಿತಾಳಿಯ ಭಾಂಡೆಗಳು, ಗಡಿಗೆಗಳು, ಚೌಕಿ, ಬಣ್ಣ ಬಣ್ಣದ ಸೋಪಬಾಕ್ಸ್‌, ಲೋಟಾ 
ಗಳು, ಮಗ್‌ಗಳು, ಗೂಟದ ಮೇಲೆ ಹೊಲಸು ಬಟ್ಟೆಗಳು ಮತ್ತು ಏನೇನೋ.... 

ಒಟ್ಟಿನಲ್ಲಿ ಈ ಬಚ್ಚಲು ಮನೆ ಮೊವ್ಹಾಲಿ ಬಾಬಾ ಚಾಲೀಸ ಚೋರರ 
ಗುಹೆಯಾಗಿತ್ತು... ಆದರೆ ಇದೇ ಬಚ್ಚಲು ಮನೆ, ಛಮ್ಮಿ ಬೇಗಂಳಿಗೆ ದುಃಖಿ ಜೀವನದಲ್ಲಿ 
ಸಮಯ ಅಸಮಯದಲ್ಲಿ ಅಲ್ಲಿ ಆಶ್ರಯ ಪಡೆಯುವ ಅವಕಾಶ ನೀಡುತಿತ್ತು ಅದರ 
ಹಸಿರು ಗ್ಲಾಸು ಹಾಕಿರುವ ಸದಾ ಮುಚ್ಚಿರುವ ಕಿಟಕಿ ""ಚಂಬೇಲಿವಾಲಾ ಮಕಾನ''ದ 
ದಿಕ್ಕಿಗಿತ್ತು ಅದರ ಒಂದು ಗ್ಲಾಸಿನ ಬಣ್ಣವನ್ನು ಉಗುರಿನಿಂದ ಕದರಿ, ಛಮ್ಮಿಬೇಗಂಳು 
ಹೂರಗೆ ಹಣಿಕಿಕ್ಕುವ ವ್ಯವಸ್ಥೆ ಮಾಡಿಕೊಂಡಿದ್ದಳು. ಛಮ್ಮಿಬೇಗಂಳ ಪ್ರೀತಿಯ ಅಬನ್‌ 
ಅಮ್‌ ಅಜ್ಜುಭಾಯಿ ಆ ಮನೆಯಲ್ಲಿರುತಿದ. ಆಕೆ ಈ ಗ್ಲಾಸಿನಿಂದ ಎದುರಿನ ಮನೆಯನ್ನು 
ಶಾಹಜಾನ ಜೇಲಿನಿಂದ ತಾಜಮಹಲನ್ನು ನೋಡುತಿದ್ದ ಹಾಗೆ ನೋಡುತಿದಳು. 

ಮಧ್ಯಮವರ್ಗದ ಈ ಜಮೀನ್ದಾರ ಮನೆತನದ ಎರಡು ಭಾಗಗಳಿದವು. 
ಹೊರಗಿನದು ಗಂಡಸರಿಗಾಗಿ, ಅದರ ಒಳ ಅಂಗಳದಲ್ಲಿ ಚಮೇಲಿಯ ದೊಡ್ಡ ದೊಡ್ಡ 
ಮರಗಳಿದ್ದವು. ಆದರಿಂದ ಇದು ""ಚಂಬೇಲಿವಾಲಾ ಮಕಾನ'' ಎಂದು ಕರೆಯಿಸಿ 
ಕೊಳ್ಳುತ್ತಿತ್ತು. ಹೆಂಗಸರ ನಿವಾಸಕ್ಕಾಗಿದ್ದ ಭಾಗದಲ್ಲಿ ದೊಡ್ಡ ಹುಣಿಸೆ ಮರವಿತ್ತು ಈ 
ಕಾರಣದಿಂದ ಇದಕ್ಕೆ ಇಡೀ ಓಣಿಯಲ್ಲಿ ""ಇಮಲಿವಾಲಾ ಮಕಾನ'' ಎಂಬ 
ಹಸರಾಗಿತ್ತು. ಎರಡೂ ಭಾಗದ ನಡುವಿನ ಗೋಡೆಯಲ್ಲಿ ಬರು ಹೋಗಲು ಒಂದು 
ಬಾಗಿಲಿತು. 

ಛಮ್ಮಿಬೇಗಂಳ ತಂದ ಮತ್ತು ಅಜ್ಜುಭಾಯಿಯ ತಂದ ಕೂಡಿರುತ್ತಿದರು. 
ಛಮ್ಮಿಬೇಗಂ ಹುಟ್ಟಿದ ಕೂಡಲೇ ಅಜ್ಜುಭಾಯಿಯ ಜೊತೆ ನಿಶ್ಚಯ ಕಾರಣವಾಗಿತ್ತು. 
ಒಂಬತು- ಹತ್ತು ವರ್ಷದ ವಯಸ್ಸಿನಲ್ಲಿಯೇ ಭಾವೀಪಶಿಯೊಂದಿಗೆ "ಪರದೆ' 
ಆಚರಿಸಲಾಗುತ್ತಿತ್ತು ಅಜ್ಜುಭಾಯಿ ತುಂಬ ಚೆಲುವನಾಗಿದ್ದ ಅತ್ಯಂತ ಪ್ರೀತಿಯ 
ಒಬ್ಬನೇ ಮಗ, ಇಬ್ಬರು ಸೋದರರ ವಂಶಕ್ಕೆ ಒಂದೇ ಕುಡಿ. ಹೀಗಾಗಿ ಅವನು ಸಾಕಷ್ಟು 
ಹಾಳಾದ. ಪಟಾ ಹಾರಿಸುವುದು, ಪಾರಿವಾಳ ಹಾರಿಸುವುದು, ಈ ಆಟ, ಆ ಆಟ, ಜಿದ್ದು 
ಕಟ್ಟೋದು. ಆದರ ಅವನ ದೊಡ್ಡಪ್ಪ ಹಾಗೂ ದೊಡ್ಡವು್ಹನಿಗೆ ಮದುವಯ ನಂತರ 
ಸುಧಾರಿಸುತಾನೆಂಬ ಆಶ. ಛಮಿಬೇಗಂಳಂತೂ ತಿಳಿವಳಿಕ ಬಂದಾಗಿನಿಂದ ಅವನನ್ನು 
ತನ್ನ ಪಾಲಿನ ದೇವರೆಂದು ಭಾವಿಸತೊಡಗಿದಳು. 

ತಾಯಿ ತಂದೆಗೆ ಅವಳು ಕೂಡ ಒಬ್ಬಳೇ ಮಗಳಾಗಿದಳು. ಆಕಯ ಚಂಚಲತ, 
ನಖರಾ, ಅಹರಿಕಾರಗಳೇನೂ ಕಡಿಮೆಯಿರಲಿಲ್ಲ. ಹಟಮಾರಿ, ಸಿಟ್ಟಿನ ಛಮಿಬೇಗಂ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 89 


ಷೋಡಶವರ್ಷದವಳಾದಾಗ ಮದುವೆಯ ದಿನ ನಿಶ್ಚಯಿಸಲಾಯಿತು. ಎರಡೂ 
ಕಡೆಯಿಂದ ಭರ್ಜರಿ ತಯ್ಯಾರಿ ನಡೆಯಲಾರಂಭಿಸಿತು. ಆದರೆ ಅಕಸ್ಮಾತ್‌ ಸಾವು ಆ 
ಸುಖ, ಸಮೃದ್ಧಿ, ಸಂತೋಷ ತುಂಬಿದ್ದ ಮನೆತನದಲ್ಲಿ ದುಃಖದ ಮಹಾಪೂರವನ್ನೇ 
ತಂದು ಬಿಟ್ಟಿತು. ಆ ವರ್ಷ ಶಾಹಜಾಪೂರದಲ್ಲಿ ಬಂದ ಕಾಲರಾ ಬೇನೆಯಿಂದಾಗಿ 
ಹದಿನೈದು ದಿನಗಳೊಳಗಾಗಿ ಛಮ್ಮಿಬೇಗಂಳ ತಾಯಿ, ತಂದೆ ಇಬ್ಬರೂ ಮರಣ 
ಹೊಂದಿದರು. ಛಮ್ಮಿಬೇಗಂಳ ಮೇಲೆ ಪ್ರಳಯವೇ ಬಂದ ಹಾಗಿತ್ತು. ಆದರೆ ದೊಡ್ಡಪ್ಪ 
ದೊಡ್ಡವ್ವರ ಆಶ್ರಯ ಆಕೆಗಿತ್ತು ಎಲ್ಲಕ್ಕಿಂತ ಹೆಚ್ಚಿನದೆಂದರೆ ಅಜ್ಜುಭಾಯಿ ಯೊಂದಿಗೆ 
ಮದುವೆಯಾಗುವುದಿತ್ತು. ಛಮ್ಮಿಬೇಗಂ, ತಾಯಿ ತಂದೆಯ ಶೋಕಾಚರಣೆ ಮಾಡಿ 
ಮುಗಿಸಿದ ನಂತರ ಮತ್ತೆ ಆಕೆ ವರ್ತಮಾನದ ಸುಖದ ಕನಸನ್ನು ಕಾಣುವಲ್ಲಿ 
ಮಗ್ಗಳಾದಳು. 

ಮದುವೆಯನ್ನು ಕೆಲದಿನಗಳ ಮಟ್ಟಿಗೆ ಮುಂದಕ್ಕ ಹಾಕಲಾಯಿತು. ಆದರೆ 
ಮದುವೆಯ ಮುಂದಿನ ದಿನ ನಿಶ್ಚಯಿಸುವ ಮುನ್ನವೇ ದೊಡಪ್ರ ಕುಂತಲ್ಲಿಯೇ 
ಹೃದಯಾಘಾತದಿಂದ ಸತ್ತು ಹೋದ. ದೊಡ್ಡಪ್ಪ ಸತ್ತ ಕೂಡಲೇ, ಅಜ್ಜುಭಾಯಿ ಕಲ 
ಕೇಸುಗಳ ಕೆಲಸಕ್ಕಾಗಿ ಲಖನೌಕ್ಕೆ ಹೋಗಬೇಕೆಂದು ಹೇಳಿ ಹೊರಟು ಹೋದ. ಈಗ 
""ಇಮಲಿವಾಲಾ ಮಕಾನ''ದಲ್ಲಿ ಇದ್ದ ದೊಡ್ಡವ್ವ ಹುಚ್ಚಿಯ ಹಾಗಾಗ ತೊಡಗಿದ್ದಳು... 
ಛಮ್ಮಿಬೇಗಂ ಏಕಾಕಿ...ಗಂಡಸರೇ ಇಲ್ಲದ ಹಾಗಾಯ್ತು ಎರಡೂ ಮನೆಗಳಲ್ಲಿ... 
ಬಂಗೆಯ ಹೂರಗೆ ಹಳೆಯ ನೌಕರ ಧಮ್ಮು ಬಡಿಗೆ ಹಿಡಿದು ಕುಳಿತು ಕೊಂಡ... 

ಒಳಗೆ ಸಲಾಮತ್‌ ಬುವಾ ಮತ್ತು ಆಕೆಯ ಮಕ್ಕಳು ಅಳುತ್ತ-ಕರೆಯುತ್ತ ಅಡಿಗೆ 
ಮಾಡುವುದರಲ್ಲಿ ಮಗ್ನರಾಗಿರುತಾರೆ. ಮನೆಯ ರಕ್ಷಣೆಗಾಗಿ ದೊಡ್ಡವ, ಓರ್ವ 
ಸಂಬಂಧಿ ಮುದುಕ ಮಲ್ಲನ್‌ ಖಾನನನ್ನು ಬರೇಲಿಯಿಂದ ಕರೆಯಿಸಿಕೊಂಡಳು. ಅವನು 
"““ಚಂಬೇಲಿವಾಲಾ ಮಕಾನ''ದ ಪಡಸಾಲೆಯಲ್ಲಿ ಒಂದು ಕಾಟಿನ ಮೇಲೆ ಮಲಗಿ 
ಕೊಂಡಿರುತಿದ.. 

ಅಜ್ಜುಭಾಯಿ ಲಖನೌಕ್ಕೆ ಹೋದವನು ಅಲ್ಲಿಯವನೇ ಆಗಿ ಬಿಟ್ಟ. ಪ್ರತಿ 
ತಿಂಗಳೂ ತಾಯಿಗೆ, ಕೇಸಿನ ಮುದತ್ತುಮುಂದಕ್ಕೆ ಹೋಗಿವೆ, ತಿಂಗಳು ಎರಡು ತಿಂಗಳಲ್ಲಿ 
ಬರುವೆ ಎಂದು ಬರೆಯುತಿದ . ಆರು ತಿಂಗಳ ನಂತರ ಮರಳಿ ಅವನು ಮನೆಗೆ ಬಂದಾಗ 
ದೊಡ್ಡವ್ವ ಮದುವೆಯ ವಿಷಯ ಎತ್ತಿದಳು. ಆಗ ಅವನು, ಜಮೀನಿಗೆ ಸಂಬಂಧಪಟ್ಟ 
ನ್ಯಾಯಗಳು ಮುಗಿಯುವವರೆಗೂ ಮದುವಗಿದುವ ಯಾವುದೂ ಬೇಡ-ಎಂದು 
ಸೃಷ್ಟವಾಗಿ ಹೇಳಿದ. 

ಅಂದಿನಿಂದ ಛಭಮ್ಮಿಬೇಗಂ, ಆ ಕತಲೆಯ ಬಚ್ಚಲು ಮನೆಯ ಮೂಲೆಯಲ್ಲಿ 
ಬಿದಿರುವ ಹೊಲಸು ಬಟ್ಟೆಗಳ ರಾಶಿಯ ಮೇಲೆ ಕುಳಿತು, ಯಾರಿಗೂ ಕೇಳಸದಂತ 
ಕಣ್ಣೀರು ಸುರಿಸಲು ಆರಂಬಿಸಿದಳು. 


ಹ ತ 5 ಳಾ ಹಾಸ್‌ ಇಸಾ — ಷಾತ ಶ್‌ 
ಈಗ ಛಮ್ಮಿಬೇಗಂ ಹತೂಂಬತ್ತು ವರ್ಷದವಳಾಗಿದಾಳ. ಅಜುಬಾಯಿ 

kd ಡ್‌ ಓಂ ಗ್‌ 

ಹ ಸ ಸಕ್ತಿ ಹ ರಾಗ ಸ್ನ ತ 2 ತ i ಹ 
ಲಖಿನಂದಲಿಯೇ ಇರುವುದಂದು ನಿರ್ಣಯಿಸಿದಂತ ಕಾಣುತದ. ಅವನು ಅಲ್ಲ ತುಂಬ 


90 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ವಿಲಾಸದಲ್ಲಿ ತೊಡಗಿದಾನೆಂದು ಜನ ಬಂದು ಹೇಳಿದರು. ಛಮ್ಮಿಬೇಗಂ ಏನೆಂಥ 
ನಸೀಬ ಪಡೆದು ಬಂದಿದಳೇನೊ...ಒಂದು ದಿನ ಇದ್ದಕ್ಕಿದ್ದಂತೆ ದೊಡವ್ವನೂ 
ಹೃದಯಾಘಾತದಿಂದ ಇಹಲೋಕ ್ಯಜಿಸಿದಳು. 

ಈಗ ಛಮ್ಮಿಬೇಗಂ ಸಂಪೂರ್ಣ ಏಕಾಕಿ, ಭಯಗ್ರಸ್ತ. ಅಂಗಳದಲ್ಲಿ ಗೂಗೆ 
ಒದರತೊಡಗಿದವು. ರಕ್ಷಣೆಯ ದೃಷ್ಟಿಯಿಂದ ಮಲ್ಲನ್‌ಮಿಯ್ಯಾ ಚಂಬೇಲಿವಾಲಾ 
ಮಕಾನ'' ದಿಂದ ""ಇಮಿವಾಲಾ ಮಕಾನ'' ದಲ್ಲಿ ಬಂದು ಇರತೊಡಗಿದ. ಇಲ್ಲಿ ಪಡಸಾಲೆ 
ಯಲ್ಲಿ ಮಲಗಿಕೊಂಡು ಕಮ್ಮುತಲಿರುತಾನೆ. ಆ ಬಂಗ್ಲೆಯ ಪಡಸಾಲೆಯಲ್ಲಿ ಧಮ್ಮುಖಾನ 


ಅಜ್ಜುಭಾಯಿ ತಾಯಿ ತೀರಿಕೊಂಡಾಗ ಬಂದಿದ್ದ. ಎಲ್ಲ ಧಾರ್ಮಿಕ ಕ್ರಿಯಾಕರ್ಮ 


ಮುಗಿಸಿ ಹೊರಟು ಹೋದ. ಓ ! ದೇವರೇ, ಅವನು ಭಮ್ಮಿಬೇಗಂಳನ್ನು ತುಂಬಿದ 
ಹೊಳಯ ಮಧ್ಯದಲ್ಲಿಯೇ ಬಿಟ್ಟುಹೋದ. ಆಕೆ ಇದನ್ನಲ್ಲ ಯೋಚಿಸತೊಡಗಿದಾಗ 
ಆಕೆಯ ಹೃದಯ ತಲ್ಲಣಿಸಿ ಹೋಗುತ್ತದೆ. ಪ್ರತಿ ತಿಂಗಳೂ ಲಖನೌದಿಂದ ಆಕೆಯ 


ಎ 0 ವಿ.ಟಿ 


ಖರ್ಚಿಗಾಗಿ ಎರಡು ನೂರು ರೂಪಾಯಿ ಕಳಿಸುತಿರುತಾನೆ. ಯಾವಾಗದರೊಮ್ಮೆ ಕೇಮ 
ತ್ರ 


4 
ಸಮಾಚಾರ ಕೇಳುತ್ತ ಮಲ್ಲನ್‌ ಖಾನನಿಗ ಪ 


| | ತಿ 
ಕೊಳ್ಳುತಲಿರುವುದು, ನಂತರ ಮತ್ತ ಬಚ್ಚಲು ಮನೆಯಲ್ಲಿ ಕುಳಿತು ಅಳುವುದು ಆಕೆಯ 
ನಚರ್ಯೆಯಾಗಿತ್ತು ಕಿಟಕಿಯ ಗಾಜಿನೊಳಗಿಂದ ""ಚಂಬೇಲಿವಾಲಾ ಮಕಾನ''ನ್ನು 
ಒಂದೇ ಸವನೇ ನೋಡುತಿರುತಾಳ. 
ಈ ಜೀವನವೂ ಎಂಥ ಜೀವನ...ಎಂದು ಹಲವು ಸಲ ಯೋಚಿಸುತ್ತ, ಗರ 
ಡಿದವರಂತೆ ಕೂಡುತಾಳೆ... ಈಗೀಗ ಎಲ್ಲ ಇತ್ತು..ಈಗೀಗ ಏನೂ ಇಲ್ಲ..ನಿನ್ನ 


೨ 
ಹಾಸು ಕ್‌ pS ಗ ಇ ೧ | 
ಆರಲು ಘಟನೆಯಂತೆ ಅನ್ನಿಸುತ್ತದೆ. ಈ ಮನೆಯಲ್ಲಿ ಏನಲ್ಲ ಆ, ವೈಭವ, ಸಂಭ್ರಮ, 


[ಫ್‌ 
ಸುಖವಿತ್ತು !...ಹಾಲ್‌ನಲ್ಲಿ ಆರಾಮ ಕುರ್ಚಿಗಳು ಯಾರೂ ಇಲ್ಲದೆ ಬಿಕೋ 
ಎನ್ನುತಲಿವೆ... ನಡುಮನೆಯಲ್ಲಿ ರತ್ನಗಂಬಳಿ ಹಾಸಿವೆ....ತಂದ, ದೊಡ್ಡಪ್ರರ ಗಳಯ 


ರೆಲ್ಲ ಸೇರಿದಾರೆ...ಕವಿಗೋಷ್ಠಿ ನಡೆದಿದೆ... ವ್ವಾ 
ಭಾಯಿಯ ಗಳಯ ಅಹಬಾಬ ಬಂದರೆ ಅಂಗಳದ ಕಡ 
ಬಂದು, ಒಂದು ವಿಶೇಷ ರೀತಿಯಲ್ಲಿ ಮಧುರ ದನಿಯಲ್ಲಿ ಮಲಗೆ ಹೇಳುತಾನ- 
"ಓ ! ಛಮ್ಮು ಕೊಂಚ ಚಹಾನಾದರೂ ಕಳಸಲ್ಪ'' 
ಸಂತೋಷದಿಂದ ತುಂಬಿ ತುಳುಕುತಿದ ಆ ಮನೆಗೆ ಯಾರ ಕಣ್ಣುತಾಕಿತೂ....? 
ಅವಳ ಈ ದೀರ್ಥ್ಫ ದುಃಖ ಮತ್ತು ಇಸಾ ಏನೋ ಒಂದು ಆಸಯ 
ಜೀ 


ದೀಪ ಉರಿಯುತಿತು..ಎಂದಾದರೂ ಒಂದು ದಿನ ಅಜ್ದುಭಾಯಿ ಮರಳಿ ಬಂದ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 9] 


ಬರುತಾನೆಂದು... ನಂಬಿದಳು ಛಮ್ಮುಬೇಗಂ...."ಚಂಬೇಲಿವಾಲಾ ಮಕಾನ'ದಲ್ಲಿ ಮತ್ತೆ, 
ಆಶೆ ಚಿಗುರಿ ಸಂತೋಷ ಮೂಡಬಹುದೆಂದು ಆಕೆ ವಿಶ್ವಾಸ ತಾಳಿದಳು... 


ಪ್ರತಿ ಶುಕ್ರವಾರ ಆಕೆ ಗಂಡಸರಿರುವ ಮನೆಗೆ ಹೂಗಾರ ಧಮ್ಮುಖಾನ 
ಮತ್ತು ಸಲಾಮತ್‌ ಬುವಾಳ ಮಕ್ಕಳಿಂದ ತೋಟ ಪಟ್ಟಿ, ಮನೆ, ಸ್ವಚ್ಛಮಾಡಿಸುತಾಳೆ. 
ಪಡಸಾಲೆಯಲ್ಲಿಯ ಜಾಡಬುಳ ತೆಗೆಯಿಸುತಾಳ. ಒಳಗಿನ ಕೋಣಗಳನ್ನಲ್ಲ ಸ್ವಚ್ಛ 


ಗೊಳಿಸಿ ವ್ಯವಸ್ಥಿತ ರೀತಿಯಲ್ಲಿಇರಿಸುತ್ತಾಳ...ಬಾಗಿಲುಗಳ ಗ್ಲಾಸಿನೊಳಗಿಂದ ಇಣಕಿ, ಆಕೆ 


೧ 


ದೊಡಪ್ಪ, ಅಪ್ಪ ಹಾಗೂ ಅಜ್ದ್ಜೂನ ಕೋಣೆಗಳಲ್ಲಿ ದೃಷ್ಟಿ ಹಾಯಿಸುತ್ತಾಳ....ತಲೆ 


ಲ 


ಅಲ್ಲಾಡಿಸುತ್ತ... .ನಿಟ್ಟು ಸಿರು ಬಿಡುತ್ತ....ಮರಳಿ ಬರುತಾಳ... 


ಛಮ್ಮಿಬೇಗಂ ಈಗ ಮೂವತ್ತು ವರ್ಷದವಳಾದಳು....ಕೂದಲುಗಳು ಸಮಯ 

ಕ್ಕಿಂತ ಮೊದಲೇ ಬೆಳ್ಳಗಾದವು...ಈಗ ಈಕೆ ಚಂಬೇಲಿ ಮನೆಯ ಸ್ವಚ್ಛತೆ, ವ್ಯವಸ್ಥೆಗಳ 

ಬಗ್ಗೆ ಆಸವಹಿಸುವುದನ್ನೂ ಬಿಟ್ಟು ಬಿಟ್ಟಳು...ಜಗತ್ತಿನ ಮೋಹದಿಂದ ಮನಸ್ಸು 
ವಿಮುಖವಾಗತೊಡಗಿತು.... ಆದರೆ ಸಿಟ್ಟು ಸೆಡವು ಮಾತ್ರ ಹಾಗೇ ಇದವು. ಅಷ್ಟೇ 
ಅಲ್ಲ ವಯಸ್ಸಿನಿಂದಾಗಿ ಇನ್ನೂ ಹೆಚ್ಚಾಗತೊಡಗಿದವು. 

ಈ ಸಡವಿಗೆ ಕಾರಣಗಳೇನೂ ಕಡಿಮೆಯಿರಲಿಲ. ಹಿಂದಿನವರು 
ಸಾವಿರಾರು ವರ್ಷವಿರಲಿಕ್ಕಿಲ್ಲ ನೂರಾರು ವರ್ಷವಾದರೂ ಬಾಳಿರಬೇಕು.... ಪಠಾಣ 
ವಂಶದ dyke ನ, ಸಿಟ್ಟು ಸ್ರಾಭಾವಿಕವಾಗಿತ್ತು..ಆ ವಂಶ, ಆ ಮನೆತನದ ಬಗ್ಗೆ 
ಎಂದೂ ಕಳಂಕ ಬಂದಿಲ್ಲ...ಈ ಕಾರಣದಿಂದಾಗಿ ಆಕ ಮನಯಲ್ಲಿಯೇ ಬಂದಿಯ 
ಹಾಗೇ ಇದುಳು...ಓಣಿಯ ಹಣ್ಣು ಮಕ್ಕಳೂಂದಿಗೂ ಕೂಡುವುದು, ಮಾತಾಡುವುದು 
ಎಲ್ಲ ಕಡಿಮೆ ಮಾಡಿದಳು...ವಿಧವೆಯರ ಹಾಗೆ ಬಿಳಿ ಸೀರೆ ಉಡತೂಡಗಿದಳು... 
ಆಕೆಯ ಹೆಚ್ಚಿನ ಸಮಯ ನಮಾಜದಲ್ಲಿ ಕಳಯುತ್ತದೆ...ಹೆಚ್ಚಾಗಿ ಮಧ್ಯಾಹ್ನದ 
ಸಮಯದಲ್ಲಿ ಸಲಾಮತ್‌ KA ಅಂಗಳದ ಕಿಟಕಿಯಲ್ಲಿ ಕುಳಿತು ಜರ್ದಾ ಮೆಲ್ಲುತ್ತ 
ಹೆದರಿಕೆ ಬರುವ ದನಿಯಲ್ಲಿ ತನ್ನಲ್ಲಿ ತಾನೇ ಚೀರಿಕೊಳ್ಳುತಾಳೆ... 

"ಅನುಯಾಯಿಗಳ ಬಗ್ಗ ನಗೆ ಬರುತಲಿದೆ...ನಾನು ಯಾರನ್ನೂ ನಿರ್ಮಿಸು 
ತ್ರೇನೆ... ಅದನ್ನು ಯಾರೋ ಬಂದು ಹಾಳು ಮಾಡಲು ಯತ್ಲಿಸುತಾರೆ...ನಾನು 
ಯಾರನ್ನೋ ಹಾಳು ಮಾಡುತಿರುತ್ತೇನೆ... ಅವನು ತನ್ನನ್ನು ತಾನು ನಿರ್ಮಾಣ 
ಗೊಳಿಸುವಲ್ಲಿ ಯತ್ನನಾಗಿರುತಾನಿ....ಎರಡು ಸಲ...'' ಹೀಗೆಯೇ ಅಸಂಬದ್ಧ ಮಾತು 
ಗಳನ್ನು ತನ್ನಲ್ಲಿ ತಾನೇ ಮಾತಾಡಿಕೊಳ್ಳುತಿರುತಾಳ. ಆಗ ಛಮ್ಮಿ-""ಓ ! ಸಲಾಮತ್‌ 
ಬುವಾ ಹುಚ್ಚುಚ್ಚು ಮಾತಾಡಬೇಡ...'' ಎಂದರೂ ಕೂಡ ಸಲಾಮತ್‌ ಬುವಾ 

ಯಾಗಿ ಅದೇ ರೀತಿ ಬಡಬಡಿಸುತಿರುತಾಳ.... 


ಹಾಸ ದಳ ೧ ಹ ಗ ಹ ಲ ಾಣಾಖ ಇ 
ಮಾಡುತಿದಳು ಸ ತ ಉ ಯುತ್ತಿದ ಉರಿ ಯಾವಾ 
ಟ್ರ > ಓಟ 


P) 2 ೧ ಹ್ಗ ಘ ಮ 
ಗಲೋ ಆರಿ ಹೋಗಿತ್ತು..ಛಮ್ಮಿ ಬೇಗಂ ಸಿಡಿಮಿಡಿ ಗೊಂಡಿದಳು... ಅವಸರವಸರ 


92 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ವಾಗಿ ಕೂದಲುಗಳಿಗೆ ವಸ್ತ್ರ ಕಟ್ಟಿಕೊಳ್ಳುತ್ತ ಸಿಪರ್ಸ್‌ ಹಾಕಿಕೊಳ್ಳುತಿದ್ದಳು.... ಆಗಲೇ 
ಹೂರಗಿನಿಂದ ಸಲಾಮತ್‌ ಬುವಾಳ ಮೊಮ್ಮಗಳು ಬಚ್ಚಲು ಮನೆಯ ಗೆದ್ದಿ ಹತ್ರಿದ 
ಬಾಗಿಲದ ಕೊಂಡಿ ಕಟ ಕಟ ಬಾರಿಸಿದಳು ಹಾಗೂ "ಅಕ್ಕ... ಅಕ್ಕ...ಜಲ್ಲಿ ಹೊರಗೆ 
ಬಾ...'' ಎಂದಳು. 


“ಬಸಿದು? 


"“ಅಕ್ಕ..."ಚಂಬೇಲಿವಾಲಾ ಮಕಾನ” ದಲ್ಲಿರುವವರಿಗ, ನಾಲ್ಕೆ ದು ಕಪ್‌ ಚಹಾ 
ಕಳಿಸಬೇಕಂದು ನಿನಗೆ ಹೇಳಿದಾರೆ...'' 


ಆಂ ಸರಿರಿ. ಚಿ? 


G 
₹[ 
1 
1 
6) 
Nl 
೭೭ 
G 
೮೬ 
₹ 


ಛಮ್ಮಿಗೆ ನಂಬಲೆ ಆಗಲಿಲ್ಲ, ಲಿ ಹೊರಗೆ ಬಂದು 
ಕಿಟಕಿಯ ಗಾಜಿನಲ್ಲಿ ಹಣಿಕಿ ನೋಡಿದಳು...ಹೊರಗ ಎರಡು ಟಾಂಗಾ ನಿಂತಿದವು... 
ಪಡಸಾಲೆಯ ಬಾಗಿಲು ತರೆದಿತ್ತು.. ಒಬ್ಬಿಬ್ಬರು ಸಾಮಾನು ಇ 

ಓರ್ವ ಕಪ್ಪು ಬಣ್ಣದ ಆದರ ಲಕ್ಷಣವಾದ ಮುಖದ ಹೆಣ್ಣು ಮಗಳು ಕೆಂಪು 
ಜಾರ್ಜೆಟ್‌ ಸೀರೆ ಉಟ್ಟು ಹಸಿರು ಬನಾರಸಿ ಶಾಲು ಹೊದುಕೊಂಡು ಕಟ್ಟೆಯ ಮೇಲಿ 
ಕುಳಿತು ಆರಾಮವಾಗಿ ಕಾಲು ಕುಣಿಸುತ್ತ ನೌಕರರಿಗೆ ಅಚ್ಚೆ ಮಾಡುತಿದ್ದಳು... ಅವಳದೇ 
ಬಣ್ಣದ ಅವಳ ಹಾಗೇ ಇರುವ ಹದಿಮೂರು...ಹದಿನಾಲ್ಕು ವರ್ಷದ ಒರ್ವ ಹುಡುಗಿ 
ಬಾಕ್ಸ್‌ ತರೆಯುವಲ್ಲಿ ನಿರತಳಾಗಿದಳು... 


ಇಷ್ಟರಲ್ಲಿ ಒಳಗಿನಿಂದ ಅಜ್ಜುಭಾಯಿ....ಎಂದಿನಂತೆ ಮೋಜಿನ ಅಜ್ಜು ಭಾಯಿ 
ಹಾಲ್‌ನಲ್ಲಿ ಬಂದ...ಬಾಗಿ ಆ ಹಣ್ಣಿಗೆ ಏನೋ ಹೇಳಿದ...ಅವಳು ಜೋರಾಗಿ 
ನಕ್ಕಳು...ಛಮ್ಮಿ ಬೇಗಂಳ ಕಣ್ಣಲ್ಲಿ ಇದೆಲ್ಲ ನೋಡಿ ಕತ್ತಲೆ ಆವರಿಸಿತು...ಕೂಂಚ ಕತಲಿದ್ದ 
ಬಚ್ಚಲು ಮನೆ ಈಗ ಸಂಪೂರ್ಣ ಕತಲು ತುಂಬಿದ ಬಾವಿಯಾಯಿತು...ಆಕೆ ಕೂಡಲೇ 
ಗೋಡೆ ಹಿಡಿದುಕೊಂಡಳು... ಜೋಲಾಡುತ್ತ ಹೊರಗ ಬಂದಳು...ತನ್ನ ಕೋಣೆಯಲ್ಲಿ 
ಮೂರ್ಛಿತಳಾಗಿ ಹಾಸಿಗೆಯ ಮೇಲ ಬಿದ್ದು ಕೊಂಡಳು... 

ಹಲವು ವರ್ಷಗಳಿಂದ ಲಜ್ಜು ಭಾಯಿ ಲಖನೌದಲ್ಲಿರುತ್ತ ಓರ್ವ ಹಂಗಸನ್ನು 
ಇಟ್ಟುಕೂಂಡಿದ್ದ ಅವಳನ್ನೇ ಈಗ ನಿಕಾಹ ಮಾಡಿಕೊಂಡು ತನ್ನೊಂದಿಗೆ ತನ್ನ ಪೂರ್ವ 
ಜರ ಮನಗೆ ಕರೆ ತಂದಿದ್ದ. ಇದರಿಂದಾಗಿ ಛಮ್ಮಿಗೆ ಆಘಾತವಾಯಿತು. ಅಷರಫಿ ಕಲ್ಲು 
ಕರೆದುಕೊಂಡು ಬಂದಿದ್ದ ಹುಡುಗಿ ಅಜ್ಜು ಭಾಯಿಯದಲ್ಲ. 

ಸಂಜೆ ಅಜ್ಜು ಭಾಯಿ ಹಣ್ಣು ಮಕ್ಕಳು ಇರುವ ಈಚೆ ಮನೆಗೆ ಬಂದು ಹಾಲ್‌ನಲ್ಲಿ 
ನಿಂತು ಕರೆದ-""ಓ ! ಬಮ್ಮು..ಬಾಯಿಲ್ಲಿ ನಿನ್ನ ಅಶಿಗೆಯನ್ನು ಭಟ್ಟಿಯಾಗು...”' 
ಈ ಮಾತು ಕೇಳಿದ ಛಮ್ಮಿ ಬೇಗಂ ನಡುಗಲಾರಂಭಿಸಿದಳು... ಪಲ್ಲಂಗದಿಂದ 
ಮತ್ತೆಬಚ್ಚಲು ಮನೆ ಹೊಕ್ಕು ಜೋರಾಗಿ ಒಳಗಿಂದ ಕೊಂಡಿ ಹಾಕಿ ಕೊಂಡಳು... 


2 ಚ ಸೆ 
ಭಾಯಿ ಹಾಲ್‌ನಲ್ಲಿ ಒಂದೆಡೆ ನಿಂತಿದ...ಕಲ್ಲು ಅವನ ಹಿಂದೆ ನಿಂತಿದಳು... 


ಐ 
ಅ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 93 


ಇಬ್ಬರೂ ಕಲ ನಿಮಿಷಗಳವರೆಗೆ ಅದೇ ರೀತಿ ಸುಮ್ಮನೆ ನಿಂತಿದ್ದರು... ನಂತರ ತಲೆ 
ಬಾಗಿಸಿಕೊಂಡು "ಚಂಬೇಲಿವಾಲಾ ಮಕಾನ'ಗೆ ಮರಳಿದರು... 

ಆ ದಿನದಿಂದ ಛಮ್ಮು ಬೇಗಂಳ ಜಗತೇ ಬದಲಿಯಾಯಿತು...ಈಗ ಆಕೆ ಇಡೀ 
ದಿನ ಕುರಾನ್‌ಷರೀಫ್‌ನ್ನೇ ಓದುತ್ತಿದಳು... ಅಜ್ಜು ಇಲ್ಲಿಯವರೆಗೂ ಅವಳನ್ನು 


ಡ್‌ 
ವಂಚಿಸುತ್ತ ಅವಳ ಬದುಕನ್ನು ಹಾಳು ಮಾಡಿದ...ಹಾಗೂ ಬೇರೂಬ್ಬಳೂಂದಿಗೆ 
ಮದುವೆಯಾದ... ತನ್ನ ವ್ಯಕಿಗತ ದುಃಖ, ದುಮ್ಮಾನಕ್ಕಿಂತ, ಆಕಗ ಅಜ್ಜು ಓರ್ವ ವೇಶ್ಯೆ 


ಯೊಂದಿಗೆ ಮದುವೆಯಾಗಿ, ವಂಶದ ಗೌರವ ಹಾಳು ಮಾಡಿದುದು ಹಚ್ಚು ದುಃಖಿತಳ 


ನ್ನಾಗಿ ಮಾಡಿತ್ತು..ಛಮ್ಮುಬೇಗಂ ಈ ಪಾಪಕ್ಕಾಗಿ ಅವನನ್ನು ಸಾಯುವ ವರೆಗೂ 
ಕಮಿಸಲಾರದವಳಾಗಿದಳು...ಕಲ್ಬು ಇವಳ ಜೊತ ಸ್ನೇಹ ಬೆಳಸಲು ಬಹಳ ಸಲ 
ಪ್ರಯತ್ನ ಮಾಡಿದಳು... ಅಂಗಳದ ಕಿಟಕಿಯಿಂದ-""ಏನಾದರೂ ಬೇಕಾದರೆ ಕೇಳು...”' 

ದಳು...ವಿಶೇಷ ಅಡಿಗೆ ಮಾಡಿದ ದಿನ ಆಳುಗಳಿಂದ ಕಳಿ 
ದಳು...ಆದರ ಛಮ್ಮಿ ಬೇಗಂ "ಚಂಬೇಲಿವಾಲಾ ಮಕಾನ'ದಿಂದ ಯಾರಾದರೂ ಇತ್ತ 
ಸುಳಿದರ ಅವರ ಕಾಲು ಮುರಿದು ಹಾಕಂದು ಧಮ್ಮುಖಾನನಿಗ ಹೇಳಿದಳು...ಮನೆಗೆ 
ಮರಳಿ ಬಂದು ಎರಡು ತಿಂಗಳ ನಂತರ ಅಜ್ಜು ಭಾಯಿ ಮಲ್ಲನ್‌ಖಾನನೊಂದಿಗೆ 
ಎರಡುನೂರು ರೂಪಾಯಿ ಕಳಿಸಿಕೊಟ್ಟ. ಇಲ್ಲಿಯವರೆಗೂ ಈ ಹಣವನ್ನು ಲಖನೌದಿಂದ 


ಕಳಿಸುತಿದ...ಆದರೆ ಈಗ ಪರಿಸಿತಿ ಬದಲಾಗಿತ್ತು... 


ಎಂ ಉಂ ಟು 


₹) 
ತ್ರಿ 
el 
dL 
(2 
(© 


ಎ 1 ಇತ್ತ್‌” 


ಛಮ್ಮಿ ಬೇಗಂ ಕಿಟಕಿಯ ಮುಂದ ನಿಂತು...ಆರ್ಭಟಿಸಿದಳು-""ದಿವಂಗತ 
ಜುಮ್ಮಾಖಾನ್‌ನ ಮಗಳು, ಮತ್ತು ಶಬ್ಬೂಖಾನನ ಸೋದರನ ಮಗಳು ಕಟ್ಟದರಿಂದ 
ಬಂದ ಹಣ ಅದು ಹರಾಮದೆಂದು ಭಾವಿಸಿದೇನೆ...ಮಲನ್‌ ಖಾನ್‌ ಆತ್ಮಾಭಿಮಾನ 
ವುಳ್ಳ ಪಠಾಣನಾಗಿದರ ಈ ಎರಡುನೂರು ರೂಪಾಯಿ ಕೊಟ್ಟವನ ಮುಖದ ಮೇಲೆ 
ಒಗೆದು ಬಾ...'' ಎಂದು ಹೇಳಿದ ಆಕೆ ಕಿಟಕಿ ಧಡರ್‌ ಎಂದು ಹಾಕಿಕೊಂಡಳು... ಅದಕ್ಕೆ 
ದೊಡ್ಡ ಕೀಲಿ ಜಡಿದಳು... 


ಈಗ ಛಮ್ಮಿ ಬೇಗಂ ತನ್ನ ವಸ್ತ್ರ ಒಡವೆ ಮಾರಿ ಜೀವ ಸಾಗಿಸತೊಡಗಿದಳು... 


ಜಂ ದ್‌ ಈ 
ಒಡವೆಗಳಲ್ಲ ಮುಗಿದಾಗ ಮನೆಯಲ್ಲಿದ್ದ ಬೆಲೆಯುಳ್ಳ ವಸುಗಳನ್ನು ಮಾರಿದಳು... 
ಆದರೆ ಹಸಿವೆ ಅದೊಂದು ಬಹುದೊಡ್ಡ ರೋಗ...ತನ್ನದಲದೆ ಧಮ್ಮುಖಾನ್‌, 


ಮಲ್ಲನ್‌ಖಾನ್‌....ಸಲಾಮತ್‌ ಬುವಾ ಹಾಗೂ ಆಕೆಯ ಮಕ್ಕಳ ಹೊಟ್ಟ, ತುಂಬಿಸ 
ಬೇಕಾಗಿತ್ತು...ಆಕೆ ಮನೆಯಲ್ಲಿಯೇ ಕುರಾನ್‌ ಷರೀಫ್‌ ಮತ್ತು ಉರ್ದು ಹೇಳುವ 
ಪಾಠಶಾಲ ಆರಂಭಿಸಿದಳು. ಓಣಿಯಲ್ಲಿಯ ಹೆಣ್ಣುಮಕ್ಕಳಿಗಾಗಿ ಹೊಲಿಗೆ ಕಲಸ ಕೂಡ 
ಪ್ರಾರಂಭಿಸಿದಳು... ದುಡಿದುಡಿದು ದಣಿದು ಜದ್ದಿನಿಂದ ಮಲಗಿದಾಗ ಸಲಾಮತ್‌ 
ಬುವಾ ಹೆದರಿಕೊಂಡು ಸಿಟ್ಟಿನಿಂದ ಹೇಳಿದಳು-""ಬಿಬಿ, ಗೌರವ ರಕ್ಷಣೆಗಾಗಿ ನಿನ್ನ 
ಜೀವವನ್ನೇ ಕೊಡಬೇಕಂದಿರುವೆಯಾ? ಏನಿದೆ ಈ ಟೊಳ್ಳು ಅಭಿವಹನದಲ್ಲಿ?'' ಆದರ 
ಈ ಯಾವ ಮಾತೂ ಛಮ್ಮಿ ಬೇಗಂಳ ಮೇಲೆ ಯಾವ ಪರಿಣಾಮವನ್ನೂ ಬೀರಲಿಲ್ಲ.. 


ನ್‌ ನಲ ಎ ಇ ಇ ಧು ಫಿ — ಪ್ಪ ತಜಿ ನ್‌್‌ 
ಸಲಾಮತ್‌ ಬುವಾ ಹೆದರಿ ಓಡೋಡಿ ""ಚಂಬೇಲಿವಾಲಾ ಮಕಾನ''ಕ್ಕೆ ಹೋದಳು.... 


04 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಕಲ್ಲು ಕೂಡಲೇ ಬುರ್ಕಾ ಹಾಕಿಕೊಂಡು ಓಣಿಯೊಳಗಿಂದ ಈ ಮನೆಯೊಳಕ್ಕೆ 
ಬಂದಳು... ಡಾಕ್ಟರರನ್ನು ಕರೆಯಿಸಲಾಯಿತು....ಕಲ್ಲು ಇಡೀ ರಾತ್ರಿ ಆಕೆಯ ಹತ್ತಿರವೇ 
ಕುಳಿತು ಸುಶ್ರೂಷೆ ಮಾಡಿದಳು... ಅಜ್ಜುಭಾಯಿ ಅದೆಷ್ಟೋ ಸಲ ಬಂದು ಚಿಕ್ಕಪ್ಪನ 
ಮಗಳಾದ ತಂಗಿಯ ಸ್ಥಿತಿಯನ್ನು ನೋಡಿದ... ಆದರೆ ಈಗಲೂ ತಾನು ಆಕೆಗೆ ಮಾಡಿದ 
ವಂಚನೆಯ ಬಗ್ಗೆ ಅವನಿಗೆ ಯಾವ ಪಶ್ಚಾತಾಪವೂ ಆದಂತೆ ಕಾಣಲಿಲ್ಲ.. 

ಎಚ್ಚರ ಬಂದ ತಕ್ಷಣ, ತನ್ನೆದುರಿಗೆ ಕುಳಿತ ಕಲ್ಲುಳನ್ನು ನೋಡಿದ ಕೂಡಲೇ 
ಛಮ್ಮಿಬೇಗಂಳಿಗೆ ಮತ್ತೆಸಿಟ್ಟು ಜೋರಾಯಿತು...ಕಲ್ಲು ಆಕೆಯ ಆ ಸಿಟ್ಟು ಕಂಡು ನಡುಗಿ 
ಹೋದಳು...ಆ ಕೂಡಲೇ ಅಲ್ಲಿಂದ ಎದ್ದು ತನ್ನ ಮನೆಗೆ ಹೊರಟು ಹೋದಳು... 


ಬಹಳಷ್ಟು ವೇಶ್ಯೆಯರು ಮದುವೆಯಾಗಿ ತುಂಬ ಪ್ರಾಮಾಣಿಕ ಹೆಂಡತಿಯ 
ರಾದಂತೆ ಕಲ್ಲುಕೂಡ ತುಂಬ ಪತಿವ್ರತೆಯಾಗಿದಳು... ಛಮ್ಮಿಬೇಗಂ ತನ್ನನ್ನು ಆ ವಂಶದ 
ಸೂಸೆಯೆಂದು ಪರಿಗಣಿಸಿ, ತನ್ನ ಅತಿಗೆಯೆಂದು ಸ್ವೀಕರಿಸಿ, ""ಇಮ್ಬಿವಾಲಾ ಮಕಾನ'' 
ದಲ್ಲಿ ಕರೆದುಕೊಳ್ಳಬೇಕೆಂಬ ಇಚ್ಛೆ ಕಲ್ಲುಗೆ ತುಂಬ ಇತ್ತು ಆದರೆ ಆಕೆಯ ಈ ಇಚ್ಛೆ 
ಎಂದೂ ಪೂರ್ಣವಾಗಲಿಲ್ಲ.. | | 


ಹತ್ತು ವರ್ಷಗಳು ಕಳದುಹೋದವು. ಅಜ್ಜೂಭಾಯಿಗೆ ಛಮ್ಮಿಬೇಗಂಳ ಬಗ್ಗೆ 
ಯೋಚನೆಯಿತ್ತು..ಆದರೆ ಈಗ ಛಮ್ಮಿಬೇಗಂ ಮಧ್ಯವಯಸ್ಕಳಾಗಿದ್ದಳು... ಈಗ 
ಅವಳನ್ನು ಮದುವೆ ಆಗುವವರಾರು ? 


ಛಮ್ಮಿಬೇಗಂ ಅವನೊಂದಿಗೆ ಹಾಗೂ ಕಲ್ಲುಳೂಂದಿಗೆ ಮೊದಲಿನಂತೆಯೇ 
ಈಗಲೂ "ಪರದಾ' ಆಚರಿಸುತ್ತಿದ್ದಳು. ಅದೇ ರೀತಿ ಶಾಲೆ ನಡಸಿ ತನ್ನ ಉಪಜೀವನ 
ನಡೆಸುತ್ತಿದ್ದಳು. ಹೀಗಿರುವಾಗಲೇ ದೇಶ ಒಡೆದು ಎರಡಾದವು... ಅರ್ಧದಷ್ಟು 
ಶಾಹಜಾಪೂರ ಖಾಲಿಯಾಯಿತು...ಆಕೆಯ ಶಾಲೆಯ ಹುಡುಗಿಯರು ತಮ್ಮ ತಮ್ಮ 
ತಾಯಿ ತಂದೆಗಳೂಂದಿಗೆ ಪಾಕಿಸಾನಕ್ಕೆ ಹೊರಟು ಹೋದರು. 


ಛಮ್ಮಿಬೇಗಂ ಜೀವಿಸುವುದು ಕಷ್ಟವಾಗತೊಡಗಿತು. ಅದೇ ಕಾಲದಲ್ಲಿ ಆಸ್ತಿಯ 
ಯಾವುದೋ ಕೆಲಸಕ್ಕಾಗಿ ಅಜ್ಜುಭಾಯಿ ದಿಲ್ಲಿಗೆ ಹೋದ...ಅಲ್ಲಿ ನಡೆದ ಜಾತಿ 
ಗಲಭೆಗಳಿಂದಾಗಿ ಅವನು ಅದರಲ್ಲಿಸಿಕ್ಕು ಸತ್ಕುಹೋದ...ಕಲ್ಲು ಎದೆ ಬಡಿದು ಕೊಂಡು 
ಅತ್ತಳು... ಬಳ ಒಡೆದು ಹಾಕಿದಳು...ಅಂಗಳದಲ್ಲಿದ್ದ ಕಿಟಕಿಗೆ ಕೈ ಗುದ್ದಿ ಗುದ್ದಿ 
ರಾಮಾರಗತ ಮಾಡಿಕೊಂಡು..... ""ಬಾಗಿಲುತಗೆ.... ಹಾಯ್‌....ನಾನು ಸರ್ವನಾಶ 
ವಾದೆ....'' ಎನ್ನುತ್ತ ರೋದಿಸಿತೊಡಗಿದಳು... 


ಛಮ್ಮಿಬೇಗಂ ಹಾಲ್‌ನಲ್ಲಿ ಗಾಢವಾಗಿ ಕಾಟ್‌ ಮೇಲೆ ಮಲಗಿದ್ದಳು. ಗೋಳಾಟ 
ಕೇಳಿ ಎದಳು...ಗೋಡೆಯ ಮಳೆಗೆ ಹಾಕಿದ್ದ ಕೀಲಿ ಕೈ ತೆಗೆದುಕೊಂಡು ಬಾಗಿಲ ಕೀಲಿ 
ತೆಗೆದಳು...ಕಲ್ಲು ಕೂದಲು ಹರವಿಕೊಂಡು ದೆವ್ವದ ಹಾಗೆ ಚೀರುತಿದಳು...""ಓ ನನ್ನ 
ಮುತ್ತುದೆತನ, ನನ್ನ ಸೌಭಾಗ್ಯ ಕೊಳ್ಳ ಹೊಡೆಯಲ್ಪಟ್ಟಿತು...''ಎನ್ನುತ್ತ ಮುಂದೆ ಬಂದು 
ಛಮ್ಮಿಬೇಗಂಳನ್ನು ಅಪ್ಪಿಕೊಳ್ಳ ಬಯಸಿದಳು...ಆದರೆ ಆಕೆ ಎರಡು ಹೆಜ್ಜೆ ಹಿಂದಕ್ಕೆ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 95 


ಸರಿದಳು...ನಿದ್ರೆಯಿಂದ ತುಂಬಿದ ಕಣ್ಣುಗಳು...ಕಲ ಹೊತಿನ ನಂತರ ಅವಳಿಗೂ 
ಏನಾಯಿತೆಂಬುದರ ಅರಿವು ಬಂದು ಸಬಳಾಗಿ ಕಿಟಕಿಯಲ್ಲಿ ಕುಳಿತಳು... ಬಿಳಿಯ 
ಮೇಲುದ ಬಾಯಲ್ಲಿ ತುರುಕಿಕೊಂಡಳು...ಬಿಕ್ಕು.... ಬಿಕ್ಕುತ್ತ ಅಳತೊಡಗಿದಳು... 
ಅಳುತಲೇ ಹೇಳಿದಳು-""ಅರೆ...ನೀನಂತೂ ಇಂದು ವಿಧವ ಆಗಿರುವೆ...ನಾನು... ಈ 
ದುರ್ದೈವಿ ಸದಾ ಕಾಲದಿಂದ ವಿಧವೆಯಾಗಿದ್ದೇನೆ.....'' 

ಅಜ್ಜೂಭಾಯಿಯ ದಿನಕರ್ಮ ಮುಗಿದ ನಂತರ ಕಲ್ಲೂ ಮಾಯವಾದಳು... 
ಅವಳ ಮಗಳು ಅಷರ್ಫಿಯನ್ನು ಕೆಲ ವರ್ಷಗಳ ಹಿಂದ ಅಜ್ಜೂಭಾಯಿ ತನ್ನ 
ಸಂಬಂಧಿಯೋರ್ವನಿಗೆ ಮದುವೆ ಮಾಡಿ ಕೂಟ್ವಿದ- ಅವಳೀಗ ಲಖನೌದಿಂದ ಬಂದು 
“ಚಂಬೇಲಿವಾಲಾ ಮಕಾನ''ದಲ್ಲಿದ ಎಲ್ಲ ಸಾಮಾನುಗಳನ್ನು ತೆಗೆದು ಕೊಂಡು 
ಹೊರಟುಹೋದಳು...ಛಮ್ಮಿಬೇಗಂ ಬಚ್ಚಲು ಮನೆಯ ಗಾಜಿನಿಂದ, ನಿರಾಸಕ್ತಿಯಿಂದ 
ಈ ನಶ್ತರ ಜಗತ್ತಿನ "ತಮಾಷಾ' ನೋಡುತಿದಳು... 

ಚಂಬೇಲಿವಾಲಾ ಮಕಾನ''ಕ್ಕೆ ಕಸ್ಫೋಡಿಯನ್‌ನ ಕೀಲಿ ಹಾಕಲಾಯಿತು.. 
ಅಜೂಭಾಯಿ ಪಾಕಿಸಾನಕ್ಕೆ ಹೋಗಿಲ್ಲ ದಂಗೆಯಲ್ಲಿ ಸತಿದಾನೆಂಬುದನ್ನು ಕೋರ್ಟನಲ್ಲಿ 
ಛಮ್ಮಿಬೇಗಂಳಿಗೆ ಸಾಬೀತು ಪಡಿಸಲು ಆಗಲಿಲ್ಲ..ಆಕ ಯಾವುದೋ ಪುರಾತನ 
ವಸುವಿನ ಹಾಗೆ ""ಇಮ್ಸಿವಾಲಾ ಮಕಾನ''ದಲ್ಲಿರತೊಡಗಿದಳು... ಮಲ್ಲನ್‌ ಖಾನ 
ಮತ್ತು ಧಮ್ಮುಖಾನ ಹಸಿವೆಯಿಂದಾಗಿ, ವೃದಾಪ್ಯದಿಂದಾಗಿ ಸತ್ತು ಹೋದರು... 
ಸಲಾಮತ್‌ ಬುವಾ ಕೂಡ ಇಲ್ಲವಾದಳು. ಆಕೆಯ ಮಕ್ಕಳು, ಅಳಿಯಂದಿರು 
ಪಾಕಿಸಾನಕ್ಕೆ ಹೊರಟು ಹೋದರು...ಛಮ್ಮಿಬೇಗಂ ಹೂಲಿಗೆ ಕೆಲಸ ಮಾಡುತ್ತ ಜೀವನ 
ಸಾಗಿಸ ಹತ್ತಿದಳು... ಏಕಾಕಿಯಿರಲು ಈಗ ಆಕೆಗೆ ಆ ಮನೆಯಲ್ಲಿ ಯಾವ ಹದರಿಕೆಯೂ 
ಅನ್ನಿಸುತಿರಲಿಲ್ಲ.. ಏಕೆಂದರೆ ತಲೆ ಪೂರ್ಣ ಬೆಳ್ಳಗಾಗಿತ್ತು.. 

ಬಹಳ ಜಲಿ ಓಣಿಯಲ್ಲಿ ದೊಡ್ಡ ಅಜ್ಜಿ ಅನ್ನಿಸಿಕೊಳ್ಳತೊಡಗಿದಳು...ಕೆಲ 
ಸಮಯದ ನಂತರ ""ಚಂಬೇಲಿವಾಲಾ ಮಕಾನ'' ದಲ್ಲಿ ಓರ್ವ ಸಿಖ್‌ ಶರಣಾರ್ಥಿ 
ಡಾಕ್ಟರ್‌ ಬಂದು ವಾಸ ಮಾಡಿದ...ಯಾವಾಗಾದರೊಮ್ಮೆ ಸರದಾರನ ಹೆಂಡತಿ 
ಅಂಗಳದ ಕಿಟಕಿಯ ಹತಿರ ಬಂದು ಕೂಡುತಾಳ...ಆಕೆ ಮತ್ತು ಛಮ್ಮಿಬೇಗಂ ತಮ್ಮ 
ತಮ್ಮ ದುಃಖ, ಸುಖ ಹಂಚಿಕೊಳ್ಳುತಾರ... ಡಾಕ್ಟರ್‌ ಅವರ ಮಗಳು ಚರಣಜೀತಳ 
ಮದುವೆ ಹೊಸದಿಲ್ಲಿಯಲ್ಲಿರುವ ಯಾವುದೋ ಸರಕಾರಿ ಅಧಿಕಾರಿಯೊಂದಿಗೆ ಆಗಿತ್ತು.. 

ಈ ಸಲ ಆಕೆ ತವರು ಮನೆಗೆ ಬಂದಾಗ ಆಕೆ ತನ್ನ ಗಂಡನ ಹಿರಿಯ ಮುಸಲ್ಮಾನ 
ಅಧಿಕಾರಿಯ ಹಂಡತಿಗೆ ಓರ್ವ ಅಧ್ಯಾಪಕಿಯ ಅವಶ್ಯಕತಯಿದೆ, ಅಧ್ಯಾಪಕಿ 
ಮನೆಯಲ್ಲಿಯೇ ಇದ್ದು ಅವರ ಮಕ್ಕಳಿಗೆ ಉರ್ದು ಮತ್ತು ಕುರಾನ್‌ಷರೀಫ್‌ 
ಓದಿಸಬೇಕು- ಎಂದು ತನ್ನ ತಾಯಿಗೆ ಹೇಳುತ್ತ ಈ ಕೆಲಸಕ್ಕೆ ಛಮ್ಮಿ ಅಂಟಿಗೆ ಕೇಳಲು 
ನನಗೆ ಹೆದರಿಕೆಯಾಗುತದೆ...ನೀವೇ ಕೇಳಿ ನೋಡಿ....ಎಂದಳು. 

ಡಾಕ್ಟರನ ಹೆಂಡತಿ ಛಮ್ಮಿಬೇಗಂಳೂಂದಿಗೆ ಈ ನೌಕರಿಯ ಬಗ್ಗೆ ಕೇಳಿದಳು... 
ಹಾಗೂ ತಿಳಿಸಿ ಹೇಳಿದಳು....""ಸೋದರಿ....ಈ ಏಕಾಕಿತನ, ದಾರಿದ್ರ್ಯ ಹೀಗೆ ಎಷ್ಟು 


96 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಕಾಲ ಜೀವನ ಕಳವಿರಿ...ದಿಲ್ಲಿಗೆ ಹೋಗಿ...ಸಹಬುದ್ಧೀನ ಸಾಹೇಬರಲ್ಲಿ ಗೌರವದಿಂದ 
ಹಾಗೂ ಸುಖವಾಗಿ ಜೀವಿಸಬಹುದಾಗಿದೆ, ಯಾವ ತೊಂದರೆಗಳಿಲ್ಲದೆ ವೃದ್ಧಾಪ್ಯ 
ಕಳೆಯುತದೆ....'' 

ಇಷ್ಟು ಹೂತಿಗೆ ಛಮ್ಮಿಬೇಗಂಳ ಸಿಟ್ಟು ಸೆಡವು ಮಾಯವಾಗಿದವು.... ಆಕೆಗೂ ಈ 
ಮಾತುಗಳು ಹಿಡಿಸಿದವು...ಸತಾಗ ಯಾರಾದರೂ ಧರ್ಮಗ್ರಂಥ ಓದುವವರಾದರೂ 
ಬೇಕಲ್ಲ..ಎಂದು ಯೋಚಿಸಿದಳು... 


ಛಮ್ಮಿಬೇಗಂ ಬುರ್ಕಾ ಹಾಕಿಕೊಂಡು ಕೇವಲ ಒಂದು ಪೆಟ್ಟಿಗೆ, ಹಾಸಿಗೆ, ಒಂದು 
ಲೋಟಾ ತೆಗೆದುಕೊಂಡು ಹೊರಟಳು...ಈಗಾಗಲೇ ಮನೆ ಒಂದು ರೀತಿಯಲ್ಲಿ 
ಅವಶೇಷವಾದ ಹಾಗಿತ್ತು.. ಅದು ಹಾಗಾದುದರ ಬಗ್ಗೆ ಆಕೆಗೆ ಈಗ ಯಾವ ದುಃಖವೂ 
ಇಲ್ಲ ಏಕೆಂದರೆ ಈಗ ಆಕೆ ತ್ಯಾಗ ಮತ್ತು ಸನ್ಯಾಸದ ಸ್ಥಿಶಿ ತಲುಪಿದ್ದಳು...ಆಕೆ ರೈಲಿನಲ್ಲಿ 
ಕುಳಿತು ದಿಲ್ಲಿ ತಲುಪಿದಳು... ಅಲ್ಲಿ ನಿಲ್ದಾಣಕ್ಕೆ ಸ್ವತಃ ಬೇಗಂ ಸಹಬುದ್ಧೀನ ಈಕೆಯನ್ನು 
ಕರದೊಯ್ಯಲು ಬಂದಿದ್ದಳು. ಈಕ ಬರುವ ವಿಷಯವನ್ನು ಚರಣಜೀತಸಿಂಗ್‌ ಮೊದಲೇ 
ತಿಳಿಸಿದ್ದಳು. 

ಅಂದಿನಿಂದ ಆಕೆ ಛಮ್ಮಿಬೇಗಂ ಜಮೀನಾರ ಶಾಹಜಾನಪುರ ಮೊಗಲಾನಿಜಿ 
ಆದಳು.... 

ಛಮ್ಮಿಬೇಗಂ ಸಮಗ್ರ ಹನ್ನರಡು ವರ್ಷಗಳನ್ನು ಬಿಳಿಯ ಸೀರೆ, ಬುರ್ಕಾ 
ಹಾಕಿಕೊಂಡು ಸಹಬುದ್ದೀನ ಸಾಹೇಬನ ಮನೆಯಲ್ಲಿ ಕಳದಳು. ಈಕೆ ಕುರಾನ್‌ 
ಷರೀಫ್‌, ಉರ್ದು ಓದಿಸುತ್ತಿದ್ದ ಹುಡುಗರು ದೊಡ್ಡವರಾದರು. ಹಿರಿಯ ಹುಡುಗ 
ಬಿ. ಎ. ಮುಗಿಸಿ ತನ್ನ ಚಿಕ್ಕಪ್ಪನ ಹತಿರ ಪಾಕಿಸಾನಕ್ಕೆ ಹೋದ. ನಡುವಿನ ಹುಡುಗಿ ಕೂಡ 
ಕರಾಚಿಗೆ ಹೊರಟು ಹೋದಳು...ಕಿರಿಯ ಹುಡುಗಿ ಕಾಲೇಜಿಗೆ ಹೋಗ 
ತೊಡಗಿದ್ದಳು... ಈಗ ಬೇಗಂ ಸಹಬುದೀನಳಿಗೆ ಛಮ್ಮಿಬೇಗಂಳ ಅವಶ್ಯಕತೆ ಉಳಿಯ 
ಲಿಲ್ಲ. ಸಹಬುದ್ದೀನ ಸಾಹೇಬ ನಿವೃತನಾಗಿ ತನ್ನೂರು ಮಿರ್ಜಾಪೂರಕ್ಕೆ ಹೋಗಲಿದ್ದರು. 
ದಿಲ್ಲಿಯಿಂದ ಹೊರಡುವ ಮುನ್ನ ಬೇಗಂ ಸಹಬುದ್ದೀನ ಛಮ್ಮಿಬೇಗಂಳನ್ನು ತನ್ನ ಗೆಳತಿ 
ಬೇಗಂ ರಾಶಿದ್‌ ಅಲಿಯ ಮನೆಯಲ್ಲಿರಿಸಿದಳು..ರಾಶಿದ್‌ ಅಲಿ ಸಾಹೇಬ ಕೂಡ 
ಭಾರತೀಯ ಸರಕಾರದಲ್ಲಿ ಓರ್ವ ಹಿರಿಯ ಅಧಿಕಾರಿಯಾಗಿದ್ದ, 


ಛಮ್ಮಿಬೇಗಂ ಸಹಬುದ್ದೀನ ಸಾಹೇಬರಲ್ಲಿ ತುಂಬ ಸುಖ, ಶಾಂತಿಯಿಂದಿದ್ದಳು.... 
ಆಕೆಯ ಜೊತೆಗೆ ಅವರೆಲ್ಲ ಮನೆಯ ಹಿರಿಯರೊಂದಿಗೆ ವರ್ತಿಸುವ ಹಾಗೆ 
ವರ್ತಿಸುತ್ತಿದ್ದರು...ಆಕೆಗೆ ಅವರ ಮೂವರೂ ಮಕ್ಕಳೊಂದಿಗೆ ತುಂಬ ಪ್ರೀತಿಯಿತ್ತು... 
ಸಿಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿತ್ತು..ಯಾವಾಗಾದರೊಮ್ಮೆ ಬಂದರೂ 
ತನ್ನ ಕಷ್ಟದ ಪರಿಸ್ಥಿತಿ ಅರಿತು ನುಂಗಿಕೊಳ್ಳುತ್ತಿದಳು. ಈಗ ಆಕ ಸಿಟ್ಟು ಸೆಡವು ಯಾರ. 
ಮೇಲೆ ಮಾಡಬೇಕು....ಇದನ್ನಲ್ಲ ಸಹಿಸಿಕೊಳ್ಳುವವರು ಎಲ್ಲರೂ ಅಲ್ಲಾಗೆ ಪ್ರಿಯ 
ರಾದರು....ಒಮ್ಮೂಮ್ಮ ಆಕೆಗೆ ಕಲ್ಲೂಳ ನೆನಪಾಗುತಿತ್ತು..ಈಗ ಆಕ ಎಲ್ಲಿ ಎಂತು 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 97 


ಎಂದು ಯೋಚಿಸುತಾಳ....ಸತೇ ಹೋಗಿರಬೇಕೆಂದೂ ಬಭಾವಿಸುತಾಳೆ.... ಜೀವನದ 
ಭರವಸೆಯಾದರೂ ಈಗೀಗ ಎಲ್ಲಿದೆ....ಎನ್ನುತ್ತ ಸುಮ್ಮನಾಗುತಾಳ.... 


ಬೇಗಂ ರಾಶಿದ್‌ ಅಲಿ, ಬೇಗಂ ಸಹಬುದ್ಧಿನಳ ಹಾಗೆ ಸಹೃದಯಿಯಾಗಿರಲಿಲ್ಲ 
ಭಗವದ್‌ ಚಿಂತಕಳಾಗಿರಲಿಲ್ಲ..ಇಂದಿನ ಮಾಡರ್ನ್‌ ಹುಡುಗಿಯಾಗಿದ್ದಳು... ಆದರೆ 
ಈಕೆ ಕೂಡ ಗೌರವ ಕೊಡುತ್ತಿದಳು....ಛಮ್ಮಿಬೇಗಂಳಿಗೆ... ಇಲ್ಲಿಯೂ ಕೂಡ ಮನೆಯ 
ಹಿರಿಯ ವ್ಯಕ್ತಿಯಾಗಿಯೇ ಇದ್ದಳು....ರಾಶಿದ್‌ ಅಲಿ ಆಕೆಯ ಬಗ್ಗೆ ತುಂಬ ಕಾಳಜಿ 
ವಹಿಸುತಿದ್ದ..ಆಕೆಯ ವ್ಯಕಿತ್ತ, ಸಂಸ್ಕೃತಿ, ಬಣ್ಣ ರೂಪ, ಉಚ್ಚೆ ವಿಚಾರಗಳಿಂದ ಎಲ್ಲರೂ 
ಪ್ರಭಾವಿತರಾಗಿದ್ದರು...ಬೇಗಂ ರಾಶಿದ್‌ ಆಗಾಗ ತನ್ನ ಗೆಳತಿಯರಿಗೆ ಹೇಳುತಿರು 
ತಾಳೆ-""ಓ ! ಜೀವನದಲ್ಲಿ ಎಂಥೆಂಥ ಘಟನೆಗಳು, ಪರಿಸ್ಥಿತಿಗಳು ಬರುತವೆ...ಕ್ರಾಂತಿ 
ಉಂಟಾಗುತವೆ...ಕ್ಷಣ ಕ್ಷಣದಲ್ಲಿ ಏನೆಲ್ಲ ಆಗಿ ಹೋಗುತದೆ... ನಮ್ಮ ಮನೆಯಲ್ಲಿರುವ 
ಛಮ್ಮಿ ಬೇಗಂಳ ಕಥೆ ಕೇಳಿದೀರೇನು ನೀವು...? ಶಾಹಜಾಹಪುರದ ಇಂಥ ಮನೆ 
ತನದ...''ಕೇಳುವ ಹಂಗಸರಲ್ಲ ತಲೆ ಅಲ್ಲಾಡಿಸುತ್ತ ನಿಟ್ಟುಸಿರು ಬಿಡುತಾರ... ಅವರು 
ಕೂಡ ಇಂಥವೇ ಪ್ರಸಂಗಗಳನ್ನು ಹೇಳುತಾರೆ... 

ಬೇಗಂ ರಾಶಿದ್‌ ಅಲಿಯ ಮಕ್ಕಳು ಒರಟಾಗಿದವು. ಅವುಗಳ ಮೇಲೆ 
ಹೃದರಾಬಾದಿನ ಆಯಾಳ ಪ್ರಭಾವವಿತ್ತು..ಛಮ್ಮಿಬೇಗಂ ಹೌಸ್‌ ಕೀಪರ್‌ ಆದಳು... 
ಮನೆ ನೋಡಿಕೊಳ್ಳಲು ಬೇಗಂ ರಾಶಿದ್‌ಳಿಗೆ ಛಮ್ಮಿಬೇಗಂಳ ಅವಶ್ಯಕತ ತುಂಬ 
ಇತ್ತು..ಏಕಂದರೆ ಆಕೆಯ ಬಹಳಷ್ಟು ಸಮಯ ಕ್ಷಬ್‌ಗಳಲ್ಲಿ, ಪಾರ್ಟಿಗಳಲ್ಲಿ ಹಾಗೂ 
ಸರಕಾರಿ ಸಭೆ ಸಮಾರಂಭಗಳಲ್ಲಿ ಕಳದುಹೋಗುತಿತ್ತು. 

ಐದು ವರ್ಷಗಳನ್ನು ಛಮ್ಮಿಬೇಗಂ ರಾಶಿದ್‌ ಅಲಿ ಅವರ ಮನೆಯಲ್ಲಿ ಕಳೆದಳು. 
ರಾಶಿದ್‌ ಅಲಿ ಅವರಿಗೆ ವಾಷಿಂಗ್‌ಟನ್‌ದಲ್ಲಿರುವ ಭಾರತೀಯ ದೂತಾವಾಸಕ್ಕೆ 
ವರ್ಗವಾದಾಗ ಅವನ ಬೇಗಂಳಿಗೆ ಛಮ್ಮಿಬೇಗಂಳ ಬಗ್ಗೆ ಯೋಚನೆಯಾಯಿತು. ಆಕೆಗೆ 
ಒಂದು ಬೇರ ವ್ಯವಸ್ಥ ಮಾಡಬೇಕೆಂದು ಚಿಂತಿತಳಾದಳು...ಒಂದು ದಿನ ಆಕೆ 
ಲಂಚ್‌ಗಾಗಿ ರೋಷನ್‌ ಆರಾ ಕ್ಷಬ್‌ಗ ಹೋಗಿದಳು...ಇಷ್ಟು ಹೊತಿಗೆ, ಕಾರು ತೆಗೆದು 
ಕೂಂಡು ಮುನ್ನಿಯೂಂದಿಗೆ ಕ್ಷಬ್‌ಗೆ ಬರಬೇಕೆಂದು ಹೋಗುವಾಗ ಹೇಳಿ 
ಹೋಗಿದ್ದಳು...ಛಮ್ಮಿಬೇಗಂ ರೋಷನ್‌ ಆರಾ ಕ್ಲಬ್‌ ತಲುಪಿದಾಗ ಇನ್ನೂ ಲಂಚ್‌ 


ಮುಗಿದಿರಲಿಲ್ಲ..ಛಮ್ಮಿಬೇಗಂ ಮಗುವಿನ ಕೈ ಹಿಡಿದುಕೊಂಡು ಹೊರಗೆ ಲಾನ್‌ದಲ್ಲಿ 


€್ರ ಲ 
ಶತಪಥ ಮಾಡುತಿದಳು... ಛಮ್ಮಿಬೇಗಂ ಈಗ ಬುರ್ಕಾ ಹಾಕಿಕೊಳ್ಳುತಿದಿಲ್ಲ..ಸೀರೆ 


ಎ0 ಬ ೬ 


ಉಟ್ಟುಕೊಳ್ಳುತಿದಳು....ಈ ವಿಚಿತ್ರ ದಿಲ್ಲಿಯಲ್ಲಿ ಆಕೆಯನ್ನು ಈಗ ಗುರುತಿಸುವವರು 


೯೨ ಜಾ ಹೆ 


ಯಾರಿದ್ದಾರೆ....ಎದುರಿನ ಭಾಗದಲ್ಲಿ ಒಂದೆಡೆ ರಮ್ಮಿ ಆಡುವವರ ಗುಂಪು....ಅವರಲ್ಲಿ 


ಅತ್ಯಂತ ಫ್ಯಾಷನೇಬಲ್‌, ನಲವತ್ತು ನಲವತ್ತೈದು ವರ್ಷದ ಗಟ್ಟಿ ಮುಟ್ಟಾದ, ಓರ್ವ 
ಹಂಗಸು, ಆರು ಜನ ಗಂಡಸರೊಂದಿಗೆ ನಗೆಯ ಕಾರಂಜಿ ಪುಟಿಸುತ್ತ, ಇಸ್ಪೇಟ್‌ 


ಆಡುವಲ್ಲಿ ಮಗ್ಗಳಾಗಿದಳು. 


98 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಹದಿನೇಳು ವರ್ಷ ದಿಲ್ಲಿಯಲ್ಲಿದ್ದ ಛಮ್ಮಿಬೇಗಂ, ಈ ಹೂಸ ಹೈಸೊಸೈಟಿ ಮತ್ತು 
ಆಧುನಿಕ ಹಿಂದೂಸಾನಿ ಮಹಿಳಯರ ಅಲ್ಪಾಮಾಡರ್ನ್‌ ಜೀವನದೊಂದಿಗೆ 
ಪರಿಚಿತಳಾಗಿದ್ದಳು... ಅಂತೆಯೇ ಛಮ್ಮಿಬೇಗಂ ಶಾಂತಳಾಗಿ ಹುಲ್ಲಿನ ಮೇಲೆ ಹಾಯಾಗಿ 
ಅಡ್ಡಾಡುತಲಿದ್ದಳು...ಕಲಕ್ಷಣಗಳ ನಂತರ ಆ ಹೆಂಗಸು ತಲೆಯತ್ತಿ ಹೊರಗೆ ಅಡಾಡು 
ತಿದ ಛಮ್ಮಿಬೇಗಂಳನ್ನು ಆಸಕ್ತಿಯಿಂದ ನೋಡಿದಳು...ಕೆಲ ಹೊತ್ತಿನ ನಂತರ ಮತ್ತ 
ನೋಡಿದಳು...ತನ್ನೂಂದಿಗಿದ್ದವನಿಗೆ ಏನೋ ಹೇಳಿದಳು...ಅವನು ಎದ್ದು ತನ್ನತ್ತ 
ಬರುತ್ತಿರುವುದನ್ನು. ಛಮ್ಮಿಬೇಗಂ ಗಮನಿಸಿದಳು...ಅವನು ಆಕೆಯ ಸಮೀಪ 
ಬಂದು-""ಹಿರಿಯರ, ಇತ್ತ ಕೊಂಚ ಬರುವಿರಾ.....'' ಎಂದ. 

ಛಮ್ಮಿಬೇಗಂ ಅವನೊಂದಿಗೆ ಬಂದಳು...ಆ ಅಪರಿಚಿತ ಮಹಿಳ "ಈ ಮಗು 
ಯಾರದು ?' ಎಂದು ಕೇಳಿದಳು... ಅದರೂಂದಿಗ ನೀನು ಯಾರ ಮನೆಯಲ್ಲ ನೌಕರಿ 
ಮಾಡುತಿರುವೆ...? ಎಂದೂ ಪ್ರಶ್ನಿಸಿದಳು... ಛಮ್ಮಿಬೇಗಂ ಎಲ್ಲ ವಿವರ ನೀಡಿದಾಗ ಆ 
ಅಪರಿಚಿತ ಮಹಿಳ...ತಾನು ಮುಂಬೈಯಲ್ಲಿರುವುದಾಗಿಯೂ...ಆಕಗೂ ಓರ್ವ 
ಯೋಗ್ಯ ಹಿರಿಯ ಮಹಿಳೆಯ ಅವಶ್ಯಕತ ಇರುವುದಾಗಿಯೂ ಹೇಳಿದಳು...ನಿಮ್ಮ ಹಾಗ 
ಯಾರಾದರೂ ಇದರೆ ಹೇಳಿ...ಎಂದೂ ಕೇಳಿಕೂಂಡಳು... ಛಮ್ಮಿಬೇಗಂ ಈ ಮಾತು 
ಕೇಳಿದ ತಕ್ಷಣ ಅಲ್ಲಾನ ಕರುಣೆಯ ಪ್ರಶಂಸೆ ಮಾಡುತ್ತ ಪ್ರಾರ್ಥಿಸಿದಳು... ಒಂದು 
ಮನೆಯ ಬಾಗಿಲು ಮುಚ್ಚುತಿರುವಂತ ಇನ್ನೂಂದು ಮನೆಯ ಬಾಗಿಲು 
ತೆರೆಯುವಂತೆಯೂ ಅಲ್ಲಾ ಮಾಡುತಾನೆ... ಎಂದು ಕೊಂಡಳು...ಕೂಡಲೇ ಛಮ್ಮಿ 
ಬೇಗಂ ಆ ಅಪರಿಚಿತ ಮಹಿಳಗೆ ಹೇಳಿದಳು.... ತಾನು ಈಗಿರುವ ನೌಕರಿಯಿಂದ ಬಹಳ 
ಜಲ್ಲಿ ಮುಕಳಾಗಲಿದೇನೆ...... ""ನನ್ನ ಯಜಮಾನಿ ಇನ್ನೇನು ಹೂರಗೆ ಬರಲಿದಾಳೆ... 
ಅವರೊಂದಿಗೆ ಮಾತಾಡಿ...'' ಎಂದು ಹೇಳುತ್ತ ಆಕೆ ಬೇಗಂ ರಾಶಿದ್‌ರ ನಿರೀಕ್ಷಯಲ್ಲಿ 
ಅಲ್ಲಿಯೇ ಒಂದೆಡೆ ಕಾಯುತಿದ್ದಳು... ಬೇಗಂ ರಾಶಿದ್‌ ಲಂಚ್‌ ಹಾಲ್‌ದಿಂದ ಹೂರಗ 
ಬಂದ ಕೂಡಲೇ ಈ ಅಪರಿಚಿತ ಮಹಿಳ ಎದ್ದು ಬಂದು ತನ್ನ ಪರಿಚಯ 
ಮಾಡಿಕೊಂಡಳು. ತನ್ನ ಹೆಸರು ಮಿಸಸ್‌ ರಜಿಯಾಬಾನು ಎಂದು ಹಳುತ್ತ.. 
ಛಮ್ಮಿಬೇಗಂಳ ಬಗ್ಗೆ ಆಕಯ ಜೊತ ಮಾತ ನಾಡಿದಳು...ಈ ವಿಷಯ ತಿಳಿದು ಬೇಗಂ 
ರಾಶಿದ್‌ ಕೂಡ ತುಂಬ ಸಂತೋಷ ಪಟ್ಟಳು...ವಾಷಿಂಗ್‌ಟನ್‌ಗೆ ಹೋಗುವ 
ಪೂರ್ವದಲ್ಲಿ ಛಮ್ಮಿಬೇಗಂಳನ್ನು ಸ್ವತಃ ಮುಂಬಯಿಗೆ ರೈಲ್ವೆಯಲ್ಲಿ ಕಳಿಸಲಾಗುವುದು... 
ಎಂದಳು. ರಜಿಯಾಬಾನು ತಾನು ಇಂದೇ ಮುಂಬೈಗೆ ಹೋಗುವುದಾಗಿ ಹೇಳುತ್ತ ತನ್ನ 
ಮನೆಯ ವಿಳಾಸವನ್ನು ಬರೆದು ಛಮ್ಮಿಬೇಗಂಳಿಗೆ ಕೊಟ್ಟಳು...ಆಗ ಬೇಗಂ ರಾಶಿದ್‌ 
"ಚಿಕ್ಕಮ್ಮ ನೀವು ಒಬ್ಬರೇ ಅಷ್ಟು ದೂರದ ಪ್ರಯಾಣ ಮಾಡಬಲ್ಲೀರಾ?'' ಎಂದು 
ಕೇಳಿದಳು. ಅದಕ್ಕೆ ಛಮ್ಮಿಬೇಗಂ ತಲೆ ಅಲ್ಲಾಡಿಸಿ ಒಪ್ಪಿಗೆ ಸೂಚಿಸಿದಳು... 
ಛಮ್ಮಿಬೇಗಂಳಿಗ ಈಗ ಜೀವನದಲ್ಲಿ ಯಾವ ಮಾತಿಗೂ ""ಇಲ್ಲ, ಒಲ್ಲೆ..'' ಎನ್ನುವ 
ಅವಶ್ಯಕತೆಯೇ ಉಳಿದಿರಲಿಲ್ಲ..ಆಕೆ ರಜಿಯಾಬಾನುಳೂಂದಿಗೆ ವೇತನ ಕೂಡ 
ನಿಶ್ಚಯಿಸಲಿಲ್ಲ ಆಕ ಎಲ್ಲ ಕಾಲಕ್ಕೂ ಒಂದು ವೇತನ ನಿಶ್ಚಯ ಮಾಡಿಕೊಂಡಿದಳು... 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 99 


ನಲವತ್ತು ರೂಪಾಯಿ ತಿಂಗಳ ಪಗಾರ...ಮತ್ತು ಊಟ...ಈ ನಲವತ್ತು ರೂಪಾಯಿ 
ಗಳು ಆಕೆಯ ವ್ಯಕ್ತಿಗತ ಖರ್ಚಿಗೆ...ಅವಶ್ಯಕತಗಿಂತ ಹೆಚ್ಚಾಗುತಿತ್ತು.. ಬಟ್ಟೆ, 


ಯಾವಾಗಲೂ ಒಡತಿಯಿಂದ ಸಿಗುತಿದ್ದವು... ಬಟ್ಟೆ ಬರಿ, ವಸ್ತ್ರ ಒಡವೆ, ಆಸಿ- ಪಾಸಿ, 
ಸಂಬಂಧಗಳು, ಪ್ರೀತಿ- ಪ್ರೇಮ, ಸ್ನೇಹ-ಇವಲ್ಲ ಅರ್ಥವಿಲ್ಲದವು ಹಾಗೂ 
ನಾಶವಾಗುವಂಥವುಗಳು- ಎಂಬುದು ಆಕೆಗೆ ಮನವರಿಕಯಾಗಿ ಹಲವು ವರ್ಷಗಳೇ 
ಆಗಿದವು. 

ಬೇಗಂ ರಾಶಿದ್‌ ಅಲಿ ಮತ್ತು ಛಮ್ಮಿಬೇಗಂ ಹೊರಾಂಗಣದಿಂದ ಕೆಳಗಿಳಿಯ 
ತೊಡಗಿದಾಗ ರಜಿಯಾಬಾನು ತನ್ನ ವ್ಯಾನಿಟಿ ಬ್ಯಾಗ್‌ ತೆಗೆದು ಆ ಕೂಡಲೇ 
ಎರಡುನೂರಐವತ್ತುರೂಪಾಯಿ ತಗದು ಛಮ್ಮಿಬಿ ಸೀಗಂಳ ಕೃಗಿಡುತ್ತ"" ಪ್ರವಾಸದ ಮತ್ತು 

ನ್ನುಳಿದ ಖರ್ಚಿಗಾಗಿ'' ಎಂದಳು. ಬೇಗಂ ರಾಶಿದ್‌ಳಿಗೆ ತಳಯ ಔದಾರ್ಯ ಕಂಡು 

ಅಚ್ಚರಿಯೆನ್ನಿಸಿತು... ಆದರ ಮುಂಬೈಯಲ್ಲಿ ಒಬ್ಬರಿಗಿಂತ ಒಬ್ಬ ಶ್ರೀಮಂತ 
ಸೇಠಾಣಿಯರಿರುತಾರಂಬುದೂ ಆಕೆಗೆ ಗೊತಿತ್ತು..ಛಮ್ಮಿಬೇಗಂ ಮೌನವಾಗಿಯೇ ಆ 
ನೋಟಗಳನ್ನು ತೆಗದುಕೊಂಡಳು...ಆಕೆ ಜೀವನದ ಯಾವುದೇ ವಿಚಿತ್ರ ಘಟನೆಗಳ 
ಬಗ್ಗೆಯೂ ಯೋಚಿಸುವುದನ್ನು ಬಿಟ್ಟು ಬಿಟ್ಟಿದಳು...ಬಂದಂತೆ ಜೀವನ ಸ್ವೀಕರಿಸುತ್ತ 
ಹೂರಟಿದಳು. 

ಮಿಸ್ಟರ್‌ ಮತ್ತುಮಿಸೆಸ್‌ ರಾಶಿದ ಅಲಿ ಅಮೇರಿಕಾಕ್ಕೆ ಹೋಗುವ ಎರಡು ದಿನ 
ಮೊದಲು, ಛಮ್ಮಿಬೇಗಂಳು ರೇಲ್ವೆ ಹತ್ತಿಮುಂಬೈ ಕಡ ಹೊರಟಳು. ಮುಂಬೈ ಸೆಂಟ್ರಲ್‌ 
ತಲುಪಿದಾಗ ಆರಂಭದಲ್ಲಿ ಆಕೆ ಕೂಂಚ ಗಾಬರಿಯಾದಳು... ಏಕೆಂದರೆ ದಿಲ್ಲಿಯ 
ಶಾಂತವಾದ ವಾತಾವರಣದಲ್ಲಿ ಬಂಗ್ಗೆಯಲ್ಲಿ ಆಕೆ ಸುರಕ್ಷಿತ ಹಾಗೂ ಸುಖಮಯ 
ಜೀವನ ಕಳದಿದಳು... ಅಲ್ಲಾನ ಹಸರು ಪಠಿಸುತ್ತ ಪ್ಲಾ ಟ್‌ ಫಾರ್ಮದಿಂದ ಹೊರಗ 
ಬಂದಳು...ಕೂಲಿಯ ತಲೆಯ ಮೇಲಿಂದ ತನ್ನ ಟ್ರಂಕ್‌ನ್ನು ಹಾಗೂ ಹಾಸಿಗೆ ಗಂಟನ್ನು 
ಇಳಿಸಿಕೂಂಡಳು...ಲೋಟಾ, ಕೈ ಬೀಸಣಿಕೆ ಮುಂತಾದವುಗಳನ್ನು ಕೈಯಲ್ಲಿ ಹಿಡಿದು 
ಕೂಂಡು ಟ್ಯಾಕ್ಸಿ ES ಟ್ಯಾಕ್ಸಿ ಡ್ರೈವರ್‌ ಸರದಾರಜಿಗೆ ಮನೆಯ ವಿಳಾಸ 
ಹೇಳಿದಳು-""ಗುಲ್ಹಾರ... ಜಾಡನ್‌ ರೋಡ.....' 

ಕಲವೇ ಕ್ಷಣಗಳಲ್ಲಿ ಟ್ಯಾಕ್ಸಿ ಬಂದು ಬಹು ಮಹಡಿ ಬಂಗ್ಲೆಯ ಪೋರ್ಟಿಕೋದಲ್ಲಿ 
ನಿಂತಿತು... ಬಿಮ್ಮಿಬೀಗಂ ಸರದಾರಜಿಗ ಬಾಡಿಗೆ ಕೊಟ್ಟಳು...ದಾರಿಯಲ್ಲಿ ಅವನು 
ಲೋಕದ ರೀತಿ-ರಿವಾಜಿನ ಮಾತುಗಳನಾಡ ತ್ತ, ಆಕಯೊಂದಿಗೆ ವಿಚಾರ ವಿನಿಮಯ 
ಮಾಡುತ್ತ ಬಂದಿದ...ಅದೇ ಹೊತಿಗೆ ಇಬ್ಬರು ಅತ್ಯಂತ ಸ್ಮಾರ್ಟ ಹುಡುಗಿಯರು 
ಲಿಫ್ಟ್‌ದಿಂದ ಹೊರಬಂದು ಸರದಾರಜಿಯ ಟ್ಯಾಕ್ಸಿಯಲ್ಲಿ ಕುಳಿತರು...ಸರದಾಜಿ 
ಏನನ್ನೂ ಮಾತಾಡದೆ ತನ್ನ ಟ್ಲಾಕ್ಸಿಯ ಮೀಟರ್‌ ಪ್ಲೇಟ ಹೊರಳಿಸಿದ....ಹಾಗೂ 
ke ಹೊರ ಹೊರಟಿ... 


ಬೇಗಂ ವಿಳಾಸ ತಗದು ನೋಡಿದಳು... ಹನ್ನೊಂದನೆಯ ಮಹಡಿ, ಪ್ಯಾಟಿ 


ಡು. ಆ ಗ ಕುಳಿತಿದ ಕಾವಲುಗಾರ ಬೇಸರದಿಂದಲೇ ಎದು 


pl 

3 
3 
y 


100 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಆಕೆಯ ಸಾಮಾನುಗಳನ್ನು ಲಿಫ್ಟ್‌ದಲ್ಲಿರಿಸಿದ. ಲಿಫ್ಟ್‌ ಆಟೊಮೆಟಿಕ್‌ಯಿತ್ತು.. 
ಛಮ್ಮಿಬೇಗಂ ತುಂಬ ಗಾಬರಿಯಾದಳು...ಕಾವಲುಗಾರ ಜಲ್ಲಿ ಒಳಗೆ ಬಂದ...ಆಕೆ 
ಯನ್ನು ಹನ್ನೊಂದನೆಯ ಮಹಡಿಗೆ ತಲುಪಿಸಿ ಕೆಳಗೆ ಬಂದ... ಈಗ ಛಮ್ಮಿ ಬೇಗಂ ತನ್ನ 
ಸಾಮಾನು ತೆಗೆದುಕೊಂಡು ಉದ್ಧ್ಭವಾಗಿದ್ದ ಗ್ಯಾಲರಿಯಲ್ಲಿ ಒಬ್ಬಳೇ ನಿಂತಿದ್ದಳು... ಆಕೆ 
ಅಲ್ಲಿಯೇ ಇದ್ದ ನಂಬರಿನ ಮೇಲೆ ಕಣ್ಣು ಹಾಯಿಸಿದಳು. ಅದು ನಂಬರ ಮೂರೇ 
ಆಗಿತ್ತು..ಬಾಗಿಲ ಹತಿರ ಬಂದು ನೋಡಿದಳು...ಬಾಗಿಲ ನಂತರ ಇನ್ನೊಂದು ಗ್ಲಾಸು 
ಕೂಡಿಸಿದ ಬಾಗಿಲಿತ್ತು..ಛಮ್ಮಿಬೇಗಂ ಬಾಗಿಲದಲ್ಲಿದ್ದ ಬೆಲ್‌ ಬಾರಿಸಿದಳು...ಕೆಲ 
ಕ್ಷಣಗಳ ನಂತರ...ಯಾರೋ ಒಳಗಿನ ಬಾಗಿಲದಲ್ಲಿದ್ದ ಕಿಂಡಿಯ ಮುಖಾಂತರ 
ನೋಡಿದರು.. ಛಮ್ಮಿಬೇಗಂಳಿಗೆ, ಅವೆಷ್ಟೋ ವರ್ಷಗಳ ನಂತರ, ತನ್ನ ಬಚ್ಚಲು 
ಮನೆಯ ಕಿಟಕಿಯ ಕೆದರಿದ ಗಾಜು ನೆನಪಾಯಿತು...ಕೆಲ ಸಮಯದ ನಂತರ ಎರಡೂ 
ಬಾಗಿಲು ತೆರೆದುಕೊಂಡವು...ಸಿಟ್ಟಿನ ಮುಖದ ಓರ್ವ ಗೂರ್ಹಾ ಹೊರ ಬಂದ... 
ಅವನು ನಿರ್ದಯಿ ಕಣ್ಣುಗಳಿಂದ ಛಮ್ಮಿಬೇಗಂಳನ್ನು ನೋಡಿದ...ಛಮ್ಮಿಬೇಗಂ 
ಮೊದಲಿಗೆ ಹೆದರಿಕೊಂಡಳು...ಆದರೆ ತಾನೂ ಪಠಾಣವೆಂಬುದನ್ನು ನೆನೆದು ಧೈರ್ಯ 
ತಂದು ಕೊಂಡು...ತಲೆಯೆತ್ತಿ ಗೂರ್ಬಾಗೆ ಹೇಳಿದಳು-""ಬೇಗಂ ಸಾಹಬಳಿಗೆ ಹೇಳು, 
ದಿಲ್ಲಿಯಿಂದ ಛಮ್ಮಿಬೇಗಂ ಬಂದಿದ್ದಾಳಂದು....'' 

""ಗೊತ್ತಿದೆ...ನೀನು ದಿಲ್ಲಿಯಿಂದ ಬಂದಿರುವೆ...ಒಳಗೆ ಬ್ಲಾ..'' ಎಂದು 
ಗೂರ್ಟಾ ಬೇಜಾರಿನಿಂದಲೇ ಹೇಳಿದ. ಹಾಗೂ ತಾನು ಹೊರಗೆ ಬಂದು ಆಕೆಯ 
ಸಾಮಾನುಗಳನ್ನೆಲ್ಲ ಹೊತುಕೂಂಡ.. ಅವನ ಹಿಂದೆ ಹಿಂದೆ ಛಮ್ಮಿಬೇಗಂ ಒಳಗೆ 
ನಡೆದಳು... ಅವನು ಕೂಡಲೇ ಎರಡೂ ಬಾಗಿಲುಗಳನ್ನು ಹಾಕಿಕೊಂಡ... 

ಈಗ ಛಮ್ಮಿಬೇಗಂ, ಒಂದು ಮಂದವಾದ ಬೆಳಕಿರುವ, ಏರ್‌ ಕಂಡಿಷನ್ಸ್‌ 
ವೈಭವಪೂರ್ಣವಾದ ಡ್ರಾಯಿಂಗ್‌ ರೂಮ್‌ದಲ್ಲಿದಳು...ಇಂಥ ವೈಭವದ, ಭರ್ಜರಿ 
ಯಾದ ಡ್ರಾಯಿಂಗ್‌ ರೂಮ್‌ ಸಹಬುದ್ದೀನ ಸಾಹೇಬರ ಬಂಗ್ಲೆಯಲ್ಲಾಗಲಿ ಅಥವಾ 
ರಾಶಿದ್‌ ಅಲಿ ಸಾಹೇಬರ ಬಂಗ್ಲೆಯಲ್ಲಾಗಲಿ ಆಕೆ ನೋಡಿರಲಿಲ್ಲ.. ಒಂದೆಡೆ ಗೋಡೆಯ 
ಮೇಲೆ ಕಪ್ಪು ಪರದೆ ಇತ್ತು.. ಅದು ಕೊಂಚ ಸರಿದಿತ್ತು ಅದರ ಹಿಂದೆ ಗೋಡೆಯ ಮೇಲೆ 
ಸಿನೆಮಾದ ಸಣ್ಣ ಸ್ಕ್ರೀನ್‌ ಕಾಣಿಸುತ್ತಿತ್ತು. ಕೋಣೆಯ ಇನ್ನೊಂದೆಡೆ ಬಾರ್‌ ಇತ್ತು.. 


""ಬೇಗಂ ಸಾಹಬಾ ಇದ್ದಾರೆಯೇ?'' ಎಂದು ವಿಚಾರಿಸಿದಳು. 

""ಮೇಮ್‌ ಸಾಹಬ ನಿದ್ರಿಸುತಿದ್ದಾರೆ...'' 

“ಮತ್ತೆ ಸಾಹೇಬರು?''-ನೌಕರಿ ಆರಂಭವಾಗುವ ಮೊದಲು ಮನೆಯ 
ಒಡೆಯನ ಇಂಟರ್‌ವಿವ್‌ದಿಂದ ಆಕೆ ಸದಾ ಹಿಂಜರಿಯುತಿದಳು. 


ಆಕೆಯ ಪ್ರಶ್ನೆಗೆ ಗೂರ್ಬಾ ಯಾವ ಉತ್ತರವನ್ನೂ ಕೊಡಲಿಲ್ಲ..ಡ್ರಾಯಿಂಗ್‌ 
ರೂಮಿನಿಂದ ಹೊರಟು ಬಂದು ಗ್ಯಾಲರಿಯತ್ತ ಹೋದ... ಛಮ್ಮಿಬೇಗಂ ಅವನ ಹಿಂದೆ 
ಎರಡೂ ಕಡೆ ನೋಡುತ್ತ ಹೊರಟಳು...ಗ್ಯಾಲರಿಯಲ್ಲಿ ನಾಲ್ಕು ಕೋಣೆಗಳಿದ್ದವು. 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 101 


ನಾಲ್ಕೂ ಕೋಣೆಗಳ ಬಾಗಿಲು ಮುಚ್ಚಿದವು...ಇದೊಂದು ಬಹಳ ದೊಡ್ಡದಾದ, 
ಸುಸಜ್ಜಿತ ಪ್ಯಾಟ್‌ ಆಗಿತ್ತು. 

ಮುಂದೆ ಹೋಗಿ ಗ್ಯಾಲರಿ ಎಡಕ್ಕೆ ಹೊರಳಿತ್ತು..ಇಲ್ಲಿ ಅಡುಗೆ ಮನೆ ಮತ್ತು 
ನೌಕರರಿಗಾಗಿ ಎರಡು ಕೋಣೆಗಳಿದವು. ಅದರ ಹೊರಗೆ ಬಾಲ್ಕನಿ ಇತ್ತು.. ಒಂದು 
ಸ್ವಚ್ಛವಾದ, ಗಾಳಿ ಬೆಳಕಿರುವ ಕೋಣೆಯೊಳಕ್ಕೆ ಹೋಗಿ ಛಮ್ಮಿಬೇಗಂಳ ಸಾಮಾನ 
ಇರಿಸಿ ಮೌನವಾಗಿಯೇ ಹೊರಗೆ ಹೊರಟು ಹೋದ. 

ಛಮ್ಮಿಬೇಗಂ ತನ್ನ ಕೈಯಲ್ಲಿದ್ದ ಸಾಮಾನುಗಳನ್ನು ಮೇಜಿನ ಮೇಲಿರಿಸಿ ತನ್ನ ಹೊಸ 
ವಾಸಸ್ಥಾನವನ್ನು ಒಮ್ಮೆ ಸುತಲೂ ನೋಡಿದಳು...ಮೂಲೆಯಲ್ಲಿ ಒಂದು ಪಲ್ಲಂಗವಿತ್ತು 
ಗೋಡೆಯ ಮೇಲೆ ಮೊದಲಿದ್ದ ರಸಿಕ ನೌಕರಳು ಹಚ್ಚಿದ ಸಿನೆಮಾ ನಟಿಯರ ಚಿತ್ರಗಳು 
ಮುಗುಳ್ನಗುತ್ತಿದವು. ಕೋಣೆಯಲ್ಲಿಯ ಕಿಟಕಿ ತೆಗೆದಾಗ ಕಣ್ಣೆದುರಿಗೆ ಭೋರ್ಗರೆವ 
ಸಮುದ್ರ...ನೀಲಿ ಬಣ್ಣದ, ವಿಶಾಲವಾದ ಸಮುದ್ರದಲ್ಲಿ ತೆರೆಗಳ ಆರ್ಭಟ....ಜೀವನ 
ದಲ್ಲಿಯ ಆಕಸ್ಮಿಕ ಘಟನೆಗಳಂತೆ ಇದೊಂದು ಆಕಸ್ಮಿಕ...ಆಕೆ ಇದಕ್ಕೂ ಮುಂಚೆ ಸಮುದ್ರ 
ಕಂಡವಳೇ ಅಲ್ಲ..ಭಗವಂತನ ಲೀಲೆಗೆ ಆಕೆ ಮನ ಸೋತು ಹೋದಳು...ಸಮುದ್ರ 
ದವರೆಗೂ ತಲುಪಿದ್ದೇನೆ... ಅಲ್ಲಾನ ಕರುಣೆಯಿದರೆ ಹಜ್‌ ಯಾತ್ರೆಯನ್ನೂ ಮಾಡಿ 
ಬರುವೆ...ಇದೇ ಸಮುದ್ರದ ಆಚೆಯಲ್ಲಿ ಮಕ್ಕಾ ಮದೀನಾಗಳಿವೆ...ಹೀಗೆ 
ಯೋಚಿಸುತಿರುವಂತೆ ಆಕೆಯ ಹೃದಯ ತುಂಬಿಬಂತು. 

ಕೋಣೆಯ ಸಮೀಪವೇ ನೌಕರರ ಬಾತ್‌ರೂಂಗಳಿದ್ದವು. ಛಮ್ಮಿಬೇಗಂ ಟ್ರಂಕ್‌ 
ತೆಗೆದಳು... ಬಾತ್‌ರೂಂನಲ್ಲಿ ಹೋದಳು...ತನ್ನ ಆ ಸ್ವಂತ ಮನೆಯ ವಿಶಾಲವಾದ, 
ಮಬ್ಬುಗತ್ತಲೆಯ ಬಚ್ಚಲು ಮನೆ...ಮನುಷ್ಯ, ಜೀವನದಲ್ಲಿ ಬರುವ ಏರು-ಇಳವು, 
ಬದಲಾವಣೆಗಳಿಗೆ ಹೊಂದಿಕೊಂಡು ಮುನ್ನಡೆಯುತಾನೆ.... ಹಾಗೆ ಮಾಡದಿದ್ದಲ್ಲಿ ಆತ 
ಸತ್ತು ಹೋಗುತಿದ್ದ... 


ಸ್ನಾನ ಮಾಡಿ, ಮಡಿ ಬಟ್ಟೆ ತೊಟ್ಟು ಆಕೆ ತನ್ನ ಕೋಣೆಗೆ ಬಂದಳು...ಇಡೀ ಮನೆ 
ರ್ಜನವಾಗಿತ್ತು.. 

ಅಷ್ಟು ಶಾಂತ...ನೌಕರ-ಚಾಕರ ಯಾರ ಗದ್ದಲವೂ ಇಲ್ಲ..ಬಹುಶಃ 
ಸಾಹೇಬರು ಕಚೇರಿಗೆ ಹೋಗಿರಬೇಕು...ಮಕ್ಕಳು ಸ್ಕೂಲಿಗೆ ಹೋಗಿರಬೇಕು... 
ಮೇಮ ಸಾಹಬ ನಿದ್ರಿಸುತಿದ್ದರು... ಮಧ್ಯಾಹ್ನದ ಹೊತ್ತು..ಈಗ ಆಕೆಗೆ ಚಹಾದ ಚಟ 
ಬಾಧಿಸುತ್ತಿತ್ತು ಇಡೀ ಆಯುಷ್ಯ ತೀವ್ರವಾದ ಮಾನಸಿಕ ಯಾತನಿಗಳಿಂದ, ಕಷ್ಟ 
ಕಾರ್ಪಣ್ಯಗಳಿಂದ ಜರ್ಜರಿತಳಾದ ಛಮ್ಮಿಬೇಗಂಳು ನಿತಾಂತ ಶಾಂತಳಾಗಿದ್ದಳು... 
ಮುಪ್ರಿನಿಂದಾಗಿ ಅರಳು-ಮರಳುಗಳಿಂದ ಕೂಡಿದಳು...ಈಗ ಅಡುಗೆ ಮನೆಯಲ್ಲಿ 
ಹೋಗಿ ಚಹಾ ಮಾಡಬೇಕೆಂದು ಯೋಚಿಸಿದಳು...ಯಾರೂ ಇಲ್ಲದ ಅಡುಗೆ 
ಮನೆಯೊಳಕ್ಕೆ ಹೋದರೆ ಅಲ್ಲಿ ಗ್ಯಾಸಿನ ಒಲೆ ಕಂಡವು... ಅವುಗಳನ್ನು ಉಪಯೋಗಿಸು 
ವುದು ಹೇಗೆಂಬುದು ಆಕೆಗೆ ಗೊತ್ತಿರಲಿಲ್ಲ..ಬೇಸರದಿಂದಲೇ ಗ್ಯಾಲರಿಗೆ ಬಂದಳು... 


1()2 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಕೋಣೆಗಳ ಪೈಕಿ ಒಂದು ತೆರೆದಿತ್ತು. ಅದಕ್ಕೆ ಹಾಕಿದ್ದ ಅತ್ಯಂತ 
ರ್ಟನ್‌ ಕಾಣಿಸುತಿತ್ತು. | 
ಅವಳ ಹೆಜ್ಜೆ ಸಪ್ಪಳ ಕೇಳಿ ಕರ್ಟನ್‌ದ ಹಿಂದಿನಿಂದ ಯಾರೋ ""ಯಾರವರು?'' 


[eo 


ಅಲ್ಲಿದ್ದ ನಾಲ್ಕು 
[ ಕ 


""ನಾನು...ಛಮ್ಮಿಬೇಗಂ...ದಿಲ್ಲಿಯಿಂದ ಬಂದಿರುವೆ...'' ಎಂದಳು ಛವಮ್ಮಿ 
ಗರ ಹದಯ ರ್ಟ ಸಳ ರಫ್‌ ಮಂದ ತರವಳ ಹಳ ನದವ 


ಕರ್ಟನ್‌ ಸರಿಸಿ ಒಳಗೆ ಹೋದಳು...ಅಲ್ಲಿ ಅದ್ಭುತವಾದ ಕನಸಿನ ಲೋಕ 
ಕಂಡಂತಾಯಿತು ಆಕೆಗೆ. ಅಮೇರಿಕದ ಬಹು ಬೆಲೆಯ ಕಾಟ ಮೇಲ ರಜಿಯಾಬಾನು, 
ಗುಲಾಬಿ ಬಣ್ಣದ, ನೈಲಾನ ನೈಟ್‌ ಗೌನ್‌ದಲ್ಲಿ ಅರೆ ನಿದ್ರೆಯಲ್ಲಿದಳು. ಬೆರಳುಗಳಲ್ಲಿ 
ಸಿಗರೇಟ ಉರಿಯುತಲಿತ್ತು..ಛಮ್ಮಿಬೇಗಂಳಿಗೆ ಪಾರದರ್ಶಕ ವಸ್ತ್ರದಲ್ಲಿ ಅರನಗ್ದಾವಸ 
ಹಿಡಿಸಲಿಲ್ಲ.. ಅವರವರ ರೀತಿ-ರಿವಾಜು.... ಈ ನಗರದ ಬಣ್ಣವೇ ಹೀಗಿರಬೇಕೆಂದು 
ಸುಮ್ಮನಾದಳು...ರಜಿಯಾಬಾನು ಸಿಗರೇಟ ಸೇದುವುದು ಕೂಡ ಆಕೆಗೆ ಸರಿಯನ್ನಿಸ 
ಲಿಲ್ಲ..ಬೇಗಂ ಸಹಬುದೀನ ಮತ್ತು ಬೇಗಂ ರಾಶಿದ್‌ ಇಬ್ಬರೂ ಸಿಗರೇಟ ಸೇದುತಿರ 
ಲಿಲ್ಲ..ಆದರೂ ಆಕೆ ಪದಶಿಯಂತೆ, ವಿನಯಪೂರ್ವಕ-""ಅಸ್ಸಲಾಮ ಆಲಕುಮ್‌'' 
ಎಂದಳು. | 

““ಆಜಾವ್‌... ಬಾಬಾ... ಬುವಾ... ಕೂತುಕೊ...'' ಎಂದು ರಜಿಯಾಬಾನು 
ನೆಲದ ಕಡೆ ಸನ್ನೆ ಮಾಡಿದಳು... ಛಮ್ಮಿಬೇಗಂ ಬುರ್ಕಾ ಹಾಕಿಕೊಂಡು ದಿನದ ಊಟ 
ಸಂಪಾದನೆಗಾಗಿ ಅಜ್ಜ ತಂದೆಯ ಮನೆಯ ಹೊಸಲು ದಾಟಿ ಎಂದು ಹೂರ 
ಹೊರಟಳೋ ಅಂದಿನಿಂದ ಯಾರೂ ಆಕೆಗೆ "ಬುವಾ' ಎಂದು ಕರೆದಿರಲಿಲ್ಲ 
ಸಹಬುದೀನ ಸಾಬ ಮತ್ತು ರಾಷಿದ್‌ ಸಾಬ ಇಬ್ಬರಲ್ಲಿಯೂ ಆಕೆಗೆ ""ಛಮ್ಮಿಖಾಲಾ'' 
ಅಥವಾ ""ಖಾಲಾ'' ಎಂದು ಕರೆಯುತ್ತಿದ್ದರು.... ಆಕೆ ಅಚ್ಚರಿಯಿಂದ ಗೋಡೆಗೆ ತಾಗಿ 
ನಿಂತುಕೊಂಡಳು. ರಜಿಯಾಬಾನುಳ ತಲೆದಿಂಬಿನ ಹತಿರ ಎರಡು ಟೆಲಿಫೋನ್‌ 
ಗಳಿದ್ದವು.... ಒಂದು ಬಿಳಿಯದು.... ಇನ್ನೊಂದು ಕೆಂಪು ಬಣ್ಣದ್ದು... ಬಿಳಿಯದರ 
ರಿಂಗ್‌ ಆಯಿತು.... ರಜಿಯಾಬಾನು ರಿಸೀವರ್‌ ಎತಿಕೊಂಡು ಇಂಗ್ಲೀಷನಲ್ಲಿ ಮಲ್ಲನ 
ಮಾತನಾಡಿದಳು.... ಕೈ ಚಾಚಿ ಪಕ್ಕದಲ್ಲಿದ್ದ ಟೇಬಲ್‌ ಮೇಲಿಂದ ಒಂದು ದೂಡ್ಡ 
ನೋಟಬುಕ್‌ ಎತಿಕೊಂಡಳು.... ಅದರಲ್ಲಿ ಏನೋ ಬರೆದಳು.... ಮತ್ತೇ ರಿಸೀವರ್‌ 


ಎದಿ 


ಇಟ್ಟು ಕೆಂಪು ಬಣ್ಣದ ಟೆಲಿಫೋನ್‌ದಲ್ಲಿ ನಂಬರ ಕೂಡಿಸಿ ಮೆಲ್ಲನ- ""ಮಾಧು.... 


೧ 


ನಂಬರ ನಾಲ್ಕು...ನೈನ್‌ ಥರ್ಟಿ...'' ಎಂದು ಹೇಳುತ್ತ ಫೋನ್‌ ಬಂದ್‌ 
ಮಾಡಿದಳು.... ಛಮ್ಮಿಬೇಗಂ ಮೌನವಾಗಿ ಕೋಣೆಯ ಅಂದ ಚೆಂದ ಛತ್‌ 


ನೋಡುತಿಲಿದಳು.... ದೊಡ್ಡದೊಡ್ಡಚಿತ್ರಗಳು.... ರೇಡಿಯೋ ಗ್ರಾಮ್‌.... ಬೆಳ್ಳಗಿನ 
ವಾರ್ಡ್‌ರೋಬ..... ಅಷ್ಟರಲ್ಲಿ ಪರದಾ ವಾರಿಗೆ ಸರಿಸಿ ಓರ್ವ ತರುಣಿ ಹೌಸ್‌ 
ಕೋಟ್‌ ತೊಟ್ಟು ಒಳಗೆ ಬಂದಳು.... ಗ್ಯಾಲರಿಯಲ್ಲಿ ಮುಚ್ಚಿದ್ದ ಒಂದು ಕೋಣೆಯ 
ಬಾಗಿಲು ತೆರೆಯಿತು.... ಕೋಣೆಯಲ್ಲಿಂದ ಜೋರಾಗಿ ""ಹಾಯ್‌ ಫಾಯ್‌'' ಎನ್ನುವ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 103 


ಸಪ್ಪಳ ಕೇಳಿಬಂತು. ಹುಡುಗಿ ರಜಿಯಾಬಾನುಗೆ ಏನೋ ಹೇಳಿ ಬಂದಂತ ಹೂರಟು 
ಹೋದಳು.... ಗ್ಯಾಲರಿಯಲ್ಲಿಯ ಬಾಗಿಲು ಮತ್ತೆ ಮುಚ್ಚಿ ಕೊಂಡಿತು. 

"ದೇವರ ಕರುಣೆಯಿರಲಿ.... ಎಷ್ಟು ಮಂದಿ ಮಕ್ಕಳು....'' ಎಂದು ಛಮ್ಮಿ 
ಬೇಗಂ ವಿಚಾರಿಸಿದಳು. 


"ನನಗಾವ ಮಕ್ಕಳೂ ಇಲ್ಲ... ಇವರಲ್ಲ ನನ್ನ ಸೂಸೆಯಂದಿರು.... ನನ್ನಲ್ಲಿಯೇ 
ಇರುತಾರೆ....'' ಎಂದು ಸಂಕಿಪವಾಗಿ ಹೇಳಿ ರಜಿಯಾಬಾನು ಮತ್ತೆ ಆ ನೋಟುಬುಕ್‌ 
ತೆರೆದಳು 

“ಕಾಲೇಜಿನಲ್ಲಿ ಓದುತಿರಬೇಕು....'' ಎಂದಳು ಛಮ್ಮಿಬೇಗಂ 

""ಯಾರು ?'' 

“ನಿಮ್ಮ ಸೂಸೆಯಂದಿರು....'' 

"ಹಂ ಹಂರ್ಮ,'' 

“ಅಲ್ಲಾನ ಕರುಣೆಯಿರಲಿ.... ನಿಮ್ಮ ಮನೆಯವರು ಬಿಜಿನೆಸ್‌ ಮಾಡುತಿರ 
ಬೇಕು....'' ಎಂದಳು. ಛಮ್ಮಿಬೇಗಂಳಿಗೆ ಮುಂಬೈಯನಲ್ಲಿರುವವರೆಲ್ಲ ಬಿಜಿನೆಸ್‌ 
ಮಾಡುತಿರುವುದಾಗಿ ತಿಳಿದುಕೊಂಡಿದಳು. 

“ಹಾಂ !.... ಏನಂದೆ....?'' ರಜಿಯಾಬಾನು ನೋಟ್‌ಬುಕ್‌ನಿಂದ ತಲೆಯೆತ್ತಿ 
ಕೊಂಚ ಸಿಡುಕಿನಿಂದಲೇ ಕೇಳುತ್ತ ""ಗಂಡ....? ಸತ್ತುಹೋದ....'' ಎಂದಳು. 

""ಅಯ್ಯೋ ದೇವರೆ....'' ಛಮ್ಮಿಬೇಗಂಳ ಬಾಯಿಂದ ಹೂರಟಿತು.... ಈ 


ಮಾತಿನಿಂದ ಅಜ್ಜೂಭಾಯಿಗ ದೇವರು ಕರುಣಸಿದ ಸಾವಿನ ಗಾಯ ಮತ್ತ ಹಚ್ಚ 
ಹಸಿರಾಯಿತು.... ಸಾವಿನ ಸುದಿ ಕೇಳಿದಾಗಲೆಲ್ಲ ಆಕಗ ಅಜ್ಞೂಬಾಯಿಯ ಸಾವಿನ 
ನೋವು ಮತ್ತ ಹಸಿರಾಗುತಿತು,... ಛಮ್ಮಿಬೇಗಂ ತನ್ನ ಇಡೀ ಜೀವನವನ್ನು ದುಃಖ, 


ಟ್ಟು 


ದುಮ್ಮಾನದಲ್ಲಿದ್ದು ಹೇಗೆ ಕಳದಳಂಬುದು ಯಾರಿಗೆ ಗೊತ್ತು... ಏನಿಲ್ಲ ಸಹಿಸಿದಳು.... 
ಆಕೆ.... ಸಹನೆ.... ಸಹನೆ.... ಅದ್ಬುತ ಸಹನೆ ಆಕೆಯದು 

ಚೂಡಿದಾರ ಪೈಜಾಮಾ ತೂಟ್ಟ ಸತ ಥಳಕಿನ ತರುಣಿ ತರೆಗಳ ಹಾಗೆ 
ಬಳುಕುತ್ತ ಕೋಣೆಯಲ್ಲಿ ಬಂದಳು. ರಜಿಯಾಬೇಗಂ ಇಂಗ್ಲೀಷಿನಲ್ಲಿ ಆಕಗೆ ಏನೋ 
ಹೇಳಿದಳು. ಹುಡುಗಿ ಅದೇ ರೀತಿ ಹರ ಮುಗುಳ್ನಗುತ್ತ ಹೂರಗೆ ಹೋದಳು.... 
ಈಗ ರಜಿಯಾಬಾನು ಛಮ್ಮಿಬೇಗಂಳತ್ತ ದೃಷ್ಟಿ ಹಾಯಿಸಿದಳು.... ಆಕೆಗೆ ನೋಡಿದರ 
ಚಹಾದ ಚಟ ವಿಪರೀತವಾಗುತಲಿತು,... ರಜಿಯಾಬಾನು ಒಂದು ದಿಂಬು ತಗೆದು 
ಕೊಂಡು ತೊಡೆಯ ಮೇಲಿಟ್ಟು ಅದರ ಮೇಲೆ ಮೊಣಕ್ಕೆ ಊರಿ ಮಾತಾಡ ತೂಡಗಿ 


ದಳು.... ""ಬುವಾ (ಛಮ್ಮಿಬೇಗಂ ಮತ್ತೆ ಬೇಸರಿಸಿದಳು) ನನ್ನಲ್ಲಿಗೆ ಬಂದು ನೀವು 
ತುಂಬ ಒಳ್ಳೆಯದನ್ನು ಮಾಡಿದೆ.... ನಾನು ಮೊದಲ ನೋಟದಲ್ಲಿಯೇ ಕಂಡುಕೊಂಡೆ 


ನೀವೊಬ್ಬ ಆಶ ್ರ್ರಯವಿಲ್ಲದವರು : ಹಾಗೂ ತುಂಬ ದುಃಖಿತರು ಎಂದು.... ಇನ್ನು ಮೇಲೆ 


104 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ನೀವು ಈ ಮನೆಯನ್ನು ನಿಮ್ಮ ಮನೆಯಂದೇ ತಿಳಿದು ಇಲ್ಲಿರಿ.... ಈ ಮನೆಯಲ್ಲಿ 
ಯಾರಾದರೂ ಹಿರಿಯ ಬಿಬಿ ನಮಾಜ ಮಾಡುತ್ತ ಕುರಾನ್‌ ಷರೀಫ್‌ 
ಓದುತಲಿರಬೇಕೆಂದು ನಾನು ಸದಾ ಬಯಸುತಲಿದ್ದೆ.... ಹಲವು ವರ್ಷಗಳಿಂದ ನನ್ನಲ್ಲಿ 
ಹೈದರಾಬಾದಿನ ಹಿರಿಯ ಬಿಬಿ ಇದಳು. ಕಳದ ವರ್ಷ ಹಜ್‌ ಯಾತ್ರೆಗೆ ಹೋದಳು... 
ಅಲ್ಲಿಯೇ ಮೃತಳಾದಳು....'' ಜಿಯಾಬಾನು ಮಾತಿನ ವಿಷಯ ಬದಲಿಸಿ ಮತ್ತೆ 
ಮಾತು ಆರಂಜಸಿದಳು.... ""ಬುವಾ, ಈ ಮುಂಬೈ ನಗರವಿದೆಯಲ್ಲ... ಬಹಳ ವಿಚಿತ್ರ 
ನಗರ.... ಇಲ್ಲಿ ತರಹ ತರಹದ ಜನ, ತರ ತರಹದ ಮಾತು.... ಯಾವ kenrg, 
ಕಿವಿಯ ಮೇಲೆ ಹಾಕಿಕೊಳ್ಳಬೇಡಿ.... ನಿಮ್ಮ ಕೆಲಸವೇನೋ ನೀವೇನೋ... ಬಸ್‌.... 
ಕಿಚನ್‌ದ ವ್ಯವಸ್ಥೆ ನೋಡಿಕೊಳ್ಳಿ... ಉಳಿದ ಸಮಯವನ್ನಲ್ಲ ನಮಾಜ ಮಾಡುವಲ್ಲಿ 
ವ್ರತಾಚರಣೆಯಲ್ಲಿ ಕಳೆಯಿರಿ... ಈಗ ನಿಮಗೆ ಪರಿಶ್ರಮವಲ್ಲ ಆರಾಮದ, 
ವಿಶ್ರಾಂತಿಯ ಅವಶ್ಯಕತೆಯಿದೆ. ಕುರಾನ್‌ ಷರೀಫ್‌ ಓದಿ.... ನನಗಾಗಿ ಪ್ರಾರ್ಥನೆ 
ಮಾಡಿ.... ನನ್ನ ಒಳಿತಿಗಾ ಅಗಿ ಪ್ರಾರ್ಥಿಸಿ... ನನ್ನ ಸೂಸೆಯರ, ಈ ಹುಡುಗಿಯರ 
ಯೋಗಕ್ಷೇಮ ನೋಡಿಕೊಳ್ಳಲು ಇನ್ನೋರ್ವ ಆಯಾ ಇದ್ದಾಳ.... ಇಬ್ರಾಹಿಮ್‌ 
ಅಡುಗೆ ಮಾಡಲಿದ್ದಾನೆ... ಬಿಷನ್‌ಸಿಂಗ್‌ ಗೂರ್ಬಾ ಇದಾನೆ.... ಮಾಧು ಕ 
ಡ್ರೈವರ್‌.... ಆದರೆ ಒಂದು ಮಾತು..... ೬ .. ಸಂಬಂಧದಲ್ಲಿಕ್ಕೆ ಹಾಕಬೇಡಿ... 
ಜಗಳಗಿಗಳದಲ್ಲಿ ತಲೆ ಹಾಕಬೇಡ....'' 

“ನಾನು ಸ್ವತಃ...'' ಛಮ್ಮಿಬೇಗಂ ಏನನ್ನೋ ಹೇಳ ಹೊರಟಿದಳು.... ಆದರೆ 
ಆಕೆಯ ಮಾತಿನ ಮಧ್ಯ "ದಲ್ಲಿಯೇ ರಜಿಯಾಬಾನು ಹೇಳತೊಡಗಿದಳು- ಅಲ್ಲಾನ 
ದಯಯಿಂದ ನನ್ನ ಬಿಜಿನೆಸ್‌ ಭರ್ಜರಿಯಾಗಿದೆ....'' ಎನ್ನುತ್ತ ನಡುವೆ ಸ್ವಲ್ಪ 
ತಡೆದು ಮತ್ತೆ ಹೇಳತೊಡಗಿದಳು- ""ಎಕ್ಸಪೋರ್ಟ ಇಂಪೋರ್ಟ ಬಿಜಿನೆಸ್‌... 
ಗೂತೇನು?.... ಎಕ್ಸಪೋರ್ಟ ಇಂಪೋರ್ಟ....?'' 


""ಹಾಂ ! ಗೊತ್ತು...'' ಎಂದು ತಲೆ ಅಲ್ಲಾಡಿಸಿದಳು.... ಛಮ್ಮಿಬೇಗಂ.... ಸಹ 
ಬುದ್ದೀನಸಾಬ ವ್ಯಾಪಾರ ಉದ್ಯೋಗ ಇಲಾಖಯಲ್ಲಿ ದೊಡ್ಡ ಅಧಿಕಾರಿ ಗಳಾಗಿದ್ದರು.... 


ಇಂಥ ಶಬಗಳು € ಅವರಲ್ಲಿದ್ದಾಗ. ಛಮ್ಮಿಬೇಗಂಳ ಕಿವಿಗೆ ಆಗಾಗ ಕೇಳಿಸುತ್ತಿದವು... 
ಜಿಯಾಬಾನು, ಛಮ್ಮಿಬೇಗಂ ಂಳಿಗೆ ತುಂಬ ಒಳ್ಳೆಯ, ತಿಳುವಳಿಕೆಯ ಮತ್ತು ಪರಿಶ ದ್ದ 
ಮಹಿಳಯಾಗಿ ತೋರಿದಳು.... ಇಷ್ಟೊಂದು ದೈವ ಭೀರು.... ಎಂದು ಪ್ರಶಂಸಿ 
ದಳು.... ಛಮ್ಮಿಬೇಗಂ ಆಗಲೇ ಆಕೆಯ ನಾಜೂಕು, ಪಾರದರ್ಶಕ ನೈಟ್‌ಗೌನ್‌ ಮತ್ತು 
ಸಿಗರೇಟ ಚಟ ಎಲ್ಲ ಕ್ಷಮಿಸಿ ಬಿಟ್ಟಳು.... 

""ನಾನು ಹಣ್ಣು ಹೆಂಗಸು.... ಇಷ್ಟು ದೊಡ್ಡ ಕಾರೋಬಾರ ನಡಸುತಿದ್ದೇನೆ. 
ಇದಕ್ಕಾಗಿ ನಾನಾ ರೀತಿಯ ಜನರನ್ನು ಕಾಣಬೇಕಾಗುತ್ತದೆ. ಸೂಸಯರೂ ಈ ಕಾಲದ 
ಹುಡುಗಿಯರು. ಅವರ ಗೆಳಯರು, ಮಿತ್ರರು ಬರುತ್ತ ಹೋಗುತಿರುತಾರೆ. ನನ್ನಿ 


ಷ್ಠ 
ವ್ಯವಹಾರಕ್ಕಾಗಿ ಎರಡು ಸಲ ಪೋಲೀಸರು ರೇಡ್‌ ಮುಾಡಿದ್ದಾರೆ''. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು [05 


“ಪೋಲೀಸ್‌ ?'' ಛಮ್ಮಿಬೇಗಂ ಕೊಂಚ ಹುದರಿಕೆಯಿಂದ ಉಚ್ಚರಿಸಿದಳು. 
ರಜಿಯಾಬಾನು ಅವಳ ಹೆದರಿಕೆಗಾಗಿ ನಕ್ಕಳು. ""ಹೆದರಬೇಡಿ, ಇಲ್ಲಿ ದೊಡ್ಡ ದೊಡ್ಡ 
ವ್ಯಾಪಾರಸ್ಪರಿಗೆ ಪೋಲಿಸ್‌ ಮತ್ತು ಇನ್‌ಕಂಟ್ಯಾಕ್ಸ್‌ ಜನ ಮೇಲಿಂದ ಮೇಲೆ ತೊಂದರೆ 
ಕೊಡುತಾರೆ. ನಾನು ಏಕಾಕಿ ಹಂಗಸು. ಹತಾರು ವೈರಿಗಳು ಹುಟ್ಟಿಕೊಂಡಿದಾರೆ. 
ಯಾರೋ ಹೋಗಿ ನಾನು ಇನ್‌ಕಂಟ್ಯಾಕ್ಸ್‌ ತುಂಬಲಿಲ್ಲವಂದು ಪೋಲೀಸ್‌ರಿಗೆ 
ಹೇಳಿದರು, ಸರಿ ರೇಡ್‌ ಮಾಡಿದರು. ಅದಕ್ಕಾಗಿಯೇ ನಾನು ಹೂರಗೆ ಕಬ್ಬಿಣದ 
ಬಾಗಿಲು ಹಚ್ಚಿಸಿರುವೆ. ನಿಮಗೆ ಹೇಳುವುದೇನೆಂದರೆ ಹೊರಗ ಬೆಲ್‌ ಆದರೆ ನೀವು 
ಮೊದಲು ಬಾಗಿಲಿನಲ್ಲಿರುವ ತೂತಿನಲ್ಲಿ ನೋಡಿ, ಯಾರೆಂಬುದನ್ನು ಕಂಡುಕೊಳ್ಳಿ. 


ಏ ಗಾ ದ್ರ ರಳ್ಳಾರಾ್ಬು ಗಿ 
ಛಮ್ಮಿಬೇಗಂ ಪ್ರವಾಸದ ದಣಿವು ಹಾಗೂ ಚಹಾದ ಚಟದಿಂದ ಚಡಪಡಿಸ 
ಕೊಡಗಿದಳು. ಎದು ಕೇಳಿದಳು- “ಬಿಬಿ ಗಾಸಿವ ಒ 
NY ಮ [3 
ಜೀದು: 


ಹ್‌ ಹಾ ಕಾ ರಾ ಲಾ ಡು ದಾ ಎಕ್ಕ ಇ A De ಹಾದು ರಾಗಾ 
ಜಿಯಾಬಾನು ಪಕ್ಕದಲ್ಲಿಯೇ ಇದ ಬಟನ್‌ ಒತ್ತಿದಳು. ಒಂದೇ ಕ್ಷಣದಲ್ಲಿ 


೧ ಟಿ ಧಿ 
ಬ ಇಸ ಡಿ 
ಇಬ್ರಾಹಿಮ ಬಾಗಿಲಲ್ಲ ಹಾಜರಾದ 
ಓ( ಬ ದಾತ — ಹ ಇಂ ಮ pS) 
ಇಬ್ರಾಹಿಮ್‌ ಇವರು ನಮ್ಮ ಹೂಸ ಬುವಾ ಅವರಿಗ ಚಹಾ 
ps ಇಲ, ೯ 


ಬಳೆಗಿನ ಮಧ್ಯಾಹ್ನದ, ಸೂರ್ಯಾಸುದ ಎಲ್ಲ ನಮಾಜ' ಓದಿ, ಆಕ ಬಾಲ್ಕನಿ 
ಯಲ್ಲಿ ಹೋಗಿ ನಿಂತಳು. ಮನೆಯಲ್ಲಿ ಮಾಡಲು ಆಕಗ ಯಾವ ಕೆಲಸವೂ ಇಲ್ಲ 
ರಜಿಯಾಬಾನು ಹೂರಗೆ ಹೋಗಿದ್ದಳು. ಇಬ್ಬರು ಸೊಸೆಯಂದಿರ ಕೋಣಯಲ್ಲಿ 
ಬೆಳಕಿತ್ತು ಮೂರನೆಯ ಸೂಸಯೂ ಮನೆಯಲ್ಲಿರಲಿಲ್ಲ. ಮೂರು ನಾಲ್ಕು ಜನ 
ಚಾಕರರು ಕೂಡ ಫ್ಲ್ಯಾಟ್‌ನಲ್ಲರಲಿಲ್ಲ ಬೆಲ್‌ ಬಾರಿಸುತಲಿದವರು ಒಂದೇ ಸವನ 
ಬಾರಿಸುತ್ತಲೇ ಇದರು. ಛಮ್ಮಿಬೇಗಂ ದಿಲ್ಲಿಯಲ್ಲಿ ಮಾಡಿದಂತೆ € 

ತಗಯಲು ಡ್ರಾಯಿಂಗ್‌ ರೂಮಿನತ್ತನಡದಳು, ಹಾಗೂ ಒಳಗಿನ ಬಾಗಿಲು ತರದಳು. 
ಹೂರಗಿನ ಬಾಗಿಲು ಈ ಮೊದಲೇ ಅರ್ಧದಷ್ಟು ಸರಿಸಿದರು. ದಿಲ್ಲಿಯಲ್ಲಿ ಸಹಬುದೀನ 


ಸಾ 
ಸಾಬ ಮತ್ತು ರಾಶಿದ್‌ ಸಾಬರ ಕೋರಿಗಳಲಿದಾಗ ಮಾಡಿದಂತ ಇಲ್ಲಿಯೂ ತುಂಬ 


೧೨ La; ಜಾ 


ಓ" 


ಬರು ಮಾರ್ವಾಡಿಗಳು ಓರ್ವ ಪ್ರೀಮಂತ ತರುಣ, ಒಳಗೆ ಬಂದರು. 
ಶ್ರೀಮಂತ ತರುಣ ನೇರವಾಗಿ ಬಾರ್‌ನತ ಹೋದ. ಮಾರ್ವಾಡಿ ಧಪಂದು 
ಹಾಸ 


§ ಹ ಸ ಲೀ 
ಸೋಫಾದಲ್ಲಿ ಕುಳಿತರು. ಇಂಥ ವ್ಯಾಪಾರಿ ಜನ ಸಹಬುದೀನ ಸಾಹೇಬರಲ್ಲಯೂ 


100 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಬರುತಿದರು ತಮ್ಮ ಕೆಲಸಕ್ಕಾಗಿ. ಆದರೆ ತರುಣನನ್ನು ಕಂಡು ಆಕೆಗೆ ಕೊಂಚ 
ಅಚ್ಚರಿಯಾಯಿತು. ಮತ್ತೆ ಯೋಚಿಸಿದಳು. ಈ ನಗರದ ರೀತಿ-ನೀತಿ ಹೀಗೆಯೇ 
ಇರಬೇಕೆಂದು. ಆಕೆ ಇವರಿಗೆ ಚಹಾಕ್ಕಾಗಿ, ಕಾಫಿಗಾಗಿ ಕೇಳಬೇಕೆನ್ನುತಿರುವಾಗಲೇ 
ಬಂಗಾರದ ಬಟನ್‌ ಹಾಕಿದ ವಜ್ರದ ಉಂಗುರ ಇಟ್ಟಿದ್ದ ಮಾರವಾಡಿ ಆರ್ಭಟಿಸಿದ 
“ಮೇಡಂ ಎಲ್ಲಿದ್ದಾರೆ?'' 

ಛಮ್ಮಿಬೇಗಂಳಿಗೆ ಇಂಗ್ಲೀಷಿನಲ್ಲಿಬೇಗಂಗೆ ಮೇಡಂ ಎನ್ನುತಾರೆಂಬುದು ಗೊತಿತ್ತು 
ತುಂಬ ವಿನಯದಿಂದ ಉತರಿಸಿದಳು- 

"ಮೇಡಂ ಹೊರಗೆ ಹೋಗಿದಾರ.”' 

“ಬದ್ಮಾಷ, ಈ ಹುಡುಗಿಯರೆಲ್ಲ ಎಲ್ಲಿದಾರೆ?'' ಈ ಮಾತು ಕೇಳಿ ಛಮ್ಮಿ 
ಬೇಗಂಳಿಗೆ ವಿಪರೀತ ರೇಗಿತು. ಮುಂಬೈಯಲ್ಲಿ ಸಂಸ್ಕೃತಿ, ಸುಸಂಸ್ಕೃತ ಭಾಷ ಇಲ್ಲ 
ವೆಂಬುದು ನಿಜವಾದರೂ ಈ ಬೈಗಳು? ಏನಿದರರ್ಥ ?.... ಆಕೆ ತುಟಿ ಕಚ್ಚಿಕೊಂಡು 
ಕೇಳಿದಳು- 

“ಏನು, ಬೇಗಂ ಸಾಬಳ ಸೂಸಯಂದಿರು?'' ಇಷ್ಟರಲ್ಲಿ ಬಾಗಿಲು ತೆರೆಯಿತು. 

ಜಿಯಾಬಾನು ಸ್ವತಃ ಒಳಗೆ ಬಂದಳು. ಛಮ್ಮಿಬೇಗಂಳಿಗೆ ಹೇಳಿದಳು '"ಬುವಾ, ನೀನು 


| c 
ರ್ರ 


ಹೋಗಿ ನಿನ್ನ ಕೋಣೆಯಲ್ಲಿರು, ವಿಶ್ರಾಂತಿ ತಗೋ. 

"ಹಾಗೇ ಆಗಲಿ'' ಎಂದು ಹೇಳಿದ ಆಕೆ, ಗ್ಯಾಲರಿಯಿಂದ ಹೊರಟು ಹೋದಳು. 
ಆಕ ಹೋದ ಮೇಲ ಓರ್ವ ಸೂಸೆಯ ಕೋಣೆಯಿಂದ ಗಂಡಸು ಹೂರ ಬಂದು ಆ 
ಮನೆಯಿಂದ ಹೊರ ಹೂರಟ. ಛಮ್ಮಿಬೀಗಂ ತನ್ನ ಕೋಣೆಗೆ ಬಂದು ಮತ್ತೂಮ್ಮೆ 
ನಮಾಜ ಮಾಡಿದಳು. ಕುರಾನ್‌ ಷರೀಫ್‌ ಪಠಣ ಆರಂಭಿಸಿದಳು. ಆ ಕರುಣಾಮಯಿ 
ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿದಳು. ಅದೇ ಕರುಣಾನಿಧಿ ಪರಮಾತ್ಮ ಆಕೆಯ ತಂದೆ, 
ಅಜ್ಜನ ಗೌರವ, ವಂಶ ಪರಂಪರೆಯ ಗೌರವ ಕಾಪಾಡಿದ ಮತ್ತು ಒಂದು ಸುಸಂಸ್ಕೃತ, 
ದೃವ ಭೀರು ಮನೆಯಲ್ಲಿ ದುಡಿದು ಉಣ್ಣುವ ಅವಕಾಶ ನೀಡಿದ.... ಅಂಥ ಕಾರುಣ್ಯ 
ಶರಧಿ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತಲಿದಳು ಛಮ್ಮಿಬೇಗಂ.... 


ಜಾರ್ಜಿಯಾದ ಸೇಂಟ್‌ ಫ್ಲೋರಾಳ ಆತ್ಮ ಸ್ಟೀಕೃತಿ 


4 4 ಟ್‌ 

ದಿನದವರೆಗೆ ಮಲಗಿಸಲಿದ್ದಾನೋ ಆ . ಶಾತ್ಛರ ವಸುವಿನ ಹಾಗೂ ದೇವಪುತ್ರ ಕ್ರೈಸನ 
ಸುಶಿ ಮಾಡುತ್ತೇನೆ. ನಾನು ಮಾಡಿದ, ಬಡದ ಪಾಪಗಳನ್ನು ಒಪ್ಪಿಕೊಳ್ಳುತ್ತೇನೆ ಮತ್ತು 
ಕ್ಷಮೆಯ ಯಾಚನೆ ಮಾಡುತ್ತೇನೆ. ಪವಿತ್ರ ಪರಮಾತ್ಮ ನಿನಗೆಲ್ಲವೂ ಗೊತಿದೆ, ಈ 
ಶತಮಾನ, ಈ ವರ್ಷ, ಈ ಮಾಸ, ಈ ದಿನ ಯಾವುದೆಂಬುದು ನನಗೆ ಗೂತಿರಲಿಲ್ಲ 
ನಾನು ನನ್ನ ತರೆದ ಶವಪೆಟ್ಟಿಗೆಯಲ್ಲಿ ಮಲಗಿಕೊಂಡಿದ್ದ ಆಗ ನಿನ್ನ ದೇವದೂತನ 
ಯಾವುದೇ ಭಾಗಕ್ಕೆ ನನ್ನ ಎಲುಬು ಹತ್ತಿತ್ತು ಅದರಿಂದಾಗಿ ನಾನೆದು ಕುಳಿತೆ, ನನ್ನ 
ತಲೆಬುರುಡೆ ಮತ್ತ ಏನೋ ಬಿದಿತ್ತು ಕೃ ಚಾಚಿ ಅದನ್ನಶಿಕೂಂಡೆ. ಅದಕ್ಕೆ ಹಶಿದ ಧೂಳ 
ರಭಾಡಿಸಿ, ಕುತ್ತಿಗೆಗೆ ಅಂಟಿಸಿಕೊಂಡೆ. ಭಯಾನಕ ಕತಲು ಆವರಿಸಿತ್ತು ತಲೆ ಬುರುಡೆ 
ತಪ್ಪಾಗಿ ಫಿಟ್‌ ಆಗಿತ್ತು ನನಗ ಮುಂದೆ ಕಾಣುವ ಬದಲು ಹಿಂದೆ ಕಾಣಲಾರಂಭಿಸಿತು 
ಮತ್ತೆ ಅತ್ಯಂತ ಕಷ್ಟದಿಂದ ಅದನ್ನು ಸರಿಪಡಿಸಿದೆ. ಓ ! ದೇವರೆ, ಕಾರುಣ್ಯಶರಧಿ, ಆ 
ಸಮಯದಲ್ಲಿನಾನು ಹೇಗೆ ಕಾಣತ್ತೇನೆ ಎಂಬುದನ್ನೂ ಕನ್ನಡಿಯಲ್ಲಿ ನೋಡುವುದೇ ನನ್ನ 
ಬಲಿಷ್ಠ ಆಶೆಯಾಗಿತ್ತು ಸುತ್ತಲೂ ಕಣ್ಣಾಡಿಸಿದ. ಆ ಘನ ಘೋರ ಕತ್ತಲೆಯಲ್ಲಿ ಆ ಹಳೆಯ 
ನಲಮನೆಯಲ್ಲಿ ಏಳಂಟು ಕಲ್ಲಿನ ಶವ ಪೆಟ್ಟಿಗೆ ಇದವು. ಅವೆಲ್ಲ ಎಲುಬು, ರುಂಡಗಳಿಂದ 
ತುಂಬಿದ್ದವು. ಅವನ್ನಲ್ಲ ಗೋಡೆಗೆ ಆನಿಸಿಟ್ಟಿದರು. ನನಗೆ ತುಂಬಾ ಭಯವೆನಿಸಿತು. 
ನಾನು ನನ್ನ ಶವ ಪೆಟ್ಟಿಗೆಯ ಹತ್ತಿರ ಕುಳಿತು ಪರಮಾತ್ಮನ ಹೆದರಿಕೆಯಿಂದ ನಡುಗುತಿದ್ದೆ. 
ಆಗ ಒಮ್ಮೆಲೇ ಕಿಟಕಿಗಳೆಲ್ಲ ಬೆಳಗಿದವು. ಮತ್ತೆ ದೇವದೂತ ಕಾಣಿಸಿಕೊಂಡ. 

""ನಾನು ನನ್ನ ಜಪಮಾಲೆ ಇಲ್ಲಿ ಮರೆತು ಬಿಟ್ಟಿದೆ. ನೀನು ಯಾರು ?'' ಎಂದು 
ಕೇಳಿದ. 

""ಸೇಂಟ್‌ ಫ್ಲೋರಾ ಸಾಬೀನಾ ಆಫ್‌ ಜಾರ್ಜಿಯಾ'' 

“ದೇವರ ಕೃಪೆಯಿರಲಿ ನಿನ್ನ ಮೇಲೆ'' ಎಂದು ಹೇಳುತ್ತ ಅವನು ಜಪಮಾಲೆ 
ಹುಡುಕತೂಡಗಿದ. ಆಕಾಶಗಂಗೆಯ ನಕ್ಷತ್ರಗಳಿಂದ ಮಾಡಿದ ಆ ಜಪಮಾಲೆ, ಒಂದು 
ವಪೆಟ್ಟಿಗೆಯ ಹಿಂದೆ ಬಿದ್ದಿರುವುದು ನನಗೆ ಕಂಡಿತು. ನಾನು ಆ ಕೂಡಲೇ ಹೇಳಿದೆ 

""ಬೆಳಕನ್ನು ಹರಡುವ ನನ್ನ ಪ್ರಿಯ ದೇವದೂತ, ಒಂದು ವೇಳ ವಸ್ತುವನ್ನು 
ಹುಡುಕಿ ಕೊಟ್ಟರೆ ನನಗೇನು ಕೊಡುವೆ ?'' 

ಅವನು ಬಹಳ ಚಿಂತೆಯಲ್ಲಿ ವ್ಯಾಕುಲತೆಯಲ್ಲಿದ್ದಂತೆ ತೋರಿದ. ಚಿಕ್ಕವಯಸ್ಸಿನ 
ದೇವದೂತನಾಗಿದ್ದ "ಸೇಂಟ್‌ ಪೀಟರನ ಕಚೇರಿಯಲ್ಲಿ ಒಂದೊಂದು ಕಾಳಿನ ಲೆಕ್ಕ 
ಕೂಡಬೇಕಾಗುತದೆ ನನಗೆ... ನಾನೊಬ್ಬ ವಿಸ್ಮರಣಶೀಲ ದೇವದೂತನಿದೇನೆ... ಆ 


ನನ್ನನ್ನು ಸತ್ತವರೊಳಗಿಂದ ಬದುಕಿದ ಮತ್ತು ಇನ್ನೊಮ್ಮೆ ಸರ್ವನಾಶವಾಗುವ 
pe 


108 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ವಿಸ್ಮರಣೆಯಿಂದಾಗಿಯೇ ಎಪ್ಪತ್ತು ಸಾವಿರ ವರ್ಷಗಳವರೆಗೆ ಓರ್ವ ಟ್ರೇನಿ ದೇವದೂತ 
ನಾಗಿಯೇ ಇರಬೇಕಾಯಿತು.... ಈಗ ಕಾಯಂ ಆಗಿದೆ'' ಎಂದು ಅವನು ಹೇಳುತ್ತ 
ಸಂತೋಷದಿಂದ ತನ್ನ ಜ್ಯೋತಿಮಂಡಲದತ್ತ ಸನ್ನೆ ಮಾಡಿದ. ಮತ್ತೆ ""ಆದರೆ ಈಗ 
ನಾನು ನನ್ನ ಜಪಮಾಲೆಯನ್ನು ಕಳದುಕೊಂಡೆ'' ಎಂದ. 

""ಏನನ್ನು ಕೂಡುವ ?'' 

""ಏನನ್ನು ಬಯಸುತಿರುವೆ ?'' 

""ನಾನು ತಾರುಣ್ಯದಲ್ಲಿಯೇ ಸತ್ತುಹೋದೆ. ನನಗೆ ಕೇವಲ 19 ವರ್ಷ. ಆಗ ನನ್ನ 
ತಂದೆ ಸಿರಿಯಾದ ಒಂದು ಕಾನ್ತೆಂಟ್‌ನಲ್ಲಿರಿಸಿದ. ಮುಂದಿನ 25 ವರ್ಷ ನಾನೊಂದು 
ಆಶ್ರಮದಲ್ಲಿ ಬಂಧಿಯಾಗಿದ್ದು ಕಾಲ ಕಳೆದೆ ನಾನೀಗ ಲೋಕವನ್ನು 
ನೋಡಬೇಕೆನ್ನುತೇನಿ ಹಾಗೂ ಒಳ್ಳೊಳ್ಳೆಯ ಬಟ್ಟೆ ತೊಡಬೇಕೆನ್ನುವ ಅಭಿಲಾಷೆ 
ಯುಳ್ಳವಳಾಗಿದ್ದೇನೆ.'' 

“ಆದರ ನಾನು ನಿನಗ ರಕ್ತ ಮಾಂಸ ಮಜ್ಜ ತುಂಬುವ ಶಕ್ತಿ ಪಡೆದಿಲ್ಲ ಕೇವಲ 
ಪ್ರಳಯದ ದಿನ ಮಾತ್ರ ಸಾಧ್ಯ. ಕೇವಲ ಒಂದು ವರ್ಷದ ಮಟ್ಟಿಗೆ ಜೀವ ಹಿಡಿದು 
ಕೊಂಡು ಇರುವಂತ ಅಪ್ಪಣೆ ಕೊಡಿಸಬಲ್ಲೆ ಜಪಮಾಲೆ ತಾ.'' 

""ಪ್ರೀತಿಯ ಕಾರುಣ್ಯ ಸಿಂಧು ದೇವದೂತ ! ನನ್ನೀ ಒಣ ಎಲುಬಿನ ಪಂಜರ, 
ಒಂದು ವರ್ಷದವರೆಗೆ ಈ ವಿಚಿತ್ರ ಜಗತ್ತಿನಲ್ಲಿ, ಒಂಟಿಯಾಗಿ ಎಲ್ಲೆಲ್ಲಿ ಅನಾಹುತಕ್ಕೀ 
ಡಾಗುತ್ತ ತಿರುಗುತಿರಬೇಕು. ಯಾವುದಾದರೊಂದು ಮನೋರಂಜನೆ ನೀಡುವ 
ಹಣವನ್ನು ನನಗಾಗಿ ಜೀವಂತಗೊಳಿಸು. ನಾನು ಅದರಲ್ಲಿದು ಜಗತನ್ನೆಲ್ಲ ಒಮ್ಮೆ 
ನೋಡುತ್ರೇನೆ.'' 

“ಮನೋರಂಜಕ ಹಣ ಹೇಗಿರುತದ ?'' 

“ನನ್ನ ಮನೀಷೆ ಏನೆಂದರೆ.....'' 

“ಮೊದಲು ಜಪಮಾಲೆ ತಾ.....'' 

“ಇಲ್ಲ ಮೊದಲು ಇನ್ನೊಂದು ಹೆಣವನ್ನು ಜೀವಂತಗೊಳಿಸು. ದೇವರ 
ಅಪ್ಪಣೆಯಂತ ಜೀವಿತವಾಗು'' ಎಂದು ಹೇಳು. 


"ನೀನು ಸ್ವತಃ ಸಂತಳಾಗಿದಿ, ಮಹಾತಾಳಾಗಿದ್ಲಿ...... ಹೀಗಿರುವಾಗ ನೀನೇ 
ಒಂದು ಚಮತ್ಕಾರ ಮಾಡಿ ತೋರಿಸು.....'' ಎಂದು ಅವನು ಬೇಸತ್ತು ಹೇಳಿದ. 

""ನಾನು ಹಾಗೆ ಮಾಡಲಾರೆ..... ಅದಕ್ಕೊಂದು ಟೆಕನಿಕಲ್‌ ಕಾರಣವಿದೆ... 
ಹೇಳು.... ದೇವರ ಅಪ್ಪಣ್‌.....'' 


ದೇವದೂತ ಮೊಣಕಾಲೂರಿ ಪ್ರಾರ್ಥನೆಯಲ್ಲಿ ನಿರತನಾದ. 
ಆಗ ಒಮ್ಮಲೇ ನನ್ನ ಸಮೀಪದ ಹಣದ ಪೆಟ್ಟಿಗೆಯಲ್ಲಿ ಸಪ್ಪಳ, ಅಲುಗಾಟ 


ಆರಂಭವಾಯಿತು. ಬೇರೊಂದು ಕಂಕಾಲ ಎದು ಕುಳಿತಿತು. ಆಗ ದೇವದೂತ ನನಗೆ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 100 


ಹೇಳಿದ- ""ಕೇವಲ ಒಂದು ವರ್ಷಮಾತ್ರ..... ಬರುವ ವರ್ಷ ಇದೇ ತಿಂಗಳು.... 
ಇದೇ ತಾರೀಖು ಮತ್ತು ಇದೇ ಸಮಯ ಹನ್ನೊಂದುವರೆ ಗಂಟೆ ರಾತ್ರಿ.... ಅದಕ್ಕೂ 


ಸರಿಯಾಗಿ ತಿಳಿಸಿ ಹೇಳು.... ನನಗೆ ಹೊತಾಗುತಲಿದೆ... ಖುದಾ ಹಾಫೀಜ.... ದೇವರು 
ನಿನ್ನ ರಕ್ಷಿಸಲಿ.....'' 


ನಾನು ಜಪಮಾಲೆ ಅವನಿಗೆ ಎತ್ತಿ ಕೊಟ್ಟೆ ಆತ ಮತ್ತೆ ಮಾಯವಾದ..... 


ಮತ್ತೆ ಕತಲೆ ಕವಿಯಿತು. ಆದರೆ ನಾನು ಭಯಭೀತಳಾಗಿರಲಿಲ್ಲ ಎರಡನೆಯ 
ಎಲುಬಿನ ಹಂದರ, ಹೆಣದಪೆಟ್ಟಿಗೆಯಲ್ಲಿ ಕುಳಿತಂತೆಯೇ ಎಡಗೈಯನ್ನು ಚಾಚಿ ತಲೆಯ 
ಹತಿರ ಏನನ್ನೋ ಹುಡುಕಾಡಿತು, ಎದ್ದ ಕೂಡಲೇ ರೂಢಿಯಂತೆ ದೀಪ ಹಚ್ಚಿ ಪುಸಕ 
ತೆಗೆದುಕೊಳ್ಳುವ ಹಾಗೆ..... ನಾನು ಕೂಡಲೇ ಅದನ್ನು ಮಾತನಾಡಿಸಿದೆ... ಎಲ್ಲ 
ಸಮಾಚಾರ ತಿಳಿಸಿದೆ ಹಾಗೂ ನನ್ನ ಹೆಸರು ಹೇಳಿದೆ... "ಸೇಂಟ್‌ ಫ್ಲೋರಾ ಸಾಬೀನಾ 
ಆಫ್‌ ಜಾರ್ಜಿಯಾ.....'' 

""ಫಾದರ ಗ್ರ್ಯ್ಯಾಗರಿ ಬೆಲಿಯಾನೀ ಆಫ್‌ ಜಾರ್ಜಿಯಾ.....'' 

“ದೇವರ ಕೃಪೆಯಿರಲಿ ನಿಮ್ಮ ಮೇಲೆ ಓ ! ಪವಿತ್ರ ತಂದೆಯೇ....”' 

""ತಾವು ದೇವದೂತರೇನು ?'' ಎನ್ನುತ್ತ ಫಾದರ ಗ್ರ್ಯಾಗರಿ ಭಯಭೀತನಾಗಿ 
ಹೆಣದ ಪೆಟ್ಟಿಗೆಯೊಳಗಿಂದ ಹೊರಬಂದ ಹಾಗೂ ನನ್ನೆದುರಿಗೆ ಮೊಣಕಾಲೂರಿ ಕೂಡ 
ಬಯಸಿದ. ಆದರೆ ಜೋಲಿ ಹೊಡೆಯುತ್ತ ಬಿದ್ದ... ಆತನ ಮೊಣಕಾಲಲ್ಲಿ ಎಳ್ಳಷ್ಟೂ 
ಶಕಿಯಿರಲಿಲ್ಲ ಒಂದು ವರ್ಷದ ಮಟ್ಟಿಗೆ ಎಸ್ಕಾರ್ಟ ನೀಡಿದ್ದೇ ಆಗಿದ್ದರೆ, ಓ ! 
ದೇವರೇ, ಇದಕ್ಕೆ ಸಂಪೂರ್ಣ ಶಕ್ತಿನೀಡು ಎಂದು ದೇವರಲ್ಲಿ ಅಂಗಲಾಚಿ ಬೇಡಿದೆ. 


ಫಾದರ್‌ ಗ್ರ್ಯಾಗರಿ ಆ ಕೂಡಲೇ ಎದ್ದುನಿಂತ. ಕಿಟಕಿಯಿಂದ ತುಂಬ ಜೋರಾಗಿ 
ತಂಗಾಳಿ ಒಳಗೆ ನುಗ್ಗಿ ನಮ್ಮ ಎಲುಬುಗಳು ಹರಗುಟ್ಟುವ ಹಾಗೆ ಮಾಡಿತು. ಅವನು 
ಹೇಳಿದ-""ತುಂಬ ಛಳಿ.... ಮೊದಲು ಅಗ್ಲಿಷ್ಟಿಗೆಯ ವ್ಯವಸ್ಥೆ ಮಾಡಿ.'' 


""ಎಲ್ಲಿಂದಾದರೂ ಚಕಮಕಿ ಸಿಗುವುದಾದರೆ....'' ನಾನೆಂದೆ. ಅವನು ಕಿಟಕಿ 
ಯಿಂದ ಹೊರಗೆ ಹಣಿಕಿಕ್ಕಿದ. ಅಲ್ಲಿ ಪಾಯಿನ್‌ ಮರಗಳು ಸೊಂಯ್‌...ಸೊಂಯ್‌.... 
ಎಂದು ಸಪ್ಪಳ ಮಾಡುತಿದ್ದವು. 

""ಫಾದರ ಇತ್ತ ಬನ್ನಿ.... ಇಲ್ಲದಿದ್ದರೆ ನೆಗಡಿ ಆಗಬಹುದು....'' ನಾನು ಅತ್ಯಂತ 
ನಮ್ರತೆಯಿಂದ ಹೇಳಿದೆ. ಅವನು ಬಂದು ತನ್ನ ಹೆಣದ ಪೆಟ್ಟಿಗೆಯ ಹತಿರ ಕುಳಿತ. 
ನಾನು ಕಿಟಕಿ ಮುಚ್ಚಲೆಂದು ಎದ್ದೆ. ಕಿಟಕಿಯ ಒಂದು ಪಟಗ ಮುರಿದು ಬಿದ್ದಿತ್ತು 
ಎರಡನೆಯ ಪಟಗದತ್ತ ಕೈ ಚಾಚಲು ಹೊರಗೆ ಹಣಿಕಿಕ್ಕಿದೆ. ಗುಡ್ಡದ ಕೆಳಗೇನೇ 
ನದಿಯೊಂದು ಹರಿಯುತಲಿತು, ಅದು ಕೋಹಿಸಾನ ಖಫಕಾಜ ಗುಡ್ಡದ ಪ್ರದೇಶದಿಂದ 
ಹೊರಟು ಮುಂದೆ ಹೋಗಿ ಕಪ್ಪು ಕಡಲು ಸೇರುತಿತ್ತು ಆಗ ನನಗೆ ಒಮ್ಮೆಲೇ ಅಲ್ಲಿಯ 
ಬೆಟ್ಟದ ಧರ್ಮಶಾಲೆಯಲ್ಲಿ ಅದೆಷ್ಟೊ ವರ್ಷ ಇದುದು ನೆನಪಾಯಿತು. ಮತ್ತ ಆ 
ನದಿಯ ಮೇಲೆ ಒಂದು ವೈಭವಪೂರ್ಣ ನಾಲ್ಕು ಅಂತಸಿನ ಬೆಳ್ಳಗಿನ ಹೊಳಹೂಳ 


110 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಯುವ ಮಹಲ್‌ ಒಂದು ಆವಿರ್ಭ್ಬಾವವಾಯಿತು. ಮತ್ತೆ ಒಂದು ಭಯಾನಕ ಬಿಗುಲ್‌ 
ಧ್ವನಿ.... ಪ್ರಳಯದ ದಿನ ಹೆಣ ಎಬ್ಬಿಸುವುದಕ್ಕೆ ನುಡಿಸುವ ಬಿಗುಲ್‌.... ನಾನು ತುಂಬ 
ಚಿಂತೆಯಲ್ಲಿ ಮುಳುಗಿದೆ. ಈ ಜಗತಿನಲ್ಲಿ ಒಂದು ವರ್ಷವಾದರೂ ಇರಲು ಅವಕಾಶ 
ಸಿಕ್ಕಲಿಲ್ಲ ಮತ್ತೆ ಎರಡನೇ ಬಾರಿ ದ್ವನಿ... ಮೂರನೇ ಬಾರಿ... ಆಗ ಫಾದರ್‌ 
ಗ್ರ್ಯಾಗರಿ ಕಿಟಕಿಯ ಹತಿರ ಬಂದು ಹೊರಗೆ ಹಣಿಕಿಕ್ಕಿ ನನಗೆ ಹೇಳಿದ- 


"ಪವಿತ್ರ ದೇವದೂತೆ.... ಇದೊಂದು ಉಗಿಯ ಹಡಗ ತನ್ನ ಸೈರನ್‌ 
ಬಾರಿಸುತ್ತದೆ. ಏಳು.....'' 


ನಾನು ಎದ್ದು ನಿಂತೆ... ಅಲ್ಲಲ್ಲಿ ಬೆಂಕಿಯಿಂದ ರುಗರುಗಿಸುವ ಕುಣಿಗಳು... 
ವಾದ್ಯಗಳನ್ನು ಬಾರಿಸುತ್ತಲಿದ್ದರು ಹಾಗೂ ನಗೆ...... ಕೇಕೆಗಳು..... ಕೂಗು.... ಓ ! 
ದೇವರೇ..... ಈ ಜಾತ್ರೆಯಲ್ಲಿ ನಾನೂ ಹೋಗಿ ಕೂಡಿಕೊಳ್ಳಲೇ ಎನ್ನಿಸುತಲಿದೆ..... 
ಆಗಲೇ ಫಾದರರ ಧ್ವನಿ ನನ್ನನ್ನು ಎಚ್ಚರಿಸಿತು... ""ಬನ್ನಿ ಹೊರಗೆ ಹೋಗಿ ಬೆಂಕಿ 
ಹುಡುಕೋಣ......'' 


ನಾವಿಬ್ಬರೂ ಹೇಗೋ ಕೈಯಾಡಿಸುತ್ತ ಆ ನೆಲಮನೆಯಿಂದ ಹೊರಹೊರಟು 
ಒಂದು ಸುರಂಗ ಮಾರ್ಗ ತಲುಪಿದೆವು. ಅದರ ಪಾವಟಿಗೆಗಳ ಮೇಲಿಂದ ನಡೆದು 
ಬಂದರೆ ಮೇಲೆ ಅದರ ಬಾಗಿಲು ಒಂದು ತೋಟದೊಳಗೆ ಹೋಗಲು ತೆರೆದು 
ಕೊಳ್ಳುತಿತ್ತು ಬಾಗಿಲದಲ್ಲಿ ಮುಳ್ಳು ಕಂಟಿ, ಹುಲ್ಲು ಬೆಳೆದಿತ್ತು ತೋಟದಲ್ಲಿಯ 
ಮಡಿಗಳು ಹಚ್ಚಹಸಿರಿನಿಂದ ಶೋಭಾಯಮಾನವಾಗಿದ್ದವು. ನಾವು ಪರಸ್ಪರರ ಕೈ 
ಹಿಡಿದುಕೊಂಡು ಮುಳ್ಳು ಕಂಟಿಗಳ ದಾಟುತ್ತ ತೋಟದಲ್ಲಿ ಬಂದೆವು..... ಅದರ 
ಎದುರಿಗೆ ದೊಡ್ಡದಾದ ಚರ್ಚ್‌ ಇದೆ. ಅದರ ಸುತ್ತ ಮುತ್ತ ಓಕ್‌ ಮತ್ತು ಪಾಯಿನ್‌ 
ಮರಗಳಿವೆ. ಒಂದು ಮರದ ಕೆಳಗೆ ಕಾಗದದ ಪ್ಲೇಟಗಳು, ಗ್ಲಾಸು ಮತ್ತು ನ್ಯಾಪಕಿನ್‌ 
ಬಿದ್ದಿರುವುದು ಕಾಣಿಸಿತು. ನಾನು ಕಟ್ಟಿಗೆ ಆರಿಸತೊಡಗಿದೆ. ಫಾದರ ಈ ಎಲ್ಲ ಹೊಲಸು 
ಕೂಡಿಸಿದ. ಒಂದು ಕಡ್ಡಿ ಪೆಟ್ಟಿಗೆ ಇತ್ತು ಅದರಲ್ಲಿಯ ತಡ್ಡಿ ತೆಗೆದು ಪೆಟ್ಟಿಗೆಗೆ ತಿಕ್ಕಿದ. 
ಬೆಂಕಿ ಹೊತ್ತಿ ಕೊಂಡಿತು. ಫಾದರ್‌ ಹೇಳಿದ- 


“ಇದು ಮ್ಯಾಚಿಸ್‌..... ಪಿಕ್‌ನಿಕ್‌ಗೆ ಬಂದ ಯಾವುದೋ ಟೋಲಿ ಇದನ್ನಿಲ್ಲಿ 
ಬಿಟ್ಟು ಹೋಗಿರಬೇಕು..... ದೇವರು ನಮ್ಮೊಂದಿಗಿದಾನೆ....”' 


ನಾವು ಕಟ್ಟಿಗೆಗೆ ಬೆಂಕಿ ಹಚ್ಚಿ ಕಾಯಿಸಿ ಕೊಳ್ಳತೊಡಗಿದೆವು..... 
ಓ |! ದೇವರೇ ನಾನು ಚಾಡಿ ಹೇಳುವುದಿಲ್ಲ.... ದೇವದೂತ ಸೈಮನ್‌ನ 


ಆಣೆ.... ಆ ಗಳಿಗೆಯಲ್ಲಿ ಫಾದರ್‌ ಗ್ರ್ಯಾಗರಿಯ ಹೊಳ್ಳಗಳಿಂದ ಹೊಗೆಯಾಡುತ್ತ 
ಲಿತ್ಕು... ನಾನು ತುಂಬ ಹೆದರಿಕೊಂಡೆ.... ಹೊಗೆಯ ಸುರಳಿಗಳ ಹಿಂದೆ ಒಂದು 
ಚಿಕ್ಕದಾದ ಕಿಂಡಿ ಅವನ ಬಾಯಲ್ಲಿ ಬೆಳಕು ನೀಡುತಲಿತ್ತು... ಓ ! ದೇವರೇ, ಹೊಗೆ 
ಮತ್ತು ಬೆಂಕಿಯ ಜ್ವಾಲೆ ಕೇವಲ ಸೃತಾನನ ಬಾಯಿಂದ ಹೊರಡುತದೆಂಬುದನ್ನು 


ನಾನು ಚೆನ್ನಾಗಿ ಬಲ್ಲ.... ನಾನು ಆ ಕೂಡಲೇ ನಿನ್ನ ಸಿಲುಬೆಯ ಗುರುತು ಮಾಡಿದೆ.... 


[wp] 


ಕುರ್ರತುಲ ಐನ ಹೈದರ ಅವರ ಆಯ್ತ ಕತೆಗಳು 111 


ನಿಸ್ಸಂದೇಹವಾಗಿ ಯಾವುದೋ ಒಂದು ದುಷ್ಟ ಆತ್ಮ ಅವನ ಎಲುಬಿನ ಹಂದರದಲ್ಲಿ 
ಹೊಕ್ಕು ಕೊಂಡಿದೆ. ಅಥವಾ ಆ ಮರಗುಳಿ ದೇವದೂತನ ತಪ್ಪಿನಿಂದ ಅವನು ಒಳ್ಳೆಯ 
ಆತ್ಮದ ಬದಲಿ ಯಾವುದೋ ಭೂತದ ಹೆಣವನ್ನು ಎಚ್ಚರಿಸಿದ್ದಾನೆ.....'' 


ಒಮ್ಮೆಲೇ ಫಾದರ್‌ ನಗುತ್ತ ಹೇಳಿದ- 


“ಹೆದರಬೇಡ. ಇದಕ್ಕೆ ಸಿಗರೇಟ್‌ ಎಂದು ಹೇಳಲಾಗುತದೆ. ಇಲ್ಲಿಗೆ ಬಂದ 
ಯಾತ್ರಿಗಳು ಮ್ಯಾಚಿಸ್‌ದೊಂದಿಗೆ ಒಂದು ಪ್ಯಾಕೆಟ್‌ ಸಿಗರೇಟನ್ನೂ ಇಲ್ಲಿ ಮರೆತು 
ಹೋಗಿದಾರೆ. ಎಲೆಗಳ ರಾಶಿಯಲ್ಲಿ ಬಿದುದು ನನಗೆ ಸಿಕ್ಕಿತು.....'' 

ನಾನು ಹೇಳಿದೆ- ""ಇದು ಸಿಗರೇಟ್‌ ಎಂದು ನಿನಗೆ ಹೇಗೆ ಗೊತಾಯಿತು ? 
ಇದನ್ನು ಹಚ್ಚಿದರೆ ಬಾಯಿಂದ ಇದು ಹೊಗೆ ಹೊರಡಿಸುತ್ತದೆ ಎಂಬುದು ನಿನಗೆ ಹೇಗೆ 
ತಿಳಿಯಿತು ? ಇದು ಸ್ಪಷ್ಟವಾಗಿ ಪೈಶಾಚಿಕ ವೃತ್ತಿಯ ಸೈತಾನನ ಕೆಲಸವಾಗಿದೆ.....'' 

ಫಾದರ್‌ ಮೃದುವಾಗಿ ನಗುತ್ತ ತಿಳಿಸಿ ಹೇಳಿದ- ""ಬೀಬಿ ಫ್ಲೋರಾ.... 
ಅಮೇರಿಕೆಯ ವಿಜ್ಞಾನಿಗಳು ಇತ್ತೀಚೆಗೆ ಒಂದು ಯಂತ್ರ ಸಿದಗೊಳಿಸಿದ್ದಾರೆ.... ರಾತ್ರಿ 
ಅದನ್ನು ತಲೆಗೆ ಅಳವಡಿಸಿಕೊಂಡು ಮನುಷ್ಯ ಮಲಗುತ್ತಾನೆ... ನಿದ್ರೆಯಲ್ಲಿಯೇ ಆ 
ಉಪಕರಣದ ಮುಖಾಂತರ ಅನೇಕ ವಿದ್ಯೆಯನ್ನು ತನ್ನ ತಲೆಯಲ್ಲಿ ಸಮಾವೇಷ 
ಗೊಳಿಸಿಕೊಳ್ಳುತಾನೆ.....'' 

""ನೀನು ಸರ್ವಶಕ್ತಿ ಶಾಲಿಯಾದ ಪರಮಾತ್ಮನ ಸೃಷ್ಟಿಯ ಬಗ್ಗೆ ಸಂಶಯಪಡಲು 
ಸಾಧ್ಯವೇ ? ಹದಿಮೂರು ನೂರ ಐವತ್ತು ವರ್ಷಗಳವರೆಗಿನ ಸುದೀರ್ಪ ನಿದ್ರೆಯ 
ಅವಧಿಯಲ್ಲಿ ಈ ಹೆಣಗಳ ಕೆಳಮನೆಯಲ್ಲಿ ನನಗೆ ಇಂದಿನವರೆಗೂ ವಿಭಿನ್ನ ವಿದ್ಯೆ ಮತ್ತು 
ಆಧುನಿಕ ಭಾಷೆಗಳನ್ನಲ್ಲದೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಪರಿಚಯ ನೀಡಿದ. 
ಒಂದು ರೀತಿಯಲ್ಲಿ ನೀನು ಕೂಡ ಬಹಳಷ್ಟು ವಿಷಯಗಳ ಪರಿಚಯ ಹೊಂದಿರುವೆ.... 
ಇವೆಲ್ಲದರ ಅನುಭವ ನೀನು ಈ ಒಂದು ವರ್ಷದಲ್ಲಿ ಸ್ವತಃ ಪಡೆಯಲಿರುವೆ..... 
ಅಷ್ಟೇಕೆ ಈಗಲೇ..... ಈ ಕ್ಷಣದಲ್ಲಿಯೇ ಅನುಭವವಾಗುತದೆ...... ಕೊಂಚ 
ಧ್ಯಾನದಿಂದ ಕಿವಿಗೊಟ್ಟು ಆಲಿಸು....'' 


ಕಳಗೆ ಕೊಳ್ಳದಲ್ಲಿ ಬಾರಿಸುತ್ತಿರುವ ವಾದ್ಯ, ಗಿಟಾರ್‌, ಸೆಕ್ಸೊಫೋನ್‌ ಎಂದು 
ನಾನು ತಿಳಿದುಕೊಂಡೆ..... ಅದರಲ್ಲಿ ರಶಿಯಾದ ತರುಣ, ಜಾರ್ಜಿಯನ್‌ ಭಾಷೆಯ 
ಗೀತ ನುಡಿಸುತ್ತಲಿದ್ದಾನೆ..... ಮತ್ತೆ ಗಾಳಿಯ ಸುಂಯ್‌.... ಸುಂಯ್‌..... ಎನ್ನುವ 
ಸಪ್ಪಳದೊಂದಿಗೆ ಕೊಳ್ಳದ ಸಪ್ಪಳವೂ ನಮ್ಮ ಕಿವಿಗಳಿಗೆ ಕೇಳಿಸುತ್ತಿತ್ತು... ತೀರ 
ಕಳಗಿರುವ ತೆರೆಗಳಲ್ಲಿ ಓರ್ವ ತರುಣ ಗಿಟಾರ ನುಡಿಸುತ್ತ ನುಡಿಸುತ್ತ ಓರ್ವ ತರುಣಿಗೆ 
ಹೇಳುತ್ತಿದ್ದ. ""ನಟಾಶಾ..... ನೋಡಲ್ಲಿ ಮೇಲೆಯೂ..... ಕಟ್ಟಿಗೆ ಉರಿಯುತ್ತ 
ಲಿದೆ.... ಕೆಲಜನ ತೋಟದಲ್ಲಿ ಮೊದಲೇ ಕ್ಯಾಂಪಿಂಗ್‌ ನಡೆಸಿದ್ದಾರೆ....”' 


ಅಷ್ಟರಲ್ಲಿ ಗಾಳಿಯ ದಿಕ್ಕು ಬದಲಿಸಿತು..... ಆ ಎಲ್ಲ ಸಪ್ಪಳ ಕಡಿಮೆ 
ಯಾಯಿತು.... 


112 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಆಗ ಫಾದರ್‌ ಹೇಳಿದ- ""ಓ ! ಪವಿತ್ರ ದೇವದೂತಳೇ.....'' 


""ನೀನು ನನ್ನನ್ನು ಈ ವಿಶೇಷಣದಿಂದ ಕರೆಯದಿದ್ದರೆ ಒಳ್ಳೇದು. ಕಾರಣ ಈಗಲೇ 
ಹೇಳುವೆ....'' 


"ಏನು ಕಾರಣ ? ಹಾಂ ! ಹಾಗೆಯೇ ಆಗಲಿ. ನಮ್ಮಿಬ್ಬರಿಗೂ ಇಡೀ ವರ್ಷ 
ಕೂಡಿಯೇ ಇರಬೇಕಾಗಿದೆ. ನಮ್ಮ ನಮ್ಮ ಸತಿಯನ್ನು ನಿಸ್ಸಂಕೋಚವಾಗಿ ಪರಸ್ಪರರು 
ಹೇಳಿಕೊಂಡರೆ ಒಳ್ಳೇದು. ಏಕಂದರೆ ಮುಂದೆ ಯಾವುದೇ ತಪ್ಪು ಕಲ್ಪನೆಗೆ 
ಅವಕಾಶವಾಗಬಾರದು. ನಾನು ಗ್ರಾ 5೦ಡ್‌ ಡ್ಯುಕ್‌ ಆಫ್‌ ತಿಫಿಲಸ್‌ನ ಮಗ ನಿನ್ನ 
ಸೇವೆಯಲ್ಲಿ ಹಾಜಿರ ಇದೇನೆ....'' 

""ನಾನು ಂಗೀ-upmanship ಮಾಡಲು ಬಯಸುತಿರಲಿಲ್ಲ... ಆದರೆ ಕೊನೆಗೂ 
ಉಪಾಯಗಾಣದೆ ಹೇಳಬೇಕಾಗಿ ಬಂತು... ನನ್ನ ತಂದ ಈ ಇರಾನಕ್ಕೆ 
ಬೈಜಾಂಟೆಯಮ್‌ ರಾಜದೂತ.....'' 


""ಇದ್ದ'' ಅವನು ನೆನಪಿಸಿದ- 
"“ಕುಸ್‌ತುನ್‌ತುನಿಯಾದಿಂದ ಉತರದ ಗಿರ್ಜಿಸಾನದ ಈ ದೂರದ ಬೆಟ್ಟದ 
ಮೇಲೆ ನೀನು ಹೇಗೆ ಬಂದು ತಲುಪಿದೆ?.....'' 


""ನಾವು ಬಾಸಫೋರಸ್‌ದಿಂದ ಹೊರಟಾಗ ಸಮುದ್ರ ಪ್ರಶಾಂತವಾಗಿತ್ತು.... 
ಹವೆ ಕೂಡ ಅನುಕೂಲಕರವಾಗಿತ್ತು....'' 


ಇದಿ 


"ಆದರೆ ಬಾಸಫೋರಸ್‌ದಿಂದ ಇರಾನಕ್ಕೆ ಹೋಗಲು ಕಪ್ಪು ಸಮುದ್ರದತ್ತ ಏಕೆ 
ಬರಬೇಕು ?.... ನಿನ್ನ ಹಡಗದ ಕಪ್ಪಾನನೇನು ಹುಚ್ಚನಿದ್ದನೇನು ?...'' ಎಂದು 
ಫಾದರ್‌ ಗ್ರ್ಯ್ಯಾಗರಿ ಸಿಗರೇಟ ಸೇದುತ್ತ ನನ್ನ ಮಾತಿನ ನಡುವೇ ಹೇಳಿದ. 


"ಇಲ್ಲ ಹಾಗೇನಿಲ್ಲ.... ಕೇಳಿ..... ಹಾಂ ! ಆರಂಭದಿಂದಲೇ ಎಲ್ಲ ಹೇಳು 
ತ್ರೇನೆ.....ನಿನಗೆ ಗೊತಿಲ್ಲ... ನಾವು ಏನೆಂಥ ವೈಭವದ ಜನರೆಂದು....'' 
ಕುಸ್‌ತುನ್‌ತುನಿಯಾ ಸರಕಾರದ ರಿವಾಜಿನ ಪ್ರಕಾರ "ಎರಡನೆಯ ರೋಮ' ಅನ್ನಿಸಿ 
ಕೊಳ್ಳುತ್ತಿತ್ತು ಜಸ್ತನೀನ ಸಾಂತಾ ಸೋಫಿಯಾ ಚರ್ಚದ ನಿರ್ಮಾಣದ ನಂತರ ಹೇಳಿದ್ದ- 
""ದೇವ ಮನುಷ್ಯ.... ನಾನು ನಿನ್ನ ದೊರೆ ಸುಲೇಮಾನನೊಂದಿಗೆ ಛಲಕ್ಕಿಳಿದೆ.... 
ಥ್ಯೊಸೋಡಿಯಮ್‌ ಮತ್ತು ಆರ್ಕೇಡಿಯಸ್‌ ಯುಗದ ಕಲೆ, ವಿದ್ಯೆ, ಓಲಂಪಿಕ್‌.... 


ಆಟ ಮತ್ತು ನಮ್ಮ ಅದ್ವಿತೀಯ ಕಲೆಗಳು.....'' 

""ಥ್ಯೊಡೋರಾಗೆ ವಂಚಿಸಿ ಹೋದೆಯಲ್ಲ''. 

""ಸರಿ, ಹಾಂ! ಅದೂ ಇತ್ತು... ಓರ್ವ ಕ್ಲೊಪತ್ರಾ ಓರ್ವ ಥ್ಯೋಡೋರಾ ಈ 
ಇಬ್ಬರು ಕೊಂಚ ಶ್ರೇಷ್ಠ ಧೈರ್ಯ ತೋರಿದರೆ ನೀವು ಗಂಡಸರು ಅದನ್ನು ಈವರೆಗೂ 
ಸಹಿಸಿಕೊಳ್ಳಲಿಲ್ಲ... ಹೋಗಲಿ ಬಿಡು. ಸಾಸಾನಿಗಳು ಜೋರಾದಾಗ ಮತ್ತು ನಮ್ಮ 
ಪ್ರದೇಶ, ಶಾಮ ಮೇಲೆ ಆಕ್ರಮಣ ಮಾಡಿ ತಮ್ಮ ವಶ ಮಾಡಿಕೊಂಡು 


ಕುರ್ರತುಲ ಐನ ಹೃದರ ಅವರ ಆಯ್ದ ಕತೆಗಳು 113 


ಯರೋಶಲಮ್‌ದಿಂದ ಪ್ರಭು ಏಸುವಿನ ನಿಜವಾದ ಸಿಲುಬೆ ಎತಿಕೊಂಡು ತೇಸ್‌ಫೂನ್‌ಗೆ 
ಒಯ್ದರು. ನಮ್ಮ ಹರ್ಕಲ್‌ ಅವರೊಂದಿಗೆ ಹೋರಾಡಿ ಅದನ್ನು ಯರೋಶಲಮ್‌ಗೆ 
ತಂದ.... ಅರಬರು ಯರೋಶಲಮ್‌ ಗೆದ್ದು ಕೊಂಡಾಗ, ಆ ಸಿಲುಬೆಯನ್ನು ನಮ್ಮ 
ಹರ್ಕಲ್‌ ಕುಸ್‌ತುಂತುನಿಯಾಕ್ಕೆ ತೆಗೆದುಕೊಂಡು ಬಂದ.....'' 


""ತಬ್ಬಿಸಿಯಲ್ಲಿ ನಾನು ಕೂಡ ನನ್ನ ತಂದೆಯೊಂದಿಗೆ ಅರಬ್‌ ಸೈನಿಕರೊಂದಿಗೆ 
ಹೋರಾಡಿದ್ದ ಆದರೆ ಗೆಲುವು ಸಿಗಲಿಲ್ಲ... ಅದು ಜಗತ್ತಿನ ಬಹು ಅದ್ಭುತ 
ಶಕಿಯಾಗಿತ್ಕು.... ಇಂದಿನ ರಶಿಯಾ ಮತ್ತು ಅಮೇರಿಕಾದ ಶಕಿಯಿದ್ದ ಹಾಗೆ....'' 


ದಿ 


ಎಂದು ಫಾದರ್‌ ಬೆಲಿಯಾನಿ ನೀರಸವಾದ ರೀತಿಯಲ್ಲಿ ಹೇಳಿದರು..... 


""ನಾವು, ಷಡ್‌ಯಂತ್ರ ರಚಿಸುವಲ್ಲಿ ತುಂಬ ಆಸಕರು..... ನಮ್ಮ ದರ್ಬಾರದ 
ಷಡ್‌ಯಂತ್ರ, ರಾಜನೀತಿಯಲ್ಲಿ ಕೊಲೆ ಸುಲಿಗೆಗಳು ರಾಜಕುಮಾರಿಯರ ಪ್ರೇಮ 
ಲೀಲೆಗಳು, ರಾಜಕುಮಾರರ ಸ್ಕ್ಯಾಂಡಲ್‌ಗಳು ಇಡೀ ಜಗತಿನಲ್ಲಿ ಪ್ರಸಿದ್ಧ 
ವಾಗಿದ್ದವು..... ನಮ್ಮ ಬಾದಷಾಹರನ್ನು ಅವರ ರಾಣಿಯರು ಅಥವಾ ಮಕ್ಕಳು ವಿಷ 
ಹಾಕಿ ಕೊಲ್ಲುವುದು ಒಂದು ಸಾಮಾನ್ಯ ಪರಂಪರೆಯಾಗಿತ್ತು ಕೈಸಾಕಾದ ಆಡಳಿತದ 
ಮೇಲೆ ತುಂಬ ಒತ್ತಡವಿತ್ತು ಆದರೆ ಪಾದ್ರಿ ಜನ ಸ್ವತಃ ಧಾರ್ಮಿಕ ಸಮಸ್ಯೆಗಳಲ್ಲಿ 
ಸಿಲುಕಿಕೊಂಡು ಎಲ್ಲ ಸಮಯ ಅದಕ್ಕೇ ವ್ಯಯಿಸುತ್ತ ಸಾರ್ವಜನಿಕರ ಸಮಯವನ್ನೂ 
ಹಾಳು ಮಾಡುತ್ತಿದ್ದರು. ನನ್ನ ತಂದೆ ಸ್ವೀಫನ್‌ ಹೋನೊರಿಸ್‌ ಸರಕಾರದಲ್ಲಿ ಓರ್ವ 
ಪ್ರಮುಖ ಮಂತ್ರಿಯಾಗಿದ್ದರು. ತಾಯಿ ಆಯರೀನ್‌ ಮಾರಿಯಾ ಮಹಾರಾಣಿಯ ಆಪ್ತ 
ವಲಯದಲ್ಲಿದಳು. ಅಣ್ಣ ಅಲೆಗ್ಲಾಂಡರ್‌ ಸಿಲ್ವೇರಿಯಸ್‌ ಆಳರಸರ ಕಾವಲು ಪಡೆಯಲ್ಲಿ 
ಹಿರಿಯ ಅಧಿಕಾರಿಯಾಗಿದ್ದ'' 


ನಾವೆಲ್ಲ ಅತ್ಯಂತ ವಿಲಾಸದ ಜೀವನ, ವೈಭವದ ಬದುಕು ನಡೆಸುತ್ತಿದ್ದೆವು. ಇಡೀ 
ದರ್ಬಾರ ಷಡ್‌ಯಂತ್ರದಲ್ಲಿ ಮುಳುಗಿತ್ತು. ತುಂಬ ಕುತೂಹಲದಲ್ಲಿ ಸಮಯ 
ಕಳೆಯುತಿತ್ತು.. ಹೇಟರ, ಓಲಂಪಿಕ್‌ ಆಟಗಳು, ಗ್ಲೈಡೀಯೇಟರ್ಸ್‌ ಸ್ಪರ್ಧೆಗಳಲ್ಲಿ 
ಕಾಲ ಹೋದುದೇ ತಿಳಿಯುತ್ತಿರಲಿಲ್ಲ ನಮ್ಮ ನೆರೆಯಲ್ಲಿಯೇ ಇರುತ್ತಿದ್ದ ಸರ್ಜಯಸ್‌ 
ಪೆಲಾಲಿಸ್‌ ತಂದೆಯ ಆತ್ಮೀಯ ಮಿತ್ರರಾಗಿದ್ದರು. ಸಾಲೋನಿಕಾದಲ್ಲಿ ಅವರ ದ್ರಾಕ್ಷಿ 
ತೋಟವಿತ್ತು ಕಪ್ಪು ಸಮುದ್ರದಲ್ಲಿ ಅವರು ತಮ್ಮ ವ್ಯಾಪಾರಿ ಹಡಗಗಳನ್ನಿರಿಸಿದ್ದರು. 
ಅವರ ಮಗ ಥಿಯೋಡೋರಕ್‌ ಗೈಲಾಸಿಸ್‌ನೊಂದಿಗೆ ನನ್ನ ಮದುವೆ ಆಗಲಿತ್ತು 
ಅವನು ಅತ್ಯಂತ ಸುಂದರ ಹಾಗೂ ಪ್ರತಿಭಾವಂತನಿದ್ದ 


ಅವನು ಒಂದು ದಿನ ನನ್ನನ್ನು ಕರೆದು ""ನಾನು ಬೈಜಾಂಟಿಯಮ್‌ದ ಹೈ 
ಸೂಸ್ಕಟಿಯ ಹಾಗೂ ಅದರ ಅತ್ಯಂತ ಭ್ರಷ್ಟ ಜೀವನದಲ್ಲಿ ಬೆರೆಯಲು ಸಿದ್ಧನಿಲ್ಲ 
ಮದುವೆಯ ನಂತರ ನನ್ನೊಂದಿಗೆ ಸಾಲೋನಿಕಾಕ್ಕೆ ಬಂದು ವಾಸಿಸು. ನಮ್ಮ ದ್ರಾಕ್ಷಿ 
ತೋಟದಲ್ಲಿ ಹಾಯಾಗಿ ಕುಳಿತು ನಾನು ಫಿಲಾಸಫಿ ಓದುವೆ, ನೀನು ವಾದ್ಯ 
ಮಡಿಸುತಲಿರು, ಕೈ ಕುಸುರಿನ ಕೆಲಸ ಮಾಡುತಿರು. ಆದರೆ ಫಾದರ್‌, ನಾನು ಈ ಹೈ 
ಸೊಸೈಟಿಯ ಜೀವನದಲ್ಲಿ ಹಾಸು ಹೂಕ್ಕಾಗಿ ಹೋಗಿದ್ದೆ. ನನಗೆ ಈ ಜೀವನ ತುಂಬ 


114 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಒಗಿಹೋಗಿತ್ತು ದಿನಾಲೂ ನಾನು ತಾಯಿ-ತಂದೆಯೊಂದಿಗೆ ದರ್ಬಾರಿ ಉತ್ಸವ, 
ಸಮಾರಂಭಗಳಲ್ಲಿ ಭಾಗವಹಿಸಲು ಹೋಗುತಿದ್ದೆ. ಡಾನ್ಸ್‌ ಮಾಡುತಿದ್ದೆ, ಒಂದಕ್ಕಿಂತ 
ಒಂದು ಶ್ರೇಷ್ಠವಾದ ವಸ್ತ್ರ, ಆಭೂಷಣ ತೊಡುತ್ತಿದ್ದೆ ಆಗ ನನಗೆ ಕೇವಲ ಹದಿನಾರು 
ವರ್ಷದ ನವ ತಾರುಣ್ಯ. ಷೋಡಶ ಕನ್ಕೆಯಾಗಿದ್ದ'' 


ಗ್ಲೈಡೀಯೇಟರ್ಸ್‌ದ ಆಟಗಳಲ್ಲಿ ನನಗೆ ತುಂಬ ಆಸಕ್ತಿಯಿತ್ತು ಆದರೆ 
ಥಿಯೋಡರಕ್‌ಗೆ ಆ ಆಟದ ಬಗ್ಗೆ ಅಷ್ಟೇ ದ್ವೇಷವಿತ್ತು ""ನಾವು ಕೈಸರಾದೆವು, ಆದರೆ 
ರೋಮನ್‌ರ ಈ ನಿಷ್ಕರುಣೆಯ, ಅಮಾನುಷವಾದ ಆಟ, ತಮಾಷಾಗಳಲ್ಲಿಯ ಆಸಕ್ತಿ 
ಮಾತ್ರ ಹೋಗಲಿಲ್ಲ” ಎಂದು ಅವನು ಹೇಳುತ್ತಿದ್ದ ಈ ಗೈಡೀಯೇಟರ ಆಟದವರು 
ಎರಡು ಬೇರೆ ಬೇರೆ ಪಂಗಡಗಳಲ್ಲಿ ಹಂಚಿ ಹೋಗಿದ್ದರು. ಹಸಿರು ಬಣ್ಣದ ವೇಷದಲ್ಲಿ 
ಒಂದು ಪಂಗಡ ಬೂದಿ ಬಣ್ಣದ ವೇಷದಲ್ಲಿ ಇನ್ನೊಂದು ಪಂಗಡ. ಒಬ್ಬರಿಗೊಬ್ಬರು 
ದ್ವೇಷ ಮತ್ಸರಗಳಲ್ಲಿ ಒದಾಡುತಿದರು. ನನ್ನ ಮೂವರೂ ಸೋದರರು ಹಸಿರು ವೇಷದ 
ಪಂಗಡದಲ್ಲಿದರು. 

""ನಮ್ಮ ಮದುವೆ ಸೇಂಟ್‌ ಸೂಫಿಯಾ ಚರ್ಚದಲ್ಲಿ ತುಂಬ ವೈಭವಪೂರ್ಣ 
ವಾಗಿ ನಡೆಯುವುದರಲಿತ್ತು ಚಕ್ರವರ್ತಿ ನನ್ನ ಗಾಡ್‌ಫಾದರ್‌ ಆಗಿದ್ದರು. ತಿಂಗಳ 
ಮೊದಲೇ ನನ್ನ ಬಟ್ಟೆಗಳ ಸಿದ್ಧತೆ ನಡೆದಿತ್ತು ಉತ್ಕೃಷ್ಟವಾದ ಆಭರಣಗಳನ್ನು 
ಸಿದ್ದಗೊಳಿಸಲಾಗಿತ್ತು ಮದುವೆಗೆ ಕೆಲದಿನವಿರುವಾಗಲೇ ಧಿಯೋಡರಕ್‌ನ ತಂದೆ 
“ಚಕ್ರವರ್ತಿಗಳು ಮದುವೆಯ ಕಾಣಿಕೆಯಾಗಿ ಥಿಯೋಡರಕ್‌ನನ್ನು ತಮ್ಮ ಆಪ್ತ 
ವಲಯದ ಸದಸ್ಯನನ್ನಾಗಿ ಸೇರಿಸಿಕೊಂಡಿದ್ದಾರೆ'' ಎಂಬ ಈ ಸಂತೋಷದ ಸುದ್ದಿಯನ್ನು 
ತಿಳಿಸಿದರು. ಇದನ್ನು ಕೇಳಿದ ಥಿಯೋಡೆರಕ್‌ ಗಾಬರಿಗೊಂಡು ನನ್ನ ಹತಿರ ಬಂದ. 
ನಾನು ನನ್ನ ಕೋಣೆಯಲ್ಲಿಕುಳಿತು ವರದಕ್ಷಿಣೆಯಲ್ಲಿ ಕೊಡುವ ಚಿತ್ರ ವಸ್ತ್ರ ಹೆಣಿಕೆಯಲ್ಲಿ 
ತೊಡಗಿದ್ದೆ ಕೊನೆಯ ಎಳ ಜೋಡಿಸುತ್ತಲಿದ್ದೆ ಅಷ್ಟರಲ್ಲಿ ಅವನು- ""ತುಂಬ 
ಅನಾಹುತವಾಯಿತು. ನಾನು, ಚಕ್ರವರ್ತಿಗಳ ಆಪವಲಯದ ಸದಸ್ಯ ? ನಾನು 
ರಾತ್ರಿಯೇ ಹಡಗು ತಾಣಕ್ಕೆ ಹೋಗಿ ಪ್ರಾನ್ಸ್‌ ದೇಶಕ್ಕೆ ಹೋಗುವ ವ್ಯವಸ್ಥ 
ಮಾಡುತ್ತೇನೆ. ಮದುವೆಯಾದ ತಕ್ಷಣ ನನ್ನೊಂದಿಗೆ ಹೊರಡಬೇಕು....'' ಎಂದ. 


ಫಾದರ್‌, ಥಿಯೋಡರಕ್‌ ದುರಹಂಕಾರಿ ಹಾಗೂ ವಿದ್ರೋಹಿ ಯುವಕರ 
ಪೈಕಿಯೊಬ್ಬ ಎಂಬುದು ನನಗಾಗ ಗೊತ್ತಿರಲಿಲ್ಲ... 


ಣಿ 


""ಫಾದರ್‌, ನಾನು ತಾಯಿ, ತಂದೆ ಅಣ್ಣಂದಿರರಿಗೆ ಅತ್ಯಂತ ಪ್ರೀತಿಯವಳಾಗಿದ್ದೆ, 
ಹೀಗಾಗಿ ಹಟಮಾರಿಯೂ ಆಗಿದ್ದೆ ಅಮಾನುಷರ ದೇಶಕ್ಕೆ ನನ್ನ ಚಪ್ಪಲಿ ಕೂಡ 
ಹೋಗುವುದಿಲ್ಲ ನಾನಂತೂ ಇಲ್ಲಿಯೇ ಇರುವೆ ಹಾಗೂ ನೀನು ಕೂಡ ಇಲ್ಲಿಯೇ 
ಇರಬೇಕು.'' ಆಗ ಅವನು- ""ನಿನ್ನ ಚಕ್ರವರ್ತಿ, ಅವನ ರಾಜಮನೆತನ, ಲಾಟಪಾದ್ರಿ, 
ಅಷ್ಟೇ ಅಲ್ಪ ನಿಮ್ಮ ಸಮಸ್ತ ಸಾಮ್ರಾಜ್ಯದ ಬಗ್ಗೆ ನನಗೆ ದ್ವೇಷವಿದೆ. ನಾನು ಆ 
ದರ್ಬಾರದ ನೌಕರಿ ಮಾಡಲೇ? .... ಅಸಾಧ್ಯ....'' ಎಂದು ಹೇಳಿದ. ನಮ್ಮಿಬ್ಬರಲ್ಲಿ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 115 


ಬಹಳಷ್ಟು ವಾದವಿವಾದ ನಡೆಯಿತು. ಅವನು ಏನೇನೋ ಬಡಬಡಿಸುತ್ತ ತೋಟದ 
ಗೋಡೆ ಹಾರಿ ತನ್ನ ಮನೆಗೆ ಹೂರಟು ಹೋದ. 

“ಫಾದರ್‌, ಬೈಜಾಂಟಿಯಮ್‌ದ ಪರಂಪರೆಗೆ ಅನುಸಾರವಾಗಿ ನನ್ನ ತಾಯಿಯ 
ಓರ್ವ ದಾಸಿ ರೇಶಿಮೆ ಪರದೆಯ ಹಿಂದೆ ನಿಂತು ನಮ್ಮ ಎಲ್ಲ ಮಾತುಗಳನ್ನು ಕದು 
ಕೇಳಿದಳು. ಬಲ್ಸಾರಿ ಸೇವಿಕಿಯಾದ ಈಕೆ ಸರಕಾರದ ಗುಪಚಾರಿಕೆಯಾಗಿದ್ದಳು. ಅವಳು 
ಹೋಗಿ ಇಡೀ ವೃತಾಂತವನ್ನು ರಾಜರಿಗೆ ತಿಳಿಸಿದಳು. ಮಾರನೆಯ ದಿನ 
ಭಿಯೋಡೋರಕ್‌ನನ್ನು ಬಂಧಿಸುವ ಕಾರ್ಯವನ್ನು ನನ್ನಣ್ಣ ಅಲೆಗ್ಟಾಂಡರ್‌ 
ಸಿಲ್ದೇರಿಯಸ್‌ಗೇನೇ ಒಪ್ಪಿಸಲಾಯಿತು. ಅದೂ ಅಲ್ಲದೆ ಧಿಯೋಡೋರಕ್‌ನಿಗೆ 


ಮಾದಕ ಪೇಯದಲ್ಲಿ ವಿಷ ಕೂಡಿಸಿ, ಕುಡಿಸಬೇಕೆಂದು ಕಟ್ಟಪ್ಪಣೆ ವಿಧಿಸಲಾಯಿತು. 


GL 


ನನ್ನ ಅಣ್ಣ ರಾಜನ ಅಪ್ಪಣೆ ಪಾಲಿಸಲು ಸಿದನಾದ. ಒಂದು ವೇಳ ಆ 
ಆಜ್ಞೆಯನ್ನು ಪಾಲಿಸದೇ ಇದರ ಆತನನ್ನೂ ಕೊಲೆ ಮಾಡಲಾಗುತಿತು, ಆಗ ನಾನು ಅದೇ 
ದಿನ ರಾತ್ರಿ ಪರದೆ ಹೊದುಕೊಂಡು ು ಕಟಾರಿ ಹಾಗೂ ಅಷರಫಿ (ಚಿನ್ನದ ನಾಣ್ಯ)ಗಳ 
ಚೀಲ ನಿಲುವಂಗಿಯೊಳಗೆ ಮುಚ್ಚಿಕೊಂಡು ಧಿಯೋಡೋರಕ್‌ನ ಮನೆ ತಲುಪಿದೆ. 
ಅವನ ತೋಟದ ಗೋಡೆಯ ಕಳಗೇನೇ ಸಮುದ್ರವಿತ್ತು ನಾವು ಸಾಮಾನ್ಯ ವಾಗಿ 
ಇಲ್ಲಿಯೇ ಸೇರುತಿದವು. ಧಿಯೋಡೋರಕ್‌ನಿಗೆ ಈ ಆಜ್ಞೆಯ ವಿಷಯ ಗೊತ್ತಿರಲಿಲ್ಲ 
ಅವನು ಸಂತಸದಿಂದಲೇ ಗುಲಾಬಿ ಹೂಗಳ ಮಡಿ ಹಾರಿ. ಹಾರಿ ದಾಟುತ್ತ ಗೋಡೆಯ 
ಮೇಲೆ ಬಂದ. ನಾನು ಅವನಿಗೆ ಈ ಕಟ್ಟ ಸುದ್ದಿ ತಿಳಿಸಿದೆ. ಅವನು ಅಚ್ಚರಿಯೊಂದಿಗೆ 
ಗಾಬರಿಗೊಂಡ. ಆಗ ನಾನು- ""ನಾನು ನನ್ನ ಮೂರ್ಹತನ ಮತ್ತು ತಪ್ಪಿಗಾಗಿ 
ಲಜ್ಜಿತಳಾಗಿದ್ದೇನೆ. ಈಗ ನಾನು ನಿನ್ನೊಂದಿಗೆ ಬರಲು ಸಿದ್ಧಳಾಗಿದ್ದೇನೆ. ಬಾ, ಈ 
ಕೂಡಲೇ ಇಲ್ಲಿಂದ ಓಡಿ ಹೋಗೋಣ. ಇಲ್ಲದಿದ್ದರೆ ಬೆಳಗಾಗುತಲೇ ನನ್ನಣ್ಣ ನಿನ್ನನ್ನು 
ಗಿರಫಾರ ಮಾಡುತಾನೆ'' ಎಂದು ಹೇಳಿದೆ. ಅದಕ್ಕೆ ಧಿಯೋಡೋರಕ್‌ ಏನು ಹೇಳಿದ 
ಗೂತೇ ? ಅವನು ಗೋಡೆಯ ಮೇಲಿಂದ ಹಾರಿ ಸಮುದ್ರದತ್ತ ಮುಖಮಾಡಿ ನಿಂತ. 
ನಿಂತು ತೋಳು ಚಾಚಿ ಹೇಳಿದ- ""ಸಂಪಶಿನ ದಾಸಿ, ಶ್ರೀಮಂತ ಪುತ್ರಿಯೇ.....ಈ 
ರೀತಿಯಿಂದ ನನ್ನನ್ನು ಈಗಲೇ ಹಿಡಿಸಬೇಕೆಂದು ಬಂದಿದ್ದಿಯಾ ?.... ಖುದಾ 
ಹಾಫಿಜ....'' ಎಂದು ಹೇಳುತ್ತ ನೀರಲ್ಲಿ ಹಾರಿದ. 


ನಾನು ಮೂಕವಿಸ್ಥಿತಳಾಗಿ ನಿಂತಲ್ಲಿ ನಿಂತೇ ಇದ್ದ, ನಾನು ಆಗ ಚಿಕ್ಕವಳಾಗಿದ್ದ. 
ಅಪ್ರಬುದಳಾಗಿದ್ದ ಒಂದು ದುರಾಚಾರಗ್ರಸ್ತ ಸಮಾಜದಲ್ಲಿ ಮನುಷ್ಯ ಮನುಷ್ಯನ 
ದ ವಿಶ್ವಾಸವಿರಿಸದ ಸಮಯ ಬರುತದೆಂಬ ಮಾತಿನ ಮನವರಿಕೆ ಅಂದು 
ನಗಾಯಿತು. ನಾನು ಧಿಯೋಡೋರಕ್‌ನೊಂದಿಗೆ ನನ್ನ ಜೀವದ ಹಂಗುದೊರೆದು 
ಸಸ ಹೋಗಲು ಸಿದಳಾಗಿದ್ದೆ ನಾವು ಬಲ್ಲಾರಿಯಾಕ್ಕೆ ಹೋಗಬಹುದಾಗಿತ್ತು 
ಕಾರ್ಪೇಧಿಯನ್‌ ಪರ್ವತಗಳ ಮಧ್ಯದಲ್ಲಿ ಅಡಗಿಕೊಳ್ಳಬಹುದಾಗಿತ್ತು ಮತೆಲ್ಲಿ 
ಗಾದರೂ ಹೋಗಬಹುದಾಗಿತ್ತು ಆದರೆ ಅವನು ನನ್ನ ಬಗ್ಗೆಯೂ ಸಂಶಯ ತಾಳಿದ 
ಹಾಗೂ ಓರ್ವನೇ ಹೊರಟು ಹೋದ. 


110 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ನಂತರ ಗೊತಾಯಿತು, ಅವನು ಫ್ರಾನ್ಸ್‌ ತಲುಪಿದ ಅಲ್ಲಿಂದ ಇಂಗ್ಲಂಡ್‌. 
ನನ್ನನ್ನು ಬಿಟ್ಟು ಹೀಗೆ ಅವನು ದೇಶ ದೇಶಾಂತರ ಹೊರಟುಹೋದ. ಯಾರು ಬಲ್ಲರು 
ಅವನನ್ನು ಅಲ್ಲಿಯ ನರಭಕ್ಷಕರು ಹಿಂಸ್ರಪಶುಗಳು ತಿಂದು ಹಾಕಿದವೋ.... ನಾನು 
ಕಣ್ಣೀರು ಒರಸಿಕೊಂಡೆ.... ಫಾದರ್‌ ಗ್ರ್ಯ್ಯಾಗರಿ ಮೃದುವಾಗಿ ಹೇಳಿದರು- ""ಬೀಬೀ 
ಫ್ಲೋರಾ ಸಾಬೀನಾ, ಬರ್ತಾನಿಯಾದ ಹಿಂಸ್ರಪಶುಗಳು ನರಭಕ್ಷಣೆ ಮಾಡುವುದಿಲ್ಲ 
ಹುಂ !.... ಮತ್ತ ಮುಂದೇನಾಯಿತು..... ?'' 

ದೇವರ ಕೃಪೆ. ತಂದೆಯ ಮೇಲೆ ದೊರೆಯ ಅವಕೃಪಯಾಗಲಿಲ್ಲ ಆದರೆ, ಎಷ್ಟು 
ತೀವ್ರ ಸಾಧ್ಯವೋ ಅಷ್ಟು ತೀವ್ರ ಕುಸುಂತುನಿಯಾದಿಂದ ಹೊರಟು, ತಸಪೂನದಲ್ಲಿಯ 
ದೂತಾವಾಸದ ಅಧಿಕಾರ ವಹಿಸಿಕೊಳ್ಳಬೇಕಂಬ ಆಜ್ಜೆಯಾಯಿತು. ಇದು ಕೂಡ ಒಂದು 
ರೀತಿಯ ಶಿಕ್ಷೆಯಾಗಿತ್ತು ಮದಾಯಿನದ ಮೇಲೆ ಶೀಘ್ರದಲ್ಲಿಯೇ ಅರಬರ 
ಕಾರಣದಿಂದಾಗಿ ಗಂಡಾಂತರ ಬರಲಿದೆಂಬುದು ದೊರೆಗೆ ಗೊತ್ತಿತ್ತು ಅದರಲ್ಲಿ ನಾವೆ 
ಸತ್ತು ಹೋಗಬಹುದು. ಹೀಗಿರಲು ಕೆಲ ದಿನಗಳ ನಂತರ ನಮ್ಮ ಪರಿವಾರವೆ 
ಹಡಗದಲ್ಲಿ ಪ್ರವಾಸ ಹೊರಟು ಮೆಡಿಟೇರಿಯನ್‌ ಸಮುದ್ರದತ್ತ ಸಾಗಿತ್ತು ಸಮುದ್ರ 
ಪ್ರಶಾಂತವಾಗಿತ್ತು ಪ್ರಯಾಣಕ್ಕೆ ಹವೆ ಅನುಕೂಲಕರವಾಗಿತ್ತು ಹಡಗ ಅಂತಾಕಿಯಾದ 
ದಡದಲ್ಲಿ ಲಂಗರ್‌ ಹಾಕಿತು. ನಾವು ಹಡಗು ತಂಗುದಾಣದ ಪಾವಟಿಗೆ ಹಶಿದವು. 


ಪಟ್ಟಣದ ವಸುಪ್ರದರ್ಶನಾಲಯದಲ್ಲಿ ಚಂದ್ರಕಾಂತಶಿಲೆಯಲ್ಲಿ ಕತಿದ ಇಜಿಪದ 
ಮಹಾರಾಣಿಯ ಮೂರ್ತಿ ನೋಡಿದ. ರೋಮದ ಶಿಲ್ಪಿ ಕ್ಷಿಯೋಪಾತ್ರಾಳನ್ನು 
ತನ್ನೆದುರಿಗೆ ಕೂಡಿಸಿಕೊಂಡು ಆ ಶಿಲ್ಪ ನಿರ್ಮಿಸಿದ್ದ ನಾನು ನಿಜ ಹೇಳುತ್ತೇನೆ ಫಾದರ್‌, 
ಕ್ಷಿಯೋಪಾತ್ರಾ ಎಳ್ಳಷ್ಟೂ ಸುಂದರಿಯಾಗಿರಲಿಲ್ಲ ಅವಳನ್ನು ಇಷ್ಟೂಂದು ಚೆಲುವೆ 
ಯೆಂದು ಏಕೆ ಪ್ರಸಿದ್ದಿ ಮಾಡಲಾಯಿತೋ ತಿಳಿಯದಾಗಿದೆ. 

ಸಾಕಷ್ಟು ದಪ್ಪ, ಸುಂದರವಲ್ಲದ ಮೂಗು, ಮೇಲಿನ ದಪ್ಪದುಟಿ, ಕಳಗಿನದು 
ತುಂಬ ತೆಳು, ಗಂಡಸಿನ ಹಾಗೆ ಕಾಣುವ, ಯಾವುದೇ ಮಾರ್ದವತೆಯಿಲ್ಲದ ಮುಖ. 
ಅದಕ್ಕೆ ಒಳ್ಳೆಯ ಮುಖ ಎನ್ನಬಹುದೇ ಹೊರತು, ಅಪ್ಸರೆಯಂಥ ಮುಖವೆಂದು 
ಹೇಳಲಾಗದು. ನಾವು ಅಂತಾಕಿಯಾದಿಂದ ಸೈಪ್ರಸ್‌ ಅಲ್ಲಿಂದ ಎಡಿಸಾ ಮತ್ತು 
ನಿಸಿಬಸ್‌ ಮಾರ್ಗವಾಗಿ ಮದಾಯಿನ್‌ ತಲುಪಿದೆವು. ದಜಲಾದ ತಟದಲ್ಲಿ ಕಲದಿನಗಳ 
ನಂತರ ಅಲ್ಲಿಯ ಅರಮನೆಯಲ್ಲಿ ತಂದೆಯವರು ದೊರೆಗೆ ರಾಜದೂತ ಸಂಬಂಧಿ 
ಕಾಗದ ಪತ್ರಗಳನ್ನು ನೀಡಿದರು. ಅವನು ಸಾಯಿರಸ್‌ ಮತ್ತುದಾರಾನ ಉತರಾಧಿಕಾರಿ. 
ಆದರೆ ಇವರೂ ಕೂಡ ಈಗ ನಮ್ಮ ಹಾಗೆಯೇ ಅತ್ಯಂತ ಅಧೋಗತಿಗೆ ಇಳಿದರು. 
ಇಲ್ಲಿಯೂ ಕುಸುಂತುನಿಯಾದ ಹಾಗೆಯೇ ರಾಜಕೀಯ ಷಡ್‌ಯಂತ್ರಗಳ ಮತ್ತು 
ರಾಜವಂಶದಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುವ ಕಾರ್ಯ ಭರದಿಂದ ಸಾಗಿತ್ತು ಭೋಗ, 
ವಿಲಾಸ, ಶೃಂಗಾರದಲ್ಲಿ ಈ ಜನ ಮುಳುಗಿ ಹೋಗಿದ್ದರು. ಅರಮನೆಗಳಲ್ಲಿ ರಾಜರ 
ಸುಂದರ ಹೂದೋಟಗಳಲ್ಲಿ ದಿನವೂ ರಾಸಲೀಲೆಗಳು ನಡೆಯುತ್ತಿದವು. 


೧ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 117 


“ತೆಸ್‌ಫೂನ್‌ದಲ್ಲಿ ಓರ್ವ ರೋಮನ್‌ ಜನರಲ್‌, ನನ್ನ ಮೇಲೆ ಮೋಹಿತ 
ನಾದ. ಆದರೆ ಅವನು ಕೆಥೊಲಿಕ್‌, ನಾವು ಗ್ರೀಕ ಅರ್ಥೊಡೊಕ್ಸ್‌. ತಂದೆಯವರು 
ಅವನೊಂದಿಗೆ ನಾನು ಮದುವೆ ಆಗಲು ರಾಜಿ ಆಗಲಿಲ್ಲ. ಆದರೆ ನಾನು ಈ ಮದುವೆಗೆ 
ಸಿದ್ದಳಿದ್ದೆ ಈರಾನ ಮತ್ತು ತೂರಾನದ ಗುಂಗುರುಗೂದಲಿನ ಗಡ್ಡದಾರಿಗಳು ಅತ್ಯಂತ 
ಸಿಟ್ಟಿನ ಅಗ್ನಿಪೂಜಕರೆಂದು ಹಾಗೂ ತಮ್ಮ ಹೆಂಗಸರನ್ನು ಪರದೆಯೊಳಗೆ ಒಂದು ರೀತಿ 
ಕೈದಿಗಳ ಹಾಗಿಟ್ಟು ಸತಾಯಿಸುತ್ತಾರೆಂದೂ, ಅಸಭ್ಯ, ಅನಾಗರಿಕರೆಂದೂ, ಕುಸ್ತುಂತುನಿ 
ಯಾದಲ್ಲಿ ನಾನು ಕೇಳಿದ್ದೆ ಆದರೆ ಅವರು ಬೈಜಾಂಟಿಯಮ್‌ದ ನಮಗಿಂತ ಎಷ್ಟೋ 
ಪಟ್ಟು ಸಬ್ಯರೂ, ನಾಗರಿಕರೂ, ಸುಧಾರಿಸಿದವರೂ, ವಿನಯಿಗಳೂ, ರಸಿಕರೂ ಆಗಿದ್ದರ 
ಲ್ಲದೆ ನಮ್ಮ ಹಾಗೆಯೇ ಸುಂದರರೂ ಆಗಿದ್ದರು.... ಅವನು ಅಗ್ನಿ ಮಂದಿರದ ಮುಖ್ಯ 
ಪೂಜಾರಿಯ ಮಗನಾಗಿದ...... ದಸೂರ ಜಾದಾ ಮನೊಚಹರ ಫೀರೋಜ.... 
ನಾನು ಏನನ್ನೋ ನೆನೆಸಿಕೊಂಡು ದುಃಖಿತಳಾದೆ. ಫಾದರ್‌ ಗೈಗರಿ ಕನ್ಫೆಷನ್‌ ಹೇಳುವ 
ದನಿಯಲ್ಲಿ- ""ಬೀಬಿ ಹೇಳು, ನಿನ್ನ ಕಥೆಯನ್ನೆಲ್ಲ ಹೇಳುತ್ತ ಹೋಗು.... ನಾನು 
ಆಸಕ್ತಿಯಿಂದ ಕೇಳುತಿದ್ದೇನೆ....'' 

ಫಾದರ್‌, ಮನೋಚಹರ.... ನಿಜವಾಗಿಯೂ ಮನೋಚಹರನಾಗಿದ್ದ.... 
ಅವನು ತನ್ನ ಭಾಷೆಯಲ್ಲಿ ನನ್ನ ಹೆಸರನ್ನು "ಗುಲ್‌ಬಾನೊ' ಎಂದು ಅನುವಾದಿಸಿದ್ದ 
ಅವನು ನನಗೆ ಹೇಳುತಿದ...... ಗುಲ್‌ಬಾನೊ..... ಗುಲ್‌ ಚೆಹರೆ..... ಗೂಂಚೆ..... 


ಗುಲ್‌ಬದನ್‌..... ಪೈಗಂಬರರ ಅಣೆ. ನೀನು ನನ್ನನ್ನು ವರಿಸದಿದ್ದರೆ ನಾನು 
ದಜಾಲಾ ಸಮುದ್ರದಲ್ಲಿ ಹಾರಿ ಜೀವ ಬಿಡುತ್ತೇನೆ.... ನಡಿ.... ನಾವಿಬ್ಬರೂ ಅಗ್ನಿ 
ಮಂದಿರದಲ್ಲಿ, ಅಗ್ನಿ ಸಾಕ್ಷಿಯಾಗಿ ಯಾರಿಗೂ ಗೊತಾಗದಂತೆ ಮದುವೆ 
ಮಾಡಿಕೊಳ್ಳೋಣ... ನಾನು ರಾಜಿ ಆದೆ.... ಆ ಸಂಜೆ ದಜಾಲಾದ ತೀರದಲ್ಲಿಯ 
ಒಂದು ಲತಾಮಂಟಪದಲ್ಲಿ ಕುಳಿತು ಒಂದು ಸ್ಕೀಮ್‌ ಹಾಕುತ್ತಿದೆವು. ನಮ್ಮ 
ದುರ್ಭಾಗ್ಯದಿಂದ ಇಲ್ಲಿಯ ಲತಾಬಳ್ಳಿಗಳ ಮರೆಯಲ್ಲಿ ಓರ್ವ ಸಾಸಾನಿ ಪತ್ತೇದಾರ 
ಕುಳಿತು ನಮ್ಮ ಈ ಸ್ಕೀಮ್‌ ಅರಿತುಕೊಂಡಿರಬೇಕು. ಸಂಜಿ ನಾನು ನನ್ನ ಮನೆ 
ತಲುಪಿದಾಗ ನನ್ನನ್ನು ಕೂಡಲೇ ನನ್ನ ಕೋಣೆಯಲ್ಲಿ ಬಂದಿಯನ್ನಾಗಿ ಇಡಲಾಯಿತು. 
ನಾನು ಆಗಾಗ ಆ ದುರ್ದೈವಿ ಧಿಯೋಡೋರಕ್‌ನ ನೆನಪಿನಲ್ಲಿ ಕಣ್ಣೀರು ಹಾಕುತ್ತೇನೆ. 
ಮತ್ತೊಮ್ಮೆ ರೋಮನ್‌ ಜನರಲ್‌ ಲೂಸಿಲಾಯಿಸ್‌, ಮಗುದೊಮ್ಮೆ ದಸೂರಜಾದಾ 
ಮನೋಚಹರ ಫೀರೋಜನ ನೆನಪಿನಲ್ಲಿ,.... ಮೂರು ದಿನಗಳ ನಂತರ ಒಂದು 
ಬೆಳಗಿನಲ್ಲಿ ತಾಯಿ, ಅತತ್ತು ಕಣ್ಣು ಕೆಂಪಗಾಗಿದವೆಂದು ತೋರುತದೆ-ಬಂದು 
“ಪ್ರವಾಸಕ್ಕೆ ಸಿದ್ಧಳಾಗು'' ಎಂದಳು. 

ಬೈಜಾಂಟಿಯಮ್‌ಕ್ಕೆ ಮರಳುತಿದ್ದೇವೆಂದು ನಾನು ಭಾವಿಸಿದೆ. ಕೂಡಲೇ ನಾನು 
ಗುಲಾಬಿಯ ನೀರಿನಿಂದ ಮುಖ ತೊಳೆದುಕೊಂಡೆ, ಸ್ನಾನ ಮಾಡಿದೆ, ಒಳ್ಳೆಯ ಬಟ್ಟೆ 
ಧರಿಸಿದೆ, ಹೊರಗೆ ಬಂದೆ, ಆದರೆ ನನ್ನನ್ನು ನೋಡಿ ಮನೆಯವರೆಲ್ಲಮೌನವಾಗಿದರು. 
ಬಲ್ಲಾರಿಯದ ಗುಲಾಮ ಮತ್ತು ದಾಸಿ ಕೂಡ ಅತ್ಯಂತ ಮೌನವಾಗಿದ್ದರು. ಎಲ್ಲಿಗೆ 


118 ಕುರ್ರತುಲ ಐನ ಹೈದರ ಅವರ ಆಯ್ದ ಕತಗಳು 


ಹೋಗುತ್ತೇವೆಯೆಂಬುದು ಎಳ್ಳಷ್ಟೂ ಗೊತಾಗಲಿಲ್ಲ ಬಹುಶಃ ನನ್ನನ್ನು ಸಮುದ್ರದಲ್ಲಿ 
ಮುಳುಗಿಸಲು ಕರೆದೊಯ್ಯುತಿರಬಹುದೆಂದು ಊಹಿಸಿದೆ. ತಂದೆಯವರು ತಮ್ಮ 
ಕಠೋರತೆಗೆ, ಸಂಕುಚಿತ ಮನಸ್ಸಿಗೆ ಹೆಸರುವಾಸಿಯಾಗಿದರು. ಹರ....ಥರ..... 
ನಡುಗುತ್ತ ಬಾಗಿಲದಿಂದ ಹೊರಬಂದೆ. ತಾಯಿ ನನ್ನನ್ನಪ್ಪಿಕೊಂಡು ತುಂಬ ಅತ್ತರು. 
ಆದರ ಆಕೆ ಕೂಡ ಏನನ್ನೂ ಹೇಳಲಿಲ್ಲ ಕೇವಲ ಅಪ್ಪಿಕೊಂಡು ತನ್ನ ಕಣ್ಣೀರಿನಿಂದ ನನ್ನ 
ತೋಯಿಸಿದಳು ಅಷ್ಟ. ಸೇವಕರು, ನನ್ನನ್ನು ಮಲಗಿದ್ದ ಒಂಟೆಯ ಮೇಲೆ 
ಅಂಬಾರಿಯಲ್ಲಿ ಕೂಡಿಸಿದರು. ಒಂಟೆ ಅಲ್ಲಾಡುತ್ತ ಎದ್ದು ನಿಂತಿತು. ನನಗನ್ನಿಸಿತು... 
ಇನ್ನೇನು ಭೂಕಂಪವಾಗುತ್ತದೆ..... ಒಂಟೆ ಮುಂದೆ ಹೋಗತೊಡಗಿತು.... ಬಿದ್ದ... 
ಬಿದ್ದೆ... ಎನ್ನಿಸತೊಡಗಿತು.... ಒಂಟೆಯ ಡೋಲಾಯಮಾನ ನಡಿಗೆಗೆ..... ತಂದೆ 
ಹಾಗೂ ಇಬ್ಬರೂ ಸೋದರರು ಕುದುರೆಗಳ ಮೇಲೆ ಬರತೊಡಗಿದ್ದರು.... ನನ್ನ 
ಮದುವೆಯಲ್ಲಿ ವರದಕ್ಷಿಣೆಯ ರೂಪದಲ್ಲಿ ಕೊಡಲು ತಂದಿದ್ದ ವಜ್ರ-ವೈಢೂರ್ಯ, 
ಬೆಳ್ಳಿ-ಬಂಗಾರದ ಒಡವೆಗಳನ್ನು, ಭಾಂಡೆ ಮುಂತಾದ ಸಾಮಾನುಗಳನ್ನು ನೌಕರರು 
ಪಶುಗಳ ಮೇಲೆ ಹೇರಿದರು. ಇವುಗಳನ್ನೆಲ್ಲ ನಾವು ಬರುವಾಗ ಕುಸುಂತುನಿಯಾದಿಂದ 
ನಮ್ಮೊಂದಿಗೇ ತಂದಿದೆವು. ತಾಯಿ ಬಾಗಿಲದಲ್ಲಿ ನಿಂತು ಒಂದೇ ಸವನೆ ಅಳುತಿದರು. 
ನಮ್ಮ ಕಾರವಾನ ಅಲ್ಲಿಂದ ಚಲಿಸಿತು....ತೆಸ್‌ಪೂನ್‌ ನಗರದಿಂದ ಹೊರಹೊರಟು 
ಶಾಮದತ್ತ ಹೊರಟೆವು.....ದಮಿಷ್ಕ ತಲುಪಿದೆವು..... ಅಲ್ಲಲ್ಲಿ ದಾರಿಗಳಲ್ಲಿ ವಿಶ್ರಾಂತಿ 
ಗಾಗಿ ತಂಗಿದಾಗ ಕೂಡ ತಂದೆ, ಸೋದರರು ಮೌನವಾಗಿಯೇ ಇದ್ದರು..... ಓರ್ವ 
ಕಾಫಿರ್‌ ಅಗ್ನಿ ಪೂಜಕನನ್ನು ಪ್ರೀತಿಸಿದ ತಪ್ಪಿಗಾಗಿ, ತಂದೆಯವರಲ್ಲಿ ಮರಣ 
ದಂಡನೆಗಿಂತ ಬೇರಾವ ಶಿಕ್ಷಯೂ ಇಲ್ಲವೆಂಬುದು ನನಗೆ ಈಗೀಗ ಅನ್ನಿಸತೊಡಗಿತು. 

ದಮಿಷ್ಕದಿಂದ ಸಾಕಷ್ಟು ದೂರ ಹೋದ ನಂತರ, ಒಂದು ಪರ್ವತ ಶಿಖರದ 
ಮೇಲೆ, ಹೊಂಗಿ ಮರಗಳ ಮಧ್ಯದಲ್ಲಿರುವ ಒಂದು ಗ್ರೀಕ್‌ ಆರ್ಥೊಡೋಕ್ಸ್‌ 
ಜನಾಂಗದ ಮಠವೊಂದು ಕಾಣಿಸಿತು. ಮಠದ ಬಾಗಿಲಿಗೆ ಹೋಗಿ ನಮ್ಮ ಕಾರವಾನ್‌ 
ನಿಂತಿತು. ತಂದೆಯವರು ಕುದುರೆಯಿಂದ ಇಳಿದು ಮಠದ ಮುಂದೆ ಕಟ್ಟಿದ್ದ ಗಂಟೆಯ 
ಹಗ್ಗವನ್ನು ಮೂರು ಸಲ ಜಗ್ಗಿದರು. ಕೆಲಸಮಯದ ನಂತರ ಕಟ್ಟಿಗೆಯ ದೊಡ್ಡ ದೊಡ್ಡ 
ಬಾಗಿಲು ಸಪ್ಪಳ ಮಾಡುತ್ತ ತೆರೆದುಕೊಂಡವು. ಓರ್ವ ಗ್ರೀಕ್‌ ವೃದ್ಧ ಸನ್ಯಾಸಿನಿ ಹಣಿಕಿ 
ಹಾಕಿ ನೋಡಿದಳು. ಕೆಲ ನಿಮಿಷಗಳ ನಂತರ ಇನ್ನೋರ್ವ ಗ್ರೀಕ್‌ ವೃದ್ದ ಬಂದು 
ನಮ್ಮನ್ನು ಒಳಗೆ ಕರೆದುಕೊಂಡು ಹೋದಳು. ಒಂದು ದೊಡ್ಡ ಕೋಣೆ..... ಕಂದು 
ಬಣ್ಣದ ಶೀತಲ ಕಲ್ಲಿನ ಹಾಸಿಗೆ ಹಾಸಿತ್ತು ಅಷ್ಟೇ ತಣ್ಣಗಿನ ಕಲ್ಲಿನ ಗೋಡೆಗಳು... ಆ 
ಗೋಡೆಯಲ್ಲಿ ಒಂದು ಸಣ್ಣ ಕಿಟಕಿ.... ಎರಡು ಒರಟಾದ ಬೆಂಚುಗಳು.... ಆ ವೃದ್ಧೆ 
ಮಠದಲ್ಲಿ ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವ ಪೂರ್ವದಲ್ಲಿ ಬೈಜಾಂಟೆಯಮ್‌ದ ಓರ್ವ 
ರಾಜಕುಮಾರಿಯಾಗಿದಳು.... ಮತೊಂದು ಕೋಣೆಗೆ ಹೋಗಿ ತಂದೆಯವರು 
ಆಕೆಯೊಂದಿಗೆ ಬಹಳಷ್ಟು ಹೊತ್ತು ಮಾತನಾಡಿದರು.... ನಂತರ ನನ್ನನ್ನು ಕರೆದರು.... 
ಇಷ್ಟು ದಿನಗಳ ನಂತರ ನನ್ನ ತಂದೆ ನನ್ನೊಂದಿಗೆ ಇಂದು ಮಾತನಾಡಿದರು... 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 119 


"ಇಲ್ಲಿ ನೋಡು ಮಗಳೆ.... ಯಾವುದು ಆಗಬೇಕಿತ್ತೂ ಅದೆಲ್ಲ ಆಯಿತು... 


ಅದನ್ನೆಲ್ಲ ಮರೆತು ಬಿಡು....ನಾನು ನಿನ್ನನ್ನು ಶಾಶ್ವತವಾಗಿ ಪ್ರಭು ಏಸುವಿನ 
ಚರಣತಲದಲ್ಲಿ ಒಪ್ಪಿಸುತ್ತಿದೇನೆ....ನಿನ್ನ ಹಿತ ಇದರಲ್ಲಿಯೇ ಇದೆ.... ಎಂದು ನಾನು 
ಭಾವಿಸಿದ್ದೇನೆ....'' 

“ಹೌದು, ತಿದ ಚಿ `` ಎಂದು ನಾನು ತಲೆಬಾಗಿ ಹೇಳಿದೆ. ಇದ 


ಹೊರತಾಗಿ ನಾನು ಇನ್ನೇನು ಮಾಡಬಲ್ವೆ... ತಂದೆಯವರು ಆ ಇನ್ನೊಂದು ಕೋಣೆಗೆ 

ಬಂದರು.... We ಜೊತೆ ಬಂದಿದ್ದ ಚಾಕರರನ್ನು ಕರೆದರು.... ಅವರು ಚಿನ್ನದ 

ನಾಣ್ಯ ಮುಂತಾದ ವಸ್ತುಗಳಿಂದ ತುಂಬಿದ್ದ ಪೆಟ್ಟಿಗೆಗಳನ್ನು ಮದರ್‌ ಸುಪೀರಿಯರಳ 
ಮುಂದೆ ಇರಿಸಿದರು....ಪದತಿಯ ಪ್ರಕಾರ ನನ್ನ ತಂದೆ ನನ್ನ ""ಸ್ವರ್ಗದ ವರದಕ್ಷಿಣೆ” 
ಯ ರೂಪದಲ್ಲಿ ಅವನ್ನೆಲ್ಲ ಮಠಕ್ಕೆ ಅರ್ಪಿಸಿದರು... ಆನಂತರ ತಂದೆಯವರು ನ ನನ್ನನ್ನು 
ಅಪ್ಪಿಕೊಂಡರು. ನನ್ನ ತಲೆಯ ಮೇಲೆ ಅತ್ಯಂತ ಪ್ರೀತಿಯಿಂದ ಕೈಯಾಡಿಸಿದರು... 
ತುಂಬ ಕಷ್ಟದಿಂದ ಕಣ್ಣೀರು ಹತ್ರಿಟ್ಟುಕೊಂಡರು... ಸೋದರರು ಕೂಡ ತಮ್ಮ 
ಒದ್ದೆಯಾದ ಕಣ್ಣುಗಳನ್ನು 'ಒರೆಸಿಕೊಂಡರು.. . ನಾನೀಗ ಏಸುವಿನ ವಧುವಾಗಲಿದ್ದೆ.... 
ಅವರು ಮೂವರೂ, ನನ್ನ ತಂದೆ ಮತ್ತುನನ್ನ ಸೋದರರು ನನ್ನೆದುರಿನಲ್ಲಿ ಬಾಗಿ, ನನಗೆ 


ಗೌರವ ಸಲಿಸಿದರು.... 


ಹಾಗೂ-""ನಮಗಾಗಿ ಪ್ರಾರ್ಥನೆ ಸಲ್ಲಿಸಿ'' ಎಂದು ಕೇಳಿಕೊಂಡರು.... ನಂತರ 
ಹೊರಗೆ ಹೊರಟು ಹೋದರು.... ಎದೆ ಬಡಿದುಕೊಂಡು ಅಳಬೇಕೆನ್ನಿಸಿತು ನನಗೆ... 
ಆದರೂ ಧೈರ್ಯ ತಂದುಕೊಂಡು ಸಲಾಕಿಯುಳ್ಳ ಕಿಟಕಿಯಿಂದ ಹೊರಗೆ ಹಣಕಿಕ್ಕಿದೆ... 
ಅವರು ಮೂವರೂ ಗೇಟಿನಿಂದ ಹೊರಗೆ ಹೋದರು.... ಕುದುರೆಗಳ ಮೇಲೇರಿ 
ದರು.... ತಲೆಬಾಗಿಸಿಕೊಂಡು ಬೆಟ್ಟಗಳ ದಾರಿಯಿಂದ ಹೊರಟರು... ರಾತ್ರಿಯ 
ಮಂಜಿನಲ್ಲಿ ನನ್ನ ಕಣ್ಣಿಗೆ ಕಾಣದಾದರು.... 

ಅವರ ಹಿಂದೆ ಹಿಂದೆ ನನ್ನನ್ನು, ನನ್ನ ವರದಕ್ಷಿಣೆ ಹೇರಿಕೊಂಡು ಬಂದಿದ್ದ 
ಒಂಟೆಗಳು ಈಗ ಖಾಲಿಯಾಗಿ ಹೂರಟಿದವು..... ಮರಳಿ..... ಗ್ರೀಕ್‌ ಮುದುಕಿ 
ಹೊರಗೆ ಹೋಗಿ ಗೇಟಿಗೆ ಕೀಲಿ ಹಾಕಿದಳು..... ಕೀಲಿ ಕೈ ಗುಚ್ಛ ಸಪ್ಪಳ ಚಳ 
ಮೇಣಬತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಮರಳಿ ಬಂದು ಹೇಳಿದಳು... “ನಡಿ...” 
ಎಂದು. 

ನಾನೊಂದು ಕತ್ತಲೆ ತುಂಬಿದ ಶೀತಲ ಗ್ಯಾಲರಿಯಲ್ಲಿ ಆಕೆಯ ಹಿಂದ ಹಿಂದ 
ಹೊರಟೆ.... ಆಕ ಒಂದು ಕೋಣೆಯಲ್ಲಿ ಪ್ರವೇಶಿಸಿದಳು... ಶೀತಲ ಕಲ್ಲಿನ 
ಗೋಡೆಗಳು.... ಅಷ್ಟೇ ಶೀತಲವಾಗಿತ್ತುನೆಲದ ಹಾಸು.... ಒಂದು ಸಣ್ಣ ಸಲಾಕೆಯಿದ್ದ 
ಕಿಟಕಿ....ಒಂದು ಕಟ್ಟಿಗೆಯ ಮಣೆ.... ಅದರ ಮೇಲೆ ಕುರಿ ಉಣ್ಣೆ ಕಂಬಳಿ ಹಾಸಿತ್ರು... 
ಪಿತಾ: ಒರಟಾದ ಕಂಬಳಿಯನ್ನು ಅದರ ಮೇಲ ಇರಿಸಲಾಗಿತ್ತು... ನನಗಾಗಿ 
ಒಂದು ಜಪಮಾಲ.... ಒಂದು ದೀಪಸಂಭ..... ಗೋಡೆಯ ಮೇಲೊಂದು ಕಪ್ಪಗಿನ 


ಬಲದ ಸಹ ಹಾಗಾ ಪರಯ ಚಿತ್ರ ಸಟ... ಸ ಸ್ಸೂಲಿನ ವಲಾ ರಲತ 


"0 


120 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಲೋಟಾ, ಕಟ್ಟಿಗೆಯ ಒಂದು ಚಮಚಾ, ತಟ್ಟೆ ಇರಿಸಲಾಗಿತ್ತು.. ವೃದ್ಧ ಸನ್ಯಾಸಿನಿ 


ಗ್ಯಾಲರಿಯತ್ತ ಹೊರಟು ಹೋದಳು.... ನಾನು ಮುತ್ತು ರತ್ನ ಖಚಿತ ನಿಲುವಂಗಿ 
ಕಳೆದೆ.... ಒರಟಾದ ಬಟ್ಟೆ ಉಟ್ಟು ಕೊಂಡೆ.... ನಿಲುವಂಗಿಯನ್ನು ಉಳಿದ ಬಟ್ಟೆಯನ್ನು 
ಒಂದು ಗಂಟು ಕಟ್ಟಿ ಸನ್ಯಾಸಿಗೆ ಒಪ್ಪಿಸಿದೆ... ಒಳಗಿನಿಂದ ಬಾಗಿಲು ಚಿಲಕ 
ಹಾಕಿಕೊಂಡು ಏಸುವಿನ ಮುಂದೆ ಮೊಣಕಾಲೂರಿ ಬಾಗಿಬಿಟ್ಟೆ..... 


ನಾನು ಮಾತು ಮುಗಿಸಿದೆ.... ಅಷ್ಟರಲ್ಲಿ ಫಾದರ್‌ ಅರ್ಧ ಪ್ಯಾಕೆಟ್‌ ಸಿಗರೇಟ್‌ 
ಮುಗಿಸಿದ್ದ 
"ಆ ನಂತರ.... ?'' ಅವನು ಗಾಬರಿಯಿಂದ ಕೇಳಿದ..... 


ಅಂ ea ಆ ಕಾಲ ತುಂಬ ಆಘಾತಗಳಿಂದ, ತೊಂದರೆಗಳಿಂದ ಕೂಡಿದ್ದಾ 
ಗಿತ್ತು... ನಮ್ಮ ದೊರೆ ಸದಾಕಾಲ ಅರಬರೊಂದಿಗೆ ಯುದ್ದ ಮಾಡುತಿದ್ದ ಹಾಗೂ 
ಸೋತು ಬರುತಿದ್ದ... ನಾವು ಬಹಳಷ್ಟು ತಪ್ಪಿತಸರಾಗಿದೇವೆ.... ಕೆಟ್ಟವರಾಗಿ 
ದೇವೆ.... ಎಂದು ನಮ್ಮಲ್ಲಿಯ ವೃದ ಪಾದ್ರಿಗಳ ಹೇಳಿಕೆಯಾಗಿತ್ತು.... ಅಂತೆಯೇ 
ದೇವರು ನಮ್ಮ ಮೇಲೆ ಸಿಟ್ಟಾಗಿದ್ದಾನೆ... ಎಂದೂ ಅವರು ಅನ್ನುತಿದ್ದರು.... ನಾವು 
ಇಲ್ಲಿಗೆ ಬರುವ ಕೆಲ ವರ್ಷಗಳ ಮುಂಚೆ ಒಂದು ರೋಮಾಂಚನಗೊಳಿಸುವಂಥ ಘಟನೆ 
ನಡೆದಿತ್ತು.. ಅರಬ್‌ ದೇಶದ ಮರುಭೂಮಿಯಿಂದ ಹೊರಟು ಇಬ್ಬರು ಫಕೀರರ ಹಾಗೆ 
ತೋರುವ ರಾಜದೂತರು ಪೈಗಂಬರ ಮೊಹಮ್ಮದರ ಒಂದು ಮಹತ್ತ್ವಪೂರ್ಣ ಪತ್ರ 
ತೆಗೆದುಕೊಂಡು ಈರಾನದ ದೊರೆಯ ಹತ್ತಿರ ಬಂದಿದರು.... ಇದೇ ರೀತಿಯ ಪತ್ರ 
ಇದೇ ಪ್ರಕಾರದ ವೇಷಧಾರಿ ರಾಜದೂತರನ್ನು ನಮ್ಮದೊರೆಯ ಹತಿರ ತಂದಿದ್ದರು.... 
ಅವರೊಂದಿಗೆ ಹೇಗೆ ಅಪಮಾನಪೂರ್ಣ ವರ್ತನೆ ಮಾಡಿದನೋ ಅದೇ ರೀತಿ 
 ಖುಶರೋಪರವೇಜ ಕೂಡ ಚೇಷ್ಟೆ ಮಾಡುತ್ತ ಪತ್ರ ಓದಿದ ಮತ್ತು ರಾಜದೂತರನ್ನು 
ರಾಜಸಭೆಯಿಂದ ಹೊರಹಾಕಿದ.... ಈ ಘಟನೆ ನಡೆದು ಕೆಲ ವರ್ಷಗಳ ನಂತರ 
ಸಾಸಾನಿ ಸಾಮ್ರಾಜ್ಯ ಶಾಶ್ವತವಾಗಿ, ಸರ್ವನಾಶವಾಗಿ ಹೋಯಿತು.... ಹೆಸರು ದೆಸೆ 
ಯಿಲ್ಲದಂತಾಯಿತು..... ನಾವು ಮದಾಯಿನ್‌ದಲ್ಲಿದ್ದಾಗ ದೊರೆ ಶಾಹಖುಶ್‌ರೋನ 
ಕೊನೆಯ ಉತರಾಧಿಕಾರಿಯ ಕಾಲವಾಗಿತ್ತು... ಅವನು ಈಗಲೂ ತನ್ನ 


ಸ್ವರ್ಣಸಿಂಹಾಸನದ ಮೇಲೆ ಪರದೆಯ ಹಿಂದೆ ಕುಳಿತು ಕೊಂಡಿರುತಿದ.....”' 


ಐ 


“ಮಠದಲ್ಲಿ ಕೈದಿಯ ಹಾಗಿದ್ದ ನನಗೆ ಹೊರಜಗತಿನ ಆಗುಹೋಗುಗಳು 
ಏನೊಂದೂ ತಿಳಿಯುತಿರಲಿಲ್ಲ.... ಸಂಪೂರ್ಣವಾಗಿ ಹೊರ ಜಗತಿನಿಂದ ನಾನು 


೧ 


ವಂಚಿತಳಾಗಿದ್ರೆ.... ಷಾಹ ಕೆಲಸಮಯದಿಂದ ಅರಬ್‌ರ ವಿರುದ್ಧ ಹೋರಾಡಲು 
ಕಲ್ಬಾನಿಯಾಕ್ಕೆ ಸೈನ್ಯ ಕಳಿಸಿದ್ದ ಅದಕ್ಕೆ ಉತ್ತರವಾಗಿ ಅರಬ್‌ ಖಲೀಫಾರ ಸೈನ್ಯ 
ತೆಸ್‌ಫೂನ್‌ನನ್ನೇ ನಾಶಗೊಳಿಸಿದರೆಂಬ ಸುದ್ದಿಯನ್ನು ಕೆಲ ವರ್ಷಗಳ ನಂತರ 
ದಮಿಷ್ಯದಿಂದ ಬಂದ ಕೆಲ ಪಾದ್ರಿಗಳು ತಂದಿದ್ದರು. ತಂದೆಯವರನ್ನು ಈ ಯುದ್ಧಕ್ಕಿಂತ 
ಕೊಂಚ ಪೂರ್ವದಲ್ಲಿ ಕುಸ್ತುಂತುನಿಯಾಕ್ಕೆ ಮರಳಿ ಕರೆಯಿಸಿಕೊಳ್ಳಲಾಗಿತ್ತು ಶಾಮ 


ಮತ್ತು ಈಜಿಪ್ತ ನಮ್ಮ ಕೈಬಿಟ್ಟು ಹೋಗಿದ್ದವು. ಈರಾನನ್ನು ಸಾಸಾನ ಕಳೆದು 


ಕುರ್ರತುಲ ಐನ ಹೃದರ ಅವರ ಆಯ ಕತೆಗಳು 121 


ಕೊಂಡಿತು... ತಂದೆಯವರ ಬಗ್ಗೆ ನನಗೆ ತುಂಬ ಚಿಂತೆಯಾಗಿತ್ತು... ಸೇನೆಯಲ್ಲಿದ್ದ 
ಮೂವರು ಸೋದರರ ಬಗೆಯೂ...... ಅವರನ್ನು ಈಗ ಯಾವ ಕೊಲೆಯ ಸಾನ 
ದಲ್ಲಿರಿಸಿದಾರೋ ನಾನು ದಿನಾ-ರಾತ್ರಿ ಅವರಿಗಾಗಿ ಪ್ರಾರ್ಥನೆ ಸಭಿಸುತ್ತರತ್ತೇೆ... 
ಪ್ರಾರ್ಥನೆಯ ಹೊರತಾಗಿ ನನಗೆ ಬೇರೇನೂ ಕೆಲಸವೇ ಇರಲಿಲ್ಲ... 

""ಆದರೆ, ವಿಚಿತ್ರವೇನೆಂದರೆ ಹೊಸ ಸರಕಾರ ನಮ್ಮೊಂದಿಗೆ. ತುಂಬ ಒಳ್ಳೆಯ 
ರೀತಿಯಿಂದ ವರ್ತಿಸಿತು... ತಮ್ಮ ಪ್ರೊಫೆಟ್‌, ಮಠದ ಸೇಂಟ್‌ ಕ್ಯಾಧ್ರೀನ 
ಸನ್ಯಾಸಿಗಳಿಗೆ ನೀಡಿದ ಸಂದೇಶದಂತ ಅವರು ನಡೆಯುತಿದಾರೆಂದು ಪಾದ್ರಿಗಳು 
ಹೇಳಿದರು.... ಸೂರ್ಯ ಮುಳುಗಿದ ನಂತರ, ನಮ್ಮಲ್ಲಿಯ ಯಾರಾದರೂ ಸನ್ಯಾಸಿನಿ 
ಕಂದೀಲ ಹಚ್ಚಲು ಮಾಳಿಗೆ ಮೇಲೆ ಹೋದರೆ, ಲೆಬನಾನ್‌ ಮತ್ತು ಪೆಲಸೀನ ಮತ್ತು 
ಈಜಿಪ್ನ ಕಡೆ ಹೋಗುವ ಕಾರವಾನ್‌ ಗಂಟೆ ಬಾರಿಸುತ್ತ ಕಣಿವೆಯಲ್ಲಿ ಹೋಗುತಿರು 
ವಂತೆ ಕಂಡುಬರುತದೆ...... ಒಮ್ಮೂಮ್ಮೆ ಆ ದಾರಿಕಾರರಲ್ಲಿ ಯಾರಾದರೂ ಒಬ್ಬರು 
ದನಿಯೆತ್ತಿ ಮಾತಾಡುತ್ತಾರೆ-ಎಸು ಪರಮಾತ್ಮನ ಶ್ರದ್ಧಾವಂತ ಅನುಯಾಯಿಗಳಾದ 
ಸನ್ಯಾಸಿನಿಯರೇ.... ನಿಮ್ಮ ಮೇಲೆ ದೇವರ ಕೃಪೆಯಿರಲಿ.... ಉತ್ತರ ರೂಪದಲ್ಲಿ ನಾವು, 
ಬಹಳ ಹೊತಿನವರೆಗೆ ಅಲ್ಲಿಯೇ ಇದ್ದು ಕಂದೀಲು ಎತ್ತಿ ಹಿಡಿದು ಆ ದಾರಿಕಾರರಿಗೆ ದಾರಿ 
ತೋರಿಸುತೇವೆ..... ಅವರು ಆ ಬೆಟ್ಟ ದ ಮಂಜಿನಲ್ಲಿ ಮರೆಯಾಗುವವರೆಗೆ.....'' 

ದಮಿಷ್ಕ ಮತ್ತು ಯರೋಶಲಮ್‌ದ ಕ್ರೈಸ್ತ ಶ್ರೀಮಂತ ತರುಣಿಯರು ತಮ್ಮ 
ದಾಸಿಯರು ಹಾಗೂ ಗುಲಾಮರೊಂದಿಗೆ ನಮ್ಮ ಚರ್ಚದಲ್ಲಿರುವ ಸೇಂಟ್‌ ಸೈಮನ್‌ನ 
ಸಮಾಧಿಯ ಮೇಲೆ, ಅಮೂಲ್ಯವಾದ ಚಾದರ ಹೊದಿಸಲು ಬರುತಾರೆ....! ನಾನು 
ಆಗ ಅವರ ವೈಭವಪೂರ್ಣ ಉಡುಪು, ಆಭರಣಗಳನ್ನು ಆಸಕ್ತಿಯಿಂದ 
ನೋಡುತ್ತೇನೆ... 

ಒಂದು ದಿನ ಬೆಳಗ್ಗೆ ನಾನು ಮಾಳಿಗೆಯ ಮೇಲೆ ಪಾರಿವಾಳಗಳಿಗೆ ಕಾಳು 
ತಿನ್ನಿಸುತ್ತಿದ್ದ.. ಆಗ ದೂರದಲ್ಲಿ ಪ್ರವಾಸಿಗರು ಕಾರವಾನ್‌ದ ಹಾಗೆ ಬರುತಿರುವುದು 
ಕಾಣಿಸಿತು.... ತುಂಬ ಮುಂದೆ ರಾಜಕುಮಾರಿ ಬಿಳಿಯ ಕುದುರೆಯ ಮೇಲೆ 
ಕುಳಿತಿದ್ದಳು... ತಲೆಯ ಮೇಲೆ ಸ್ವರ್ಣಖಚಿತ ಕಿರೀಟ.... ಬಲಗೈಯಲ್ಲಿ ಸೇಂಟ್‌ 

ರ್ಜನ ದ್ವಜವಿತ್ತು... ಸರಕಾರದ ಇಬ್ಬರು ಅರಬ್‌ ಅಧಿಕಾರಿಗಳು ಕುದುರೆಗಳ 
ಮೇಲ ಕುಳಿತು ಆಕೆಯ ರಕ್ಷಣೆ ಗೈಯುತ್ತ ಎಡ-ಬಲದಲ್ಲಿ ಬರುತಿದರು.... ಈಕೆ ಯಾವ 

ರಾಜ್ಯದ ರಾಜಕುಮಾರಿ ಇರಬಹುದೆಂದು ನಾನು ಅಚ್ಚರಿಯಿಂದ ಯೋಚಿಸ 
ತೊಡಗಿದೆ... ಆಕೆ ಗರ್ಜಿಸ್ತಾನದ ರಾಜಕುಮಾರಿ ಕಾತಂಕಾ ತನಾತನ್‌ಳಾಗಿದ್ದಳು..... 

ಈ ಹಸರು ನಾನು ತೆಗೆದುಕೊಂಡ ತಕ್ಷಣ ಫಾದರ್‌ ಗ್ರ್ಯ್ಯಾಗರಿ ಗಾಬರಿಗೊಂಡ... 
ಹಾಗೂ ಜಲ್ಲಿ ಜಲ್ಲಿ ಸಿಗರೇಟ ಸೇದತೊಡಗಿದ... ನಾನು ು ಹೇಳುವುದನ್ನು ಮುಂದು 


ತೆ 


|. ಸಂತರ ಸಮಾಧಿಯ ಮೇಲೆ ವಸ್ತ್ರ (ಚಾದರ) ಹೊದಿಸುವ ಧಾರ್ಮಿಕ ಪದ್ದತಿಯನ್ನು ಮುಸಲ್ಮಾನರು 
ಕ್ರೈಸರಿಂದ ಕಲಿತರು. 


122 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


"ಅವಳು ಅಷ್ಟು ದೂರದಿಂದ ಇಲ್ಲಿಗೆ, ಸೇಂಟ್‌ ಸೈಮನ್‌ನ ಸಮಾಧಿಯ ಮೇಲೆ 
ಚಾದರ ಹೊದಿಸಿ, ಪ್ರಾರ್ಥನೆ ಸಲ್ಲಿಸಲು ಬಂದಿದಳು..... ಅರಬ್‌ ಖಲೀಫಾನ 
ಅಧಿಕಾರಿಗಳು ಆಕೆಯನ್ನು ಸುರಕ್ಷಿತವಾಗಿ ಮಠದವರೆಗೂ ಗೌರವದೊಂದಿಗೆ ತಲುಪಿಸಿ 
ಜತರ ಆಕೆ ತುಂಬ ಸುಂದರಿಯಾಗಿದಳು.... ಚಂಚಲೆಯಾಗಿದ್ದಳು..... ಅಪ 
ರೂಪದ ರಾಜಕುಮಾರಿಯಾಗಿದಳು.... ಬಾಂಕೆಯ ಮುಸಲ್ಮಾನರು ಆಕೆಯನ್ನು ಗೇಟಿನ 
ವರೆಗೂ ಬಿಡಲು ಬಂದಿದ್ದರು.... ಅವರೊಂದಿಗೆ ಆಕೆ ತುಂಬ ಮಧುರವಾಗಿ ಮಾತ 
ನಾಡುತಿದಳು.... ನಾವು ಆಕೆಯ ಸ್ವಾಗತಕ್ಕಾಗಿ ನಿಂತವರು ನಿಂತು ನಿಂತು 
ಕಾಂ ದ 00 (0 

""ನಾವು, ನಾಲ್ಕು ಜನ ಈ ಅಪರೂಪದ ಅತಿಥಿಯ ಅತಿಥ್ಯಕ್ಕಾಗಿ ನಿಯುಕ್ತಿ 
ಗೊಂಡೆವು... ರಾಜಕುಮಾರಿ ನಮ್ಮಲ್ಲಿ ಒಂದು ತಿಂಗಳ ಕಾಲ ಅತಿಥಿ ಯಾಗಿದಳು. ಮಠ 
ಮತ್ತು ಚರ್ಚಗೆ ಚಿನ್ನ ಮತ್ತುವಜ್ರ-ವೈಢೂರ್ಯ ಗಳನ್ನು ಕಾಣಿಕೆಯಾಗಿ ನೀಡಿದಳು.... 
ಸೇಂಟ್‌ನ ಸಮಾಧಿಯ ಮೇಲೆ, ಚಿನ್ನ ಮತ್ತು ಬೆಳ್ಳಿಗಳಿಂದ ಬಿಡಿಸಿದ ಚಿತಾರಗಳಿಂದ 
ಕೂಡಿದ ಚಾದರ ಹೂದಿಸಿದಳು.... ಚಾದರದ ಅಂಚಿನ ತುಂಬ ಲತಾಬಳ್ಳಿ..... 
ಹೂಗಳನ್ನು ಬಿಡಿಸಲಾಗಿತ್ತು....'' 


ಧಿ 


"(ಹೋಗುವಾಗ ರಾಜಕುಮಾರಿ ನಮ್ಮ ಮುಖ್ಯ ಸನ್ಯಾಸಿನಿಯಲ್ಲಿ ಒಂದು ಮನವಿ 
ಮಾಡಿಕೊಂಡಳು... ತಮ್ಮ ರಾಜ್ಯದಲ್ಲಿ ಒಂದು ಹೊಸಮಠ ಮತ್ತು ಪ್ರಾರ್ಥನಾ 
ಮಂದಿರ ಕಟ್ಟಿಸಿರುವುದಾಗಿಯೂ, ಅವುಗಳನ್ನು ನೋಡಿಕೊಳ್ಳಲು ಕೆಲ ಅನುಭವಿ 
ಸಾಧಕರನ್ನು ತನ್ನೊಂದಿಗೆ ಕಳಿಸಬೇಕೆಂತಲೂ ಆಕೆ-ತನ್ನ ಮನವಿಯಲ್ಲಿ ಪ್ರಾರ್ಥಿಸಿ 
ಕೊಂಡಿದ್ದಳು..... ರಾಜಕುಮಾರಿಯ ಮನವಿಯನ್ನು ಮನ್ನಿಸಿದ ನಮ್ಮ ಹಿರಿಯ 
ಸನ್ಯಾಸಿನಿ, ನನಗೂ ಇನ್ನು ಮೂರು ಮಂದಿ ಹುಡುಗಿಯರಿಗೂ ರಾಜಕುಮಾರಿ 
ಯೊಂದಿಗೆ ಜಾರ್ಜಿಯಾಕ್ಕೆ ಹೋಗುವಂತೆ ಅಪ್ಪಣೆ ಮಾಡಿದಳು.... ನಾನು ಸಂತೋಷ 
ದೊಂದಿಗೆ ಹೋಗಲು ಸಿದಳಾದೆ.... ಇಬ್ಬರು ದಾರಿಯಲ್ಲಿಯೇ ಸತ್ತು ಹೋದರು. 
ಅವರಿಬ್ಬರೂ ಈಜಿಪದವರಾಗಿದ್ದರು. ದಾರಿಯಲ್ಲಿ ಗುಡ್ಡಗಾಡಿನ ವಿಪರೀತ ಚಳಿಯನ್ನು 
ಅವರಿಗೆ ಸಹಿಸಲಾಗಲಿಲ್ಲ ಮೂರನೆಯವಳು ಗ್ರೀಕ್‌ದವಳು. ಅವಳ ತಂದೆ ಅವಳನ್ನು 
ಒತ್ತಾಯಪೂರ್ವಕ ಮಠದಲ್ಲಿ ತುರಿಕಿ ಹೋಗಿದ್ದ...... ಅವಳು ತರ್ಬಜೂನದ ಹತಿರ 
ಹೋಗುತಿರುವಾಗ ಗುಂಪಿನಿಂದ ಅದು ಹೇಗೊ ಬೇರ್ಪಟ್ಟಳು... ಆದರೆ ಅವಳು 
ಅರಬ್‌ ಅಥವಾ ಬಾಜನತೀನಿ ವರ್ತಕನೊಂದಿಗೆ ಓಡಿ ಹೋಗಿರಬೇಕೆಂದು ಕೆಲವರು 
ಮಾತನಾಡಿಕೊಳ್ಳುತಿದರು.... ನಿಜ ಯಾವುದೆಂಬುದು ದೇವರಿಗೇ ಗೊತ್ತು....'' 


""ಅದೇ ರಾಜಕುಮಾರಿ ಈ ಬೆಟ್ಟದ ಮೇಲೆ ಈ ಆಶ್ರಮ ಕಟ್ಟಿಸಿದಳು.... 
ಎದುರಿಗಿರುವ ಚರ್ಚನ್ನು ಆ ಮೇಲೆ ಬಹಳ ಕಾಲದ ನಂತರ ಕಟ್ಟಿರಬೇಕು... ನಾನು 
ಸಾಯುವವರೆಗೂ ಇಲ್ಲಿಯೇ ಇದ್ದೆ ಸಾಮಾನ್ಯವಾಗಿ ನನಗೆ ನನ್ನ ಮನೆ ಮಂದಿಯ 
ನನಪು ಬರುತದೆ ಮತ್ತು ಅವರ ಬಗೆಗಿನ ಚಿಂತೆ ನನ್ನನ್ನು ಕಾಡುತಿದೆ. 
ಬೈಜಾಂಟಿಯಮ್‌ದಿಂದ ಜಾರ್ಜಿಯಾ ವ್ಯಾಪಾರಿಗಳು, ಪಾದ್ರಿಗಳು' ಬಹುತೇಕ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 123 


ಹೋಗುತ್ತ-ಬರುತ್ತ ಇರುತ್ತಾರೆ. ಅವರಿಂದ ಅಲ್ಲಿಯ ಸಮಾಚಾರ ಗೊತಾಗುತ್ತ 
ಲಿರುತ್ತದೆ. ನಿಯಮಾನುಸಾರ ನಾನು ನನ್ನ ತಾಯಿ-ತಂದೆಗಳೊಂದಿಗೆ ಪತ್ರ ವ್ಯವಹಾರ 
ಮಾಡುವ ಹಾಗಿಲ್ಲ.... ಏಕೆಂದರೆ ಈಗ ಅವರೆಲ್ಲನನಗೆ ಅಪರಿಚಿತರು... ಹೆರವರು.... 
ಈಗ ನನ್ನ ಸಂಬಂಧ ಕೇವಲ ಭಗವಂತನೊಂದಿಗೆ ಮಾತ್ರ.... ಬೈಜಾಂಟಿಯಮ್‌ದಿಂದ 
ಬರುವ ಪಾದ್ರಿಗಳು ಹೇಳುತಿರುತಾರೆ.... ಕುಸುಂತಿಯನ್‌ ದ್ವಿತೀಯನನ್ನು ಅವನ ಮಗ 
ಥ್ಯೊಡೋಸಿಸ್‌ ಕೊಲೆ ಮಾಡಿದ.... ಮತ್ತ ಅವನ ಮಗ ಕುಸುಂಶಿಯನ್‌ 
ಯೋಗೊನೆಟಸ್‌ ತನ್ನ ಸೋದರರಾದ ಹರ್ಕಲ್‌ ಮತ್ತು ಟಾಯಿಬೇರಿಯಸ್‌ರ 
ಮೂಗನ್ನೇ ಚೂರಿಯಿಂದ ಕೊಯ್ದು ಹಾಕಿದ.... ಮತ್ತು ಅಸಂಖ್ಯಾತ ಪಾದ್ರಿಗಳನ್ನು 
ಶೂಲಕ್ಕೇರಿಸಲಾಯಿತು... ಮತ್ತೋರ್ವ ಪ್ರವಾಸಿ.... ನಾನು ಯಾರೆಂಬುದು ಆತನಿಗೆ 
ಗೊತ್ತಿರಲಿಲ್ಲ.... ಮಾತುಮಾತಿನಲ್ಲಿ ಹಿಂದಿನ ಗೃಹ ಯುದ್ಧದ ಮಾರಣ ಹೋಮದಲ್ಲಿ 
ಮಂತ್ರಿ ಸ್ಟೀಫನ್‌ ಹೋನೋರಿಯಸ್‌ ಮತ್ತು ಆತನ ಮೂವರು ಗಂಡು ಮಕ್ಕಳು ಸತ್ತು 
ಹೋದುದನ್ನು ಪ್ರಸಾಪಿಸಿದ.... ಲೇಡಿ ಆಯಿರೀನಾ ಮಾರಿಯಾ ಬಹಳ ಹಿಂದೆಯೇ 
ಸತ್ತು ಹೋಗಿದ್ದಳು. 


ಅಂದಿನ ರಾತ್ರಿ ನಾನು ನನ್ನ ಕೋಣೆಯಲ್ಲಿ ರಾತ್ರಿಯಿಡೀ ಬಿಕ್ಕಿಬಿಕ್ಕಿ ಅತ್ತೆ.... 
ಕಣ್ಣೀರು ಧಾರಾಕಾರವಾಗಿ ಹರಿದವು.... ಮಂಜುಗಡ್ಡೆಯ ನೀರಿನಿಂದ ಕಣ್ಣು ತೊಳೆದು 
ಕೊಂಡು ಬೆಳಗಿನ ಪ್ರಾರ್ಥನೆಯಲ್ಲಿ ಪಾಲೊಂಡೆ..... ಆ ನಂತರ ನಾನು ತೋಟದಲ್ಲಿಯ 
ಗಿಡ-ಗಂಟಿಗಳಂದ, ಎಲೆ-ಹೂಗಳಿಂದ, ಪಶು ಪಕ್ಷಿಗಳಿಂದ, ಚಿಟ್ಟೆಗಳಿಂದ-ಎಲ್ಲ 
ರಿಂದಲೂ ನನ್ನ ಮನಸ್ಸನ್ನು ಬೇರೆಡೆ ತಿರುಗಿಸಿಕೊಂಡೆ. ಇವೆಲ್ಲ ಸೃಷ್ಟಿಯ ಪ್ರತೀಕ.... 
ಇವು ನಮ್ಮ ಯಾತನೆ, ದುಃಖ ದುಮ್ಮಾನಗಳನ್ನು ಪರಿಹರಿಸು ತಿದ್ದವು..... ಇವು 
ಹರ್ಷದ ದ್ಯೋತಕವಾಗಿದ್ದವು.... ಕೇವಲ ದುಃಖ, ಯಾತನೆ ನನ್ನ ಪಾಲಿನದಾಗಿತ್ತು... 
ಇವು ನನಗೆ ಸಂಪೂರ್ಣವಾಗಿ ಸಿಕ್ಕವು.... 

ನಾನು ಗಂಟೆಗಟ್ಟಲೆ ನನ್ನ ಕೋಣೆಯಲ್ಲಿ ಬಿದುಕೊಂಡಿರುತ್ತೇನೆ.... ನಿರಂತರ 
ಉಪವಾಸ ಮಾಡುತ್ತೇನೆ... ಹೊದ್ದುಕೊಂಡು ತಲೆಯ ಮೇಲೆ ಬೂದಿ ಹಾಕಿಕೊಂಡು 
ನಾನು, ಹಿಂದೆ ಮಾಡಿದ, ಮಾಡಲಾರದ ದುಷ್ಕರ್ಮಗಳಿಗಾಗಿ ದೇವರಲ್ಲಿ ಕ್ಷಮೆ 
' ಯಾಚಿಸುತ್ತೇನೆ.... ಆದರೆ ಫಾದರ್‌ ಗ್ರ್ಯ್ಯಾಗರಿ ನಾವು, ಗ್ರೀಕರಲ್ಲಿ ಕೆಥಾರ್ಸಿಸ್‌ದ ಕಲ್ಪನೆ 

ಏನಿದೆಯಲ್ಲ.... ಅದು ಅತ್ಯಂತ ಅರ್ಥವಿಲ್ಲದ್ದಾಗಿದೆ. ಕಥಾರ್ಸಿಸ್‌ ಬೇರೆ ಇನ್ನೇನೂ 
ಅಲ್ಲ, ಅದು ನಿರಂತರವಾಗಿರುವ ಯಾತನೆಯಾಗಿದೆ. ಕ್ರೈಸ್ತ ಪರಮಾತ್ಮ ಶಿಲುಬೆಯ 
ಮೇಲೆ ಇದ್ದು ಸಹಿಸಿದ ಯಾತನೆ ವಾಸವಿಕ ಯಾತನೆಯಾಗಿದೆ. ಒಂದರ್ಥದಲ್ಲಿ ಅದೇ 
ಮೂಲಭೂತ ಯಾತನೆ... 

"ಈಗ ನನ್ನಲ್ಲಿರುವ ಸಹನಶೀಲತೆ, ಸಂಯಮ, ಕ್ಷಮಾಶೀಲತೆ, ನಯ-ವಿನಯ 
ಗಳ ಚರ್ಚೆ ಸಮಗ್ರ ಕಫ್‌ಕಾಜದ ಬೆಟ್ಟ-ಗುಡ್ಡಗಳಲ್ಲಿ ದೂರ ದೂರದ ಪ್ರದೇಶದ 
ವರೆಗೂ ಹಬ್ಬಿದೆ. ಜನ ನನ್ನಲ್ಲಿಗೆ ಜಾತ್ರೋಪಾದಿಯಲ್ಲಿ ಈಗ ಬರತೊಡಗಿದ್ದಾರೆ, ತಮ್ಮ 
ದುಃಖಕ್ಕೆ ಜಡ್ಡು ಜಾಪತಿಗೆ, ನನ್ನಲ್ಲಿ ಪರಿಹಾರ ಕಂಡುಕೊಳ್ಳಲು ಬಯಸುತಿದ್ದಾರೆ.... 


124 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಆಕಸ್ಮಿಕವಾಗಿಯೇ ಅನ್ನಿ ಅಥವಾ ಭಗವಂತನ ಕರುಣೆಯಿಂದಲೋ ಅನ್ನಿ, ಬಹಳಷ್ಟು 
ರೋಗಿಗಳ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಸಲ್ಲಿಸಿದೆ... ಅವರೆಲ್ಲ ಗುಣಮುಖ 
ರಾದರು.... ಅಂಗವಿಕಲರು, ಮುದುಕರು ಡೋಲಿಯಲ್ಲಿ ಕುಳಿತು ನನ್ನಲ್ಲಿಗೆ ಬರ 
ತೊಡಗಿದರು.... ನಂತರ ಭಯಂಕರ ಸಾಂಕ್ರಾಮಿಕ ರೋಗಿ ಬಂದ... ನಾನು ಅವನ 
ರೋಗ ಕಳೆಯಲು.... ಹಗಲು ರಾತ್ರಿಯೊಂದು ಮಾಡಿದೆ.... ರೋಗಿಯೇನೋ 
ಗುಣವಾದ.... ನಾನು ಆ ರೋಗಕ್ಕೆ ತುತಾದೆ... ಕೊನೆಗೆ ಸಾವನ್ನಪ್ಪಿದೆ..... ಈಗ ನನಗೆ 
ಆ ರೋಗ ಯಾವುದೆಂಬುದರ ನೆನಪು ಬರುತ್ತಿಲ್ಲ.. ಸಾಯುವ ಕಾಲಕ್ಕೆ ನಾನು 
ನಲವತ್ತೈದು ವರ್ಷದವಳಿದ್ದ.. ನನ್ನ ಹೆಣವಿದ್ದ ಪೆಟ್ಟಗೆಯನ್ನು ಪದ್ಧತಿಗೆ ಅನುಸಾರವಾಗಿ 
ಅದೇ ಮಠದ ನೆಲಮಾಳಿಗೆಯಲ್ಲಿ ಇರಿಸಲಾಯಿತು.....'' 

""ತುಂಬ ಚೆಲುವೆಯಾಗಿದಿಯೇನು ?'' 

“ತುಂಬ ಅಂದರೆ ತುಂಬ...'' 

""ನಾನು ಕೂಡ....'' 


“ಒ ! ದೇವರೇ..ನನ್ನನ್ನು ಕ್ಷಮಿಸು... ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ 
ಹೊಳೆಯಿತು.....ಆಶೆ ಮೂಡಿತು... ಒಂದು ವೇಳೆ... ಇವನು ಜೀವಂತವಿದ್ದಾಗ 
ಫಾದರ್‌ ಆಗದಿದಾಗ.... ಗ್ರಾ ;೦ಡ್‌ ಡ್ಯೂಕ್‌ ಆಫ್‌ ತಬ್ಬಸಿಯ ಮಗನಿದ್ದಾಗ.... ಮತ್ತೆ 
ನಾನು.. ಬೈಜಾಂಟಿಯಮ್‌ದ ರಾಜದೂತನ 'ಚೆಲುವೆಯಾದ ಮಗಳಾಗಿದಾಗ ನಮ್ಮ 
ಭೇಟಿಯಾಗಿದ್ದರೆ... ಆದರೆ ನಿನ್ನ ರಹಸ್ಯ ನಿನಗೇ ಗೊತ್ತು.. ನಾನು ಫಾದರ್‌ನಿಗೆ ನನ್ನ 
ಕಥೆಯ ಕೊನೆಯ ಬಗ್ಗೆ ಸೂಚನೆ ನೀಡಿದೆ...'' 

ನಾನು ಸತ್ತ ನಂತರ ಯಾತ್ರಿಕರು ದರ್ಶನಕ್ಕಾಗಿ ಬರತೊಡಗಿದರು. ಕೆಲ 
ಪವಾಡಗಳು, ಚಮತ್ಕಾರಗಳು ಪ್ರಚಲಿತಗೊಂಡವು.... ಶತಮಾನಗಳು ಉರುಳುತ್ತ 
ಹೋದವು... 1873ರಲ್ಲಿ ಯಾವುದೋ ಒಂದು ಪವಿತ್ರಾತ್ಮ ಹೊಂದಿದ ಸನ್ಯಾಸಿ 
ಅಥವಾ ಸನ್ಯಾಸಿನಿಯೊಬ್ಬರನ್ನು ಸೇಂಟ್‌ ಎಂದು ಆರಿಸಬೇಕಾಗಿತ್ತು... ಹೀಗೆ ಆರಿಸಲು 
ಕೆಲವು ನಿಬಂಧನೆಗಳಿದವು.... ಪವಾಡಗಳನ್ನು ಎಸಗಿರಬೇಕು, ಚಮತ್ಕಾರಗಳಾಗಿರ 
ಬೇಕು... ಪ್ರಮಾಣಿತ ಜೀವನ ಚರಿತ್ರೆ...ವಗೈರಾ ವಗೈರಾ... ಒಂದು ವೇಳ 
ಇವೆಲ್ಲವನ್ನು ನನ್ನ ಜೀವನ ಚರಿತ್ರೆ ಪೂರ್ಣಗೊಳಿಸಿದಲ್ಲಿ ನನ್ನನ್ನು ಸೇಂಟ್‌ ಪದವಿಗೆ 
ಏರಿಸಬಹುದು.... ಇದರ ಬಗ್ಗೆ ಹಲವು ವರ್ಷಗಳವರೆಗೆ ಸಂಶೋಧನೆ ನಡೆಯಿತು..... 
ನಿಯಮಕ್ಕೆ ಅನುಸಾರವಾಗಿ ನನ್ನ ಕೇಸನ್ನು ಮಾಸ್ಕೋದ ಎಲ್ಲರಿಗಿಂತ ಹಿರಿಯ ಬಿಶಪ್‌ 
ಅವರಲ್ಲಿಗೆ ಕಳಿಸಲಾಯಿತು..... ಕೊನೆಯಲ್ಲಿ ನವಂಬರ ಇಪ್ಪತ್ತೈದು ಒಂದು ಸಾವಿರದ 
ಒಂಬೈನೂರ ಇಪ್ಪತ್ತೊಂದನೆಯ ಇಸ್ವಿಯಂದು ನನ್ನನ್ನು ಸೇಂಟ್‌ ಪ್ಲೋರಾ ಸಾಬೀನಾ 
ಎಂದು ಘೋಷಿಸಲಾಗುವುದೆಂದು ನಿರ್ಣಯಿಸಲಾಯಿತು... ಅಂದು ನನ್ನ ಮೆರವಣಿಗೆ 
ಮಾಡುವ ಸಿದತೆ ನಡೆದಿತ್ತು.. ಆದರ ಆ ತಾರೀಖಿಗಿಂತ ಕೆಲವೇ ದಿನ ಪೂರ್ವದಲ್ಲಿ ಈ 
ಚರ್ಚ ಮತ್ತು ಮಠ ಮುಚ್ಚಲ್ಪಟ್ಟವು... ಹೀಗಾಗಿ ನಾನು ಅಧಿಕೃತವಾಗಿ ಸೇಂಟ್‌ 
ಫ್ಲೋರಾ ಅಲ್ಲ.. ಆದರೂ ನಾನು ಹೌದು.... ಫಾದರ್‌ ಈಗ ನೀನು ಹೇಳು... ನೀನೇಕೆ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 125 


ಪ್ರಪಂಚದ ವ್ಯಾಮೋಹ ತ್ಯಜಿಸಿದೆ.... ಈ ಜಗತ್ತು ಕೇವಲ ಪುರುಷರಿಗಾಗಿ ನಿರ್ಮಾಣ 
ವಾಗಿದೆ... ಹೀಗಿರುವಾಗ ಅವರೇಕೆ ಸಂಸಾರ ಪರಿತ್ಯಾಗ ಮಾಡುತಾರೆ....? ಏನು, 
ಅದೇ ಹಳೆ ರಾಗ... ಹಳೆ ಕಥೆ.... ಪ್ರೇಯಸಿಯ ವಂಚನೆ.... ಅಪ್ರಾಮಾಣಿಕತೆ.... ?'' 


ಅವನು ಸುಮ್ಮನಿದ್ದ... 


ಓ |! ದೇವರೇ, ನಾನು ಅತ್ಯಂತ ವಿನಯದಿಂದ ಈ ಮಾತನ್ನು 
ಒಪ್ಪಿಕೊಳ್ಳುತ್ತೇನೆ... ಹೆಣ್ಣಿನ ಸ್ವಭಾವ ಹದಿಮೂರುವರೆ ನೂರು ವರ್ಷ ಸಾವಿನ ನಿದ್ರೆ 
ನಿದ್ರಿಸಿದ ಬಳಿಕವೂ ಬದಲಾಗುವುದಿಲ್ಲ... ನಾನು ತುಂಬಾ ಆಸಕಿಯಿಂದ ಕೆದರಿ 
ಕೇಳಿದೆ- “ಫಾದರ್‌ ಗ್ರ್ಯ್ಯಾಗರಿ.... ರಾಜಕುಮಾರಿ ಕಾತಂಕಾ ತನಾತನಳೇ ನಿನ್ನ ವಂಚನೆ 
ಗೊಳಿಸಿದ ಪ್ರೇಮಿಕಾಳಿದಳೇನು 9.... ಏಕೆಂದರೆ ದೇವರ ದಯೆ ಪಡೆದ ಆಕೆ, ತುಂಬಾ 
ಉದಾರಿಯಾದ ಪ್ರೇಮಲ ಸ್ವಭಾವದ ಹೆಣ್ಣೆಂದು ಪ್ರಸಿದ್ಧಿ ಪಡೆದಳು.... ಹಾಗಾದರೆ 
ಅವಳಿಂದಾಗಿ ನೀನು ನಿನ್ನ ಮನೆ ಮಾರು ಹಾಳುಮಾಡಿಕೊಂಡೆಯಾ?...'' 


64 


ಫಾದರ್‌ ತುಂಬ ಕಟುವಾಗಿ ಉತರಿಸಿದ-""ಲೇಡಿ ಪ್ಲೋರಾ, ಹುಗಿದ ಹೆಣವನ್ನೇಕೆ 
ಕೀಳುತಿರುವ ?'' 

""ಹಾಹಾಹಾ....'' ಎನ್ನುತ್ತ ಅವನ ಸೆ 
ಬ್ಲ್ಯಾಕ್‌ ಆಫ್‌ ಹ್ಯುಮರ್‌ಗೆ ಅಲ್ಲ...ಅವ 
ಸಿಗರೇಟ ಹೊತಿಸಿದ.... 

ನಾನು ಮತ್ತೆ ಹೇಳಿದೆ- ""ಫಾದರ್‌...ಹಚ್ಚು ತಂಬಾಕು ಸೇವನೆ ಪುಪ್ಪಸಗಳಿಗೆ 
ಹಾನಿಯುಂಟುಮಾಡುತದೆ....'' ಎಂದು. ಆ ಕೂಡಲೇ ವಿಚಾರ ಹೂಳಯಿತು.... 
ಇದು ಕೂಡ ಬ್ಲ್ಯಾಕ್‌ ಹ್ಯುಮರ್‌ ಎಂದು.... 

""ಆ ನಿನ್ನ ಅತ್ಯಂತ ಭಗವದ್‌ಭಕ್ತಳಾದ ಕಾತಂಕಾ ಚಾರ್ಜಿಯಾ ಅರಬ್‌ರ ವಶಕ್ಕೆ 
ಬಂದ ತಕ್ಷಣ ತಿಪ್ಪಿಸ್‌ದ ಓರ್ವ ಅರಬ್‌ ಜನರಲ್‌ನೊಂದಿಗೆ ಮದುವೆ 
ಮಾಡಿಕೊಂಡಳು...'' ಎಂದು ಫಾದರ್‌ ತುಂಬ ಶುಷ್ಕವಾಗಿ ಹೇಳಿದ... 


ಆಫ್‌ ಹ್ಯೂಮರ್‌ ಮೆಚ್ಚಿಕೊಂಡೆ... 
ಮತ್ತೆ ಲಗುಬಗೆಯಿಂದ ಇನ್ನೊಂದು 


""ಅರ....'' ಎನ್ನುತ್ತ ನಾನು ಸಂಭೀಭೂತಳಾದೆ... 

"ಇದು ನೀನು ಸತ್ತ ನಂತರ ನಡೆದ ಘಟನೆಯಾದುದರಿಂದ ನಿನಗೆ ಅಚ್ಚರಿ 
ಯಾಗುವುದು ಸಹಜವೇ. ನಾನು ಗ್ರ್ಯಾಂಡ್‌ ಡ್ಯೂಕ್‌ನ ಮಗ ನಿಜ, ಆದರೆ ಅರಬ್‌ರ 
ಆಡಳಿತ ಬಂದ ನಂತರ ನನ್ನ ಪ್ರಾಮುಖ್ಯತೆ ಎಲ್ಲಿ? ನಾನಂತೂ ನನ್ನ ಜಾಗೀರದ 
ವಿಷಯದಲ್ಲೂ ಆಸಕ್ತಿ ಹೊಂದಿದವನಾಗಿರಲಿಲ್ಲ. ಎಲ್ಲ ಸಮಯವನ್ನು ತಪಲಸ್‌ದ 
ಚರ್ಚದಲ್ಲಿ ಬರವಣಿಗೆಯ ಕೋಣೆಯಲ್ಲಿ ಕಳೆಯುತಿದ್ದೆ.... ರಾಜಕುಮಾರಿ ಕಾತಂಕಾ 
ಗಾಳಿ ಎತ್ತ ಬೀಸುತ್ತಲಿದೆಂಬುದನ್ನು ಅರಿತವಳಾಗಿದಳು... ಈಗ ಕಾಲ ಅರಬ್‌ 
ರೂಂದಿಗಿತ್ತು. ನಾನು ರಾಜನೀತಿಯಿಂದ ಬಹುದೂರ... ಆದರೆ ಕಾತಂಕಾ ರಾಜ 
ನೀತಿಯ ಎಲ್ಲ ಗುಟ್ಟು, ಯುಕ್ತಿ ಬಲ್ಲವಳಾಗಿದಳು.. ನನಗ ಮೊದ ಮೊದಲು ತುಂಬಾ 
ದುಃಖವಾಯಿತು... ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ತುಂಬ ಯಾತನೆ ಪಟ್ಟೆ... 


126 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಆಮೇಲೆ ನಾನು ಯೋಚಿಸಿದೆ..... ಓ ! ಮಿಸ್ಟರ್‌ ಗ್ರಾ ಗರಿ, ಹೆಣ್ಣಿಗಾಗಿ ಅತ್ತುಕರೆಯ 
ಬೇಕಾಗಿಲ್ಲ... ಅವಳು ಇದಕ್ಕೆಲ್ಲ ಯೋಗ್ಯಳಲ್ಲ... ಇದರಿಂದ ಕೇವಲ ಸಮಯ ಹಾಳಾ 
ಗುತ್ತದೆ... ಏನನ್ನೂ ಸಾಧಿಸಲಾಗುವುದಿಲ್ಲ.. ಇನ್ನು ಸುಂದರ ತರುಣಿಯರ ವಿಷಯ... 
ಅಂಥವರ ಕೊರತೆ ಎಲ್ಲಿದೆ ? ಅಂಥ ಚೆಲುವೆಯರು ಎಲ್ಲಿ ಬೇಕಾದರೂ ಸಿಗುತ್ತಾರೆ... 
ಅಲಭ್ಯ ವಸುವೇನು ಅದು... ಅದಕ್ಕಾಗಿ ಅಳುತ್ತ ಕೂಡುವುದೆಂದರೇನು ?.. ಎಂಬ 
ವಿಚಾರದ ನಂತರ ನಾನು ಅಧ್ಯಯನದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ... ಆದರೆ 
ತಿಬ್ಬಿಸಿಯ ಚರ್ಚದ ಬರವಣಿಗೆಯ ಕೋಣೆಯಲ್ಲಿ ಸದಾಕಾಲ ಸಂಶೋಧನಾ 
ಕಾರ್ಯದಲ್ಲಿ ತೊಡಗಿರಬೇಕಾದರೆ ಅಲ್ಲಿಯ ಧಾರ್ಮಿಕ ಕ್ರಿಯೆಯಲ್ಲಿ ಒಂದಾಗ 
ಬೇಕಾದುದು ಅನಿವಾರ್ಯವಾಯಿತು. 


ನಾನು ಹಿಂದೆ ಮುಂದೆ ಯಾವುದನ್ನೂ ಯೋಚಿಸದೆ ಅಲ್ಲಿಯ ಧಾರ್ಮಿಕ 
ಓಲಗದಲ್ಲಿ ಒಂದಾಗಿ ಬಿಟ್ಟೆ... ಕೆಲ ತಿಂಗಳ ನಂತರ ಕರ್ತಾಜನಕ್ಕೆ ಹೊರಟು ಹೋದೆ... 
ಅಲ್ಲಿ ವಿಶೇಷವಾಗಿ ಸೇಂಟ್‌ ಆಗಸೇನ್‌ ಓದಿದ ಸ್ಕೂಲಿನಲ್ಲಿಕೆಲಸ ಮಾಡತೊಡಗಿದೆ... 
ಅಲ್ಲಿಂದ ರೋಮಕ್ಕೆ ಹೋದೆ... ಅಥೆನ್ಸ್‌ಗೆ ಹೋದೆ... ನಿನ್ನ ಮಾತೃಭೂಮಿ 
ಕುಸುಂತುನಿಯಾಕ್ಕೆ ಹೋದೆ... ಇಲ್ಲ.. ನನ್ನೀ ಪ್ರವಾಸದಲ್ಲಿ ನಿನ್ನ ಥ್ಯೊಡೋರಕ್‌ 
ಗೆಲಸಿಸ್‌ ನನಗೆ ಎಲ್ಲಿಯೂ ಸಿಕ್ಕಲಿಲ್ಲ... ಎಲ್ಲಿಯಾದರೂ ಸತ್ತು ಹೋಗಿರಬೇಕು.....'' 


“ದೇವರು ಹಾಗೆ ಮಾಡದಿರಲಿ'' ಎಂದೆ. ಫಾದರ್‌ ನಗತೊಡಗಿದ.. ನಗುತಲೇ 
ಹೇಳಿದ- ""ಮತ್ತೆಕಪ್ಪುಸಮುದ್ರದ ಹಾದಿಯಿಂದ ಹೊರಟು ಗಿರ್ಜಿಸಾನಕ್ಕೆ ಮರಳಿದೆ... 
ಇಲ್ಲ, ನಾನೆಂದೂ ರಾಜಕುಮಾರಿ ಕಾತಂಕಾಳ ಕಾನ್ವೆಂಟ್‌ಗೆ ಬರಲಿಲ್ಲ.. ಅಲ್ಲಿ, 
ಎದುರಿಗೆ ನೀಲಿವರ್ಣದ ಪರ್ವತಾವಳಿ ನೋಡುತಿರುವೆಯಲ್ಲ.. ಅದರ 
ಓರೆಯಲ್ಲಿಯೇ ಒಂದು ಆಶ್ರಮವಿತ್ತು.. ಆಕ್ರಮಣಕಾರರ ಹಾವಳಿಯಿಂದಾಗಿ ಕೆಲ 
ಸಾಧಕರು ಬೆಟ್ಟ ಕೊರೆದು ಗುಹೆ ನಿರ್ಮಿಸಿಕೊಂಡು ಅದರಲ್ಲಿರುತ್ತ ತಮ್ಮ ರಕ್ಷಣೆ 
ಮಾಡಿಕೊಳ್ಳುತಿದರು. ಬಹಳಷ್ಟು ಯುವಕರು ಅಡಿಗೆ ಮನೆಯಲ್ಲಿ ವಾಸಿಸುತಿದ್ದರು... 
ನಾನು ಒಂದು ಪ್ರತ್ಯೇಕ ಶಿಖರದ ಮೇಲೆ ಒಂದು ಗುಹೆಯಲ್ಲಿ ಆಶ್ರಯ ಪಡೆದಿದೆ... 
ಎದುರಿಗೆ ಕಲ್ಲಿನ ಗೋಡೆಯ ಮೇಲೆ ನಾನಾ ರೀತಿಯ ಬಣ್ಣ ಬಣ್ಣದ ಹೂಗಳನ್ನು, ಎಲೆ 
ಬಳ್ಳಿಗಳನ್ನು ಶೃಂಗರಿಸಿದೆ... ಪೂಜೆಗಾಗಿ ನಾವು ಕಣಿವೆಯಲ್ಲಿದ ದೊಡ್ಡ ಚರ್ಚಗೆ 
ಹೋಗುತಿದೆವು. ಊಟವನ್ನು ಎಲ್ಲರೂ ಸೇರಿ ಮಠದ ಹಾಲ್‌ನಲ್ಲಿ ಮಾಡುತಿದೆವು... 
ನಮ್ಮಲ್ಲಿ ಬಹಳಷ್ಟು ಜನ ಬುದ್ಧಿವಂತರಿದ್ದರು... ಸ್ಕಾಲರ್ಸ್‌ ಇದ್ದರು... ರಾತ್ರಿಯಲ್ಲಿ 
ಬಹುತೇಕ ಬೌದ್ಧಿಕ ಚರ್ಚೆಗಳು ನಡೆಯುತ್ತಿದ್ದವು... ಯಾವನಾದರೂ ಮಧ್ಯ ಏಶಿಯಾ 
ದಿಂದ ನಮ್ಮತ್ತ ಬಂದರೆ ಅವನೊಂದಿಗೆ ರಬಾಯ್‌ ರಭಾಯ್‌ ಎಂದು ಸಂಬೋಧಿಸು 
ತೇವೆ. ಅವನು- ""ತಾಯಿ ಮೇರಿ ಏಸುಕ್ರಿಸನ ತಾಯಿ, ದೇವರ ತಾಯಿ ಅಲ್ಲ 
ಎನ್ನುತಾನೆ. ಅದಕ್ಕೆ ನಾವು- ""ಇದಕ್ಕೆ ನಿನ್ನಲ್ಲಿ ಸಾಕ್ಷಿ ಏನಿದೆ ?'' ಎಂದಾಗ ಅವನು- 
“ನಿಮ್ಮಲ್ಲಿ ಸಾಕ್ಷಿ ಏನಿದೆ ?'' ಎಂದು ಪ್ರಶ್ನಿಸುತಾನೆ. ಯಾವನೋ ಸೀರಿಯನ್‌ ಪಾದ್ರಿ 
ಬರುತಾನೆ..... ಅವನೊಂದಿಗೂ ವಾದವಿವಾದ ನಡೆಯುತಿತ್ತು ಅವನು- ""ಏಸುವಿನ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 127 


ಪ್ರಕೃತಿಯ ಏಕತ್ವ ಒಪ್ಪಿಕೊಳ್ಳಿ..... ಅದರಲ್ಲಿಯೇ ಒಳಿತಿದೆ....'' ಎಂದರೆ ಅದಕ್ಕೆ 
ನಾವು- ""ಎಂದೂ ಸಾಧ್ಯವಿಲ್ಲ...'' ಎನ್ನುತಿದೆವು. ಈ ಜಗಳ, ವಾದಗಳಿಂದ ಬೇಸತ್ತ 
ಅದೆಷ್ಟೋ ಸಾಧಕರು, ಪಾದ್ರಿಗಳು ತಿಪ್ಲಿಸ್‌ಗೆ ಹೋಗಿ ಇಸ್ಲಾಂ ಧರ್ಮ ಸ್ತೀಕರಿಸಿದರು.'' 


ಒಟ್ಟಿನಲ್ಲಿ ತುಂಬ ಸೊಗಸಾಗಿ ಸಮಯ ಕಳೆಯುತಿತ್ತು ಏಸುವಿನ ಜನ್ಮದಿನದ 
ಸಂತೋಷಕ್ಕಿಂತ ಎರಡು ದಿನ ಮೊದಲು ನಡೆದ ಘಟನೆ ಹೇಳಬೇಕು. ನಾನು 
ಚುಮುಚುಮು ಬೆಳಗಿನಲ್ಲಿ ಅಡಿಗೆಗಾಗಿ ಕಟ್ಟಿಗೆ ಕಡಿದುಕೊಂಡು ಬರಲು ಅಡವಿಗೆ 
ಹೋದೆ. ಇಡೀ ಅಡವಿ ಬರ್ಪದಿಂದ ಮುಚ್ಚಿಹೋಗಿತ್ತು. ಕಣಿವೆಯಲ್ಲಿಯ ಚರ್ಚ 
ಗಳಲ್ಲಿ ಬಾರಿಸುವ ಗಂಟೆಗಳಿಂದ ತುಂಬ ಮಧುರವಾದ ದ್ವನಿ ಇಡೀ ವಾತಾವರಣ ವನ್ನು 
ಮಧುರಗೊಳಿಸಿತ್ತು. ಅಳಿಲು, ಮೊಲ ಮುಂತಾದ ಮುಗ ಪ್ರಾಣಿಗಳು ನನ್ನ ಸುತಲೂ 
ಓಡಾಡುತ್ತಿದ್ದವು. ಸೇಂಟ್‌ ಗೈಗರಿಯ ಒಂದು ಪ್ರಾರ್ಥನಾ ಪದ್ಯ ಗುನುಗುನಿಸುತ್ತನಾನು 
ಜೋರಾಗಿ ಕೊಡ್ಲಿಯಿಂದ ಒಂದು ಮರ ಕಡಿಯಲು ಆರಂಭಿಸಿದೆ. ಆ ಹೊಡೆತಕ್ಕೆ ಮರದ 
ಬಡೆಯಲ್ಲಿ ಸೀಳಿದ ಒಂದು ತುಂಡು ಕಟ್ಟಿಗೆ ಬಂದು ನನ್ನ ಕಾಲಿಗೆ ಬಡಿಯಿತು. ನಾನು ಆ 
ಕೂಡಲೇ ಅಲ್ಲಿಯೇ ಇದ್ದ ಬರ್ಪನಿಂದ ಗಾಯ ತೊಳೆದೆ ಹಾಗೂ ಹಸಿರೆಲೆ ಹಿಂಡಿ 
ಅದನ್ನು ಗಾಯದ ಮೇಲಿಟ್ಟು ಪಟ್ಟಿ ಕಟ್ಟಿದೆ. ಅಡಿಗೆಗೆ ಬೇಕಾಗುವಷ್ಟು ಕಟ್ಟಿಗೆ 
ಮಾಡಿಕೊಂಡು ಆಶ್ರಮಕ್ಕೆ ಬಂದೆ. ದಿನದ ಕೆಲಸದಲ್ಲಿ ತಲ್ಲೀನನಾದೆ. ರಾತ್ರಿ ನನ್ನ 
ಕೋಣೆಗೆ ಹೋಗಿ ಮಲಗುವ ಪೂರ್ವದಲ್ಲಿನಿತ್ಯದಂತೆ ಮೇಣಬತ್ತಿಹಚ್ಚಿದೆ.... ಸೇಂಟ್‌ 
ಆಗಸೀನನ ಆತ್ಮ ಚರಿತ್ರೆ ಪಠಣ ಆರಂಭಿಸಿದೆ.... ಕೊಡಲಿಯಿಂದ ಆದ ಗಾಯ, ವಿಷ 
ದೇಹವನ್ನೆಲ್ಲ ಆವರಿಸಿ ನಾನು ಬೆಳಗ್ಗೆ ಸತ್ತು ಹೋಗಿದ್ದೆ. ಆಗ ನನಗೆ ಐವತ್ನಾಲ್ಕು ವರ್ಷ. 
ಈ ಕೆಳಮನೆಯಲ್ಲಿ ನನ್ನನ್ನು ಯಾವಾಗ ಏಕೆ ತಂದು ಹಾಕಿದರೆಂಬುದು ನನಗೆ 
ಗೊತಿಲ್ಲ... 

ಬಹುಶಃ ರಾಜಕುಮಾರಿ ಕಾತಂಕಾ ಇಲ್ಲಿಗೆ ಶವಪೆಟ್ಟಿಗೆ ತರಿಸಿಕೊಂಡಿರಬೇಕು.... 
ಎಂದು ನಾನು ಯೋಚಿಸಿದೆ.... ಆದರೆ ಹಾಗೆಂದು ಹೇಳದೆ ಸುಮ್ಮನಿದೆ.... ಕುಂಡದ 
ಅಗ್ನಿ ಆರಿ ಹೋಗಿತ್ತು.... ಚಳಿಗಾಳಿಯಿಂದ ನಮ್ಮ ಎಲುಬಿನ ಹಂದರಗಳು ಜೋಲಿ 
ಹೂಡಯಲಾರಂಭಿಸಿದವು..... ಫಾದರ್‌ ಗ್ರ್ಯಾಗರಿ ಹೇಳಿದ- "“ಬನ್ನಿ..... ಎಲ್ಲಿಯಾ 
ದರೂ ಹೋಗಿ ಬೆಚ್ಚಗಿನ ಬಟ್ಟೆ ಹುಡುಕೋಣ.... ದೇವರು ನಮ್ಮೊಂದಿಗಿ ದಾನೆ.....'' 

ಸನೋಬಕಾದ ಕಾಡಿನಿಂದ ಹೊರಟು ನಾವಿಬ್ಬರೂ ಬಂದು ಚರ್ಚ 
ತಲುಪಿದೆವು.... ಅದು ಒಂದು ತುಂಬ ಆಧುನಿಕ ವಾಸುವಾಗಿತ್ತು.... ಗಿರಜಿಸಾನದ 
ಮಹಾರಾಣಿ ಗೋರಾನದುಖ್ಯ ಇದನ್ನು ಹನ್ನೊಂದನೆಯ ಶತಮಾನದಲ್ಲಿ ಕಟ್ಟಿಸಿ 
ದಳು.... ಇದು ಬಹುಶಃ ಒಂದು ""ಫಂಕ್ಟನಿಂಗ್‌ ಚರ್ಚ'' ಆಗಿರಬೇಕು.... ಏಕೆಂದರೆ 
ಒಳಗಡೆ ಸುಸಜ್ಜಿತ ಹದಿಮೂರು ಸ್ವರ್ಣ ಮೂರ್ತಿಗಳ ಎದುರಿನಲ್ಲಿ ಎತರದ ದೀಪ 
ಸಂಭಗಳಲ್ಲಿ ಮೇಣಬತಿಗಳು ಉರಿಯುತಿದವು.... ಪಾದ್ರಿಯ ಕೋಣೆಯ ಬಾಗಿಲು 
ತೆರೆದಿತ್ತು... ನಾವು ಒಳಗೆ ಹೋದೆವು.... ಗ್ಯಾಲರಿಯಲ್ಲಿ ಒಂದು ಕಪಾಟು ಕಾಣಿಸಿತು. 
ಅದರಲ್ಲಿ ಪಾದ್ರಿಗಳ ಸಮ ವಸ್ತ್ರಗಳು ಜೋತು ಬಿದಿದವು. ಪಾದ್ರಿ ಬಹುಶಃ ತನ್ನ 


128 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಮನೆಯಲ್ಲಿ ನಿದ್ರಿಸುತ್ತಿರಬೇಕು. ಫಾದರ ಗ್ರೆಗರಿ ಅಲ್ಮಾರಿಯಿಂದ ಬೆಚ್ಚಗಿನ ನಿಲುವಂಗಿ 
ಕಳವು ಮಾಡಿದ, ನಾವಿಬ್ಬರೂ ಅವನ್ನು ಆ ಕೂಡಲೇ ತೊಟ್ಟು ಕೊಂಡೆವು. ಆಗ 
ಜೀವದಲ್ಲಿ ಜೀವ ಬಂತು. ಅದೇ ಸಮಯಕ್ಕೆ ಅಲ್ಮಾರಿಯ ಹಿಂದೆ ಓರ್ವ ಮನುಷ್ಯನ 
ನೆರಳು ಕಾಣಿಸಿತು. ಚೆಕ್‌ ಕೋಟ ಧರಿಸಿದ್ದ ಬ್ರೌನ್‌ ಪ್ಯಾಂಟ್‌ ಹಾಕಿದ್ದ ತಲೆಯಲ್ಲಿ 
ಸುಕ್ಕು ಗಟ್ಟಿದ ದಟ್ಟ ಕೂದಲು, ದಪ್ಪ ಗಾಜಿನ ಕನ್ನಡಕ ಹಾಕಿ ಕೊಂಡಿದ್ದ, ಅವನು ಕೂಡ 
ಇಂಥದೇ ನಿಲುವಂಗಿ ಕಳವು ಮಾಡಲು ಹವಣಿಸುತ್ತಿದ್ದ... ನಮ್ಮನ್ನು ನೋಡಿ ಆತ 
ಅಲ್ಮಾರಿಯ ಹಿಂದೆ ಅಡಗಿಕೊಂಡಿದ್ದ, ನಾವು ಕೂಡಲೇ ಹೊರಗೆ ಬಂದೆವು ಹಾಗೂ 
ಅವನ ಹೆದರಿಕೆಯಿಂದಾಗಿ ನಾವಿಬ್ಬರೂ ಓಡತೊಡಗಿದೆವು. ಜೋಲಿ ಹೊಡೆಯುತ್ತ 
ಬೆಟ್ಟ ಇಳಿಯ ತೊಡಗಿದೆವು. ಕೆಲ ನಿಮಿಷಗಳ ನಂತರ ಹೊರಳಿ ನೋಡಿದೆ. ಆ ಮನುಷ್ಯ 
ಕೂಡ ಓರ್ವ ಪಾದ್ರಿಯ ಸಾದಾ ಉಡುಪಿನಲ್ಲಿ ನಮ್ಮ ಹಿಂದೆ ಬರುತಿದ್ದ. ನಾವು ಜಲ್ಲಿ 
ಜಲ್ಲಿ ಡೇರೆಗಳತ್ತ ಹೊರಟೆವು.... ಅಲ್ಲಿಯ ಗುಂಪಿನಲ್ಲಿ ಸೇರಿ ಕಾಣದಂತಾಗಲು. ಆದರೆ 
ಅಲ್ಲಿಂದ ಹುಡುಗ ಹುಡುಗಿಯರು ತಮ್ಮ ತಮ್ಮ ಬ್ಯಾಗ ತೆಗೆದುಕೊಂಡು ಹಡಗದತ್ತ 


ಓರ್ವ ಹುಡುಗ ಮತ್ತು ಓರ್ವ ಹುಡುಗಿ ಮಾತನಾಡುತ್ತ, ಮಾತಿನಲ್ಲಿಯೇ 
ಮಗ್ನರಾಗಿ ಜೊತೆ ಜೊತೆಯಲ್ಲಿ ಸಾಗಿದ್ದರು. ಅವರ ಬೆನ್ನಿಗೆ ಇಳಿಬಿಟ್ಟುಕೊಂಡಿದ್ದ 
ಬ್ಯಾಗಿನಲ್ಲಿ ಎರಡೆರಡು ಜೋಡಿ ಕೈಕುಬಸಗಳು ಜೋತಾಡುತ್ತಿದ್ದವು. ಫಾದರ್‌ ಗ್ರ್ಯ್ಯಾಗರಿ 
ಕೂಡಲೇ ಕೈ ಚಳಕ ತೋರಿಸಿದ ಆ ನಂತರ ಆತ ಖಾಲಿಯಿದ್ದ ಒಂದು ಡೇರೆಯೊಳಗೆ 
ನುಗ್ಗಿದ ಹಾಗೂ ಅಲ್ಲಿಂದ ಎರಡು ಜೋಡಿ ಫುಲ್‌ ಬೂಟು ಮತ್ತು ಮಫಲರ್‌ 
ತೆಗೆದುಕೊಂಡು ಬಂದ. ಇನ್ನೊಂದು ಡೇರೆಯಿಂದ ಎರಡು ಕಪ್ಪು ಕನ್ನಡಕ ಹೊಡೆದು 
ಕೊಂಡು ಬಂದ. ಈಗ ನಾವಿಬ್ಬರೂ ಒಂದು ಗಿಡದ ಮರೆಯಲ್ಲಿಕುಳಿತು ಫುಲ್‌ ಬೂಟು 
ಹಾಕಿಕೊಂಡೆವು. ಚರ್ಮದ ಕೈ ಕುಬಸ ತೊಟ್ಟು ಕೊಂಡೆವು. ಗಾಗಲ್‌ಗಳಿಂದ ಕಣ್ಣು 
ಹಾಗೂ ಮಪ್ಪರದಿಂದ ಕುತಿಗೆ ಮುಚ್ಚಿಕೊಂಡೆವು.... ಇಪ್ಪತ್ತನೆಯ ಶತಮಾನದ 
ಎಪ್ಪತ್ತೈದನೆಯ ವರ್ಷವನ್ನು ಎದುರಿಸಲು ಟೊಂಕ ಕಟ್ಟಿ ಸಿದ್ದವಾದೆವು. ಈಗ ನಮ್ಮನ್ನು 
ನೋಡಿ, ಎರಡು ಶವಗಳು ಹೊರಟಿವೆಯೆಂದು ಹೇಳಲು ಯಾರಿಗೂ ಸಾಧ್ಯವಿರಲಿಲ್ಲ 
ನಮ್ಮ ಮುಖಗಳು ಮುಚ್ಚಿಕೊಂಡಿದ್ದವು. ಜೀವಂತ ಪಾದ್ರಿ, ಜೀವಂತ ವ್ಯಕ್ತಿಗಳಾಗಿ 
ತೋರುತಿದೆವು. 


ಈಗಲೋ ಆಗಲೋ ಬೆಳಕು ಹರಿಯುವುದರಲಿತ್ತು.... ನದಿಯ ತಟದಲ್ಲಿ 
ಆಳವಾದ ಮಂಜು ಮುಸುಕಿತ್ತು ಹಡಗ ಹೊರಡುವ ಬುಂಗಾ ಕೂಗಿಕೊಂಡಿತು. 
ಹುಡುಗ, ಹುಡುಗಿಯರ ಸಮೂಹ ಹಾಡು ಹಾಡುತ್ತ ವಾದ್ಯಬಾರಿಸುತ್ತ ಪಾವಟಿಗೆ 
ಏರತೊಡಗಿದರು. ನೂರಾರು ಜನ ವಿದ್ಯಾರ್ಥಿಗಳವರು. pa ಕೂಡ ಆ 
ಸಮೂಹದಲ್ಲಿ ಸೇರಿಕೊಂಡೆವು ಹಾಗೂ ಹಡಗ ಏರಿದೆವು.... ಮಂಜು ಮುಸುಕಿದ್ದ 
ರಿಂದ ಹಾಗೂ ಆ ನೂರಾರು ವಿದ್ಯಾರ್ಥಿಗಳ ಸಮೂಹದಲ್ಲಿ ನಮ್ಮನ್ನು ಯಾರೂ 
ಗಮನಿಸಲಿಲ್ಲ.... ಹಡಗದಲ್ಲಿ ಹೋದ ಮೇಲೆ ತಿರುಗಿ ನೋಡುತ್ತೇನೆ ಆ ಅಪರಿಚಿತ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 129 


ವ್ಯಕ್ತಿ ನಮ್ಮ ಹಿಂದೆಯೇ ಇದ್ದಾನೆ... ಅವನು ನಮ್ಮೊಂದಿಗೇ ಇದ್ದಾನೆ.... ನಾವು ಆ 
ಕೂಡಲೇ ಬಹು ಎಚ್ಚರಿಕೆಯಿಂದ ಒಂದು ಕತ್ತಲೆ ಆವರಿಸಿದ ಮೂಲೆಯಲ್ಲಿ ಹೋಗಿ 
ಅಡಗಿಕೊಂಡೆವು. ಅವನೂ ನಮ್ಮ ಹತ್ತಿರವೇ ಬಂದು ಕುಳಿತ. ಹಡಗ ಲಂಗರ್‌ ತೆಗೆದು 
ದಕ್ಷಿಣದತ್ತ ಚಲಿಸಲಾರಂಭಿಸಿತು. 


ನಾವಿಬ್ಬರೂ ಹಸಿವೆ, ನೀರಡಿಕೆ ಹಾಗೂ ನಿದ್ರೆಗಳ ಬಗ್ಗೆ ಯೋಚಿಸಲೇ ಇಲ್ಲ 
ಆದರೆ ಮೂರನೆಯವನ ಮೇಲೆ ಇವುಗಳ ಪರಿಣಾಮವೇನಾಗಿರಬೇಕೆಂಬುದು ನಮಗೆ 
ಅಂದಾಜ ಮಾಡಲು ಸಹ ಸಾಧ್ಯವಾಗಲಿಲ್ಲ ಆದರವನು ಮೌನವಾಗಿಯೇ ಇದ್ದ 
ಎರಡನೆಯ ರಾತ್ರಿ ಹಡಗ ಬಾತೋಮಿಯಲ್ಲಿಲಂಗರ್‌ ಹಾಕಿತು. ಹಾಡುತ್ತ ಬಾರಿಸುತ್ತ 
ಸಂತೋಷದಲ್ಲಿದ್ದ, ಆರೋಗ್ಯವಂತ, ಉಲ್ಲಾಸದ ತರುಣ, ತರುಣಿಯರ ಗುಂಪಿ 
ನೊಂದಿಗೆ ನಾವು ಮೂವರೂ ಹಡಗದಿಂದ ಹೊರಗೆ ತಟದ ಮೇಲೆ ಬಂದೆವು. ಜಲ್ಲಿ 
ಜಲ್ಲಿ ಒಂದೆಡೆಗೆ ನಡೆಯ ತೊಡಗಿದೆವು. ನಾವು ಎತ್ತ ಎಲ್ಲಿಗೆ ಹೋಗುತಿದ್ದೇವೆ 
ಎಂಬುದು ನಮಗೇ ಗೊತಿರಲಿಲ್ಲ. ನಮಗೀಗ ಕೇವಲ ಓಡುವುದೊಂದೇ ಗೊತಿತ್ತು... 
ಗುರಿ, ಗಮ್ಯ ಯಾವೂ ಇರಲಿಲ್ಲ. ವರ್ಷಗಟ್ಟಲೆಯ ಎಡ್‌ವೆಂಚರದ ಆಶೆಯನ್ನು 
ನಿನ್ನಿಂದಾಗಿ ಕೈಕೊಳ್ಳಲಾಗಿತ್ತು.... ನಡೆಯುತ್ತ ನಡೆಯುತ್ತ ನಾವು ಒಂದೆಡೆ ತಲುಪಿ 
(a ಅಲ್ಲಿ ಬಹಳಷ್ಟು ನಾವು (ಬೋಟ)ಗಳು ನಿಂತಿದವು. ಸೂರ್ಯೋದಯ 
ವಾಗಲು ಇನ್ನೂ ತಡವಿತ್ತು..... ತಟ ನಿರ್ಜನವಾಗಿತ್ತು. ಫಾದರ್‌ ಗ್ರ್ಯ್ಯಾಗರಿ ಒಂದು 
ಮೋಟರ ಬೋಟಿನ ಹಗ್ಗ ಬಿಚ್ಚಿದ ಹಾಗೂ ನಿನ್ನ ಹೆಸರು ಹೇಳುತ್ತ ಅದರಲ್ಲಿ ಹಾರಿದ 
ಮತ್ತು ನನ್ನ ಕೈ ಹಿಡಿದು ನನ್ನನ್ನೂ ಅದರೊಳಕ್ಕೆ ಎಳೆದುಕೊಂಡ. ಆಗ ತಲೆಯೆತ್ತಿ 
ನೋಡುತ್ತೇನೆ. ಆ ಮೂರನೆಯ ವ್ಯಕ್ತಿ ತಟದ ಮೇಲಿದ್ದಾನೆ. ಓ ! ದೇವರೇ... 
ಕೇಳಿದ್ದೆ... ಸಾವು ಜೀವನದ ಬೆಂಬತ್ತಿ ಬರುತದೆಂದು !.... ಆದರಿಲ್ಲಿ ಅದರ 
ತದ್ದಿರುದ್ದ..... ಅವನು ಕೈ ಅಲ್ಲಾಡಿಸುತ್ತ ಜೋರು ಜೋರಾಗಿ ಕೂಗಿ ಹೇಳಿದ- 
"ನನ್ನನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ..... ನನ್ನನ್ನೂ.....'' ಅವನು ಇದೇ 
ಮೊದಲ ಸಲ ಮಾತನಾಡಿದ್ದ... ಫಾದರ್‌, ಅವನಿಗೆ ಸನ್ನೆ ಮಾಡಿ ಬೋಟಿನಲ್ಲಿ 
ಬರುವಂತೆ ಹೇಳಿದ.... ಅವನು ಬಂದ ನಂತರ ಇಂಜಿನ್‌ ಸ್ಟಾರ್ಟ ಮಾಡಿದ.... 
ಏಳನೆಯ ಶತಮಾನದ ಕುರಾ ನದಿಯಲ್ಲಿ ತಾವು ಮೋಟರ ಬೋಟದಿಂದಲೇ ತಿಪ್ಲಿಸ್‌ಗೆ 


ಬಂದು-ಹೋಗಿ ಮಾಡುತ್ತಿದ್ದೀರಿ ಜ್‌ 


ಆ ಮನುಷ್ಯ, ಅಪರಿಚಿತ ಬಂದು ನಮ್ಮ ಜೊತೆಯಲ್ಲಿಯೇ ಕುಳಿತ..... ಫಾದರ್‌ 
ಗ್ರ್ಯಾಗರಿ ಒಮ್ಮೆಲೇ ಪ್ರೂಫೆಶನಲ್‌ ದ್ವನಿಯಲ್ಲಿ ಕೇಳಿದ- ""ಪ್ರಿಯ ಮಗನೇ, ನಿನಗಾವ 
ತೊಂದ್ರೆಯಿದೆ.... ನೀನು ಮಹಾರಾಣಿ ಗೋರಾಂದುಖದ ಚರ್ಚದಿಂದ ಹಿಡಿದು 
ಇಲ್ಲಿಯವರೆಗೆ ನಮ್ಮ ಬೆನ್ನು ಏಕೆ ಹತಿರುವೆ ?....'' ಎನ್ನುತ್ತ ನನ್ನತ್ತ ಹೊರಳಿ ""ಇದು 
ಜೆಟ್‌ ಬೋಟ ಆಗಿದೆ....'' ಎನ್ನುತ್ತ ಮತ್ತೆ ಆ ಅಪರಿಚಿತನತ್ತ ಹೊರಳಿ- ""ಹಾಂ, 
ಪ್ರಿಯ ಮಗನೇ, ನಿನಗಾವ ಕಷ್ಟವಿದೆ ?'' ಎಂದು ಕೇಳಿದ. 


130 ಕುರ್ರತುಲ ಐನ ಹೃದರ ಅವರ ಆಯ್ದ ಕತೆಗಳು 


ಅವನು ತನ್ನ ಬಾಯಿ ಮೇಲೆ ಕೈಯಿರಿಸಿ ಮೆಲ್ಲಗೆ ಹೇಳಿದ- ""ಫಾದರ್‌.... 
ನಾನೊಬ್ಬ ಡಿಸಿಡೆಂಟ್‌ ಇಂಟಲೆಕ್ಟುವಲ್‌ ಇದ್ದೇನೆ.... ವೆಸ್ಟನ್ನು ಡಿಫೆಕ್ಟ್‌ಗೊಳಿಸುತ್ತಿ 
ದೇನೆ..... ನನಗೆ ಸಹಾಯಮಾಡಿ.....'' 

"ವೆಸ್ಟ್‌..... ?'' ಎನ್ನುತ್ತ ಫಾದರ್‌ ಕೂಡಲೇ ಬೋಟಿನ ದಿಕ್ಕನ್ನು ಬದಲಿಸಿ 
ಪಶ್ಚಿಮದತ್ತ ಹೊರಳಿಸಿದ ಹಾಗೂ ""ಬಲಾರಿಯಾದ ಯಾವ ಹಡಗುತಾಣಕ್ಕೆ 
ಹೋಗಬೇಕೆನ್ನುತ್ತಿ ?'' ಎಂದು ಅಪರಿಚಿತನನ್ನು ಕೇಳಿದ. ಆ ಕ್ಷಣದಲ್ಲಿ ಫಾದರ್‌ 
ಗೈಗರಿಯ ಹಾಗೂ ಬಿಲಿಯಾನಿಯ ತಲೆಯಿಂದ ಸಮಕಾಲೀನ ಘಟನೆಗಳು ಮತ್ತು 
ಸಾಮಾನ್ಯ ತಿಳಿವಳಿಕೆಗಳು ಬಹುಶಃ ಆ ಸಮಯದ ಮಟ್ಟಿಗೆ ಮಾಯವಾಗಿದವು, 
ಅಥವಾ ಅವನ ತಲೆ ಆ ಕಾಲದಲ್ಲಿ ಬೇರೆ ಇನ್ನೆಲ್ಲಿಯಾದರೂ ಇರಬೇಕು..... ಒಟ್ಟಿನಲ್ಲಿ 
ಆ ಮನುಷ್ಯ ಗಾಬರಿಯಾಗಿ ಹೇಳಿದ- ""ಫಾದರ್‌, ಬಹುಶಃ ತಾವು ನಲವತ್ಸೈದನೆಯ 
ಇಸವಿಯಿಂದ ತಮ್ಮ ಆಶ್ರಮದಿಂದ ಹೊರಗೇ ಬಂದಿಲ್ಲವಂದು ತೋರುತದೆ.....'' 

""ನಲವತೈದರಲ್ಲಿ ನಾನು ತಿಪ್ಪಿಸಿಯಲ್ಲಿಯೇ ಇದ್ದೆ....'' ಎಂದು ಫಾದರ್‌ 
ಹೇಳಿದ..... ಆದರೆ ಸುದೈವದಿಂದ ಮೋಟರದ ಸಪ್ಪಳದಲ್ಲಿ ಆ ಮನುಷ್ಯ ಈ ಮಾತು 
ಕೇಳಿಸಿ ಕೊಳ್ಳಲಿಲ್ಲ... ಅವನು ಹೇಳುತ್ತಲೇ ಇದ್ದ- ""ಫಾದರ್‌.... ವೆಸ್ಟ್‌ ಈಗ 
ಬರ್ಲಿನ್‌ ಗೋಡೆಯ ಆಚೆ ಕಡೆಯಿಂದ ಆರಂಭವಾಗುತದೆ....'' 

ಓ ! ದೇವರೆ, ಭಾವುಕ, ಬುದ್ದಿಮಂದಳಾದ ನಾನು..... ಹೇಳಿದ- 

“ಚೀನದ ಗೋಡೆ ಬಗ್ಗೆ ನಾನು ಕೂಡ ಕೇಳಿದ್ದೇನೆ..... ಸದ್‌ ಸಿಕಂದರಿ ಮತ್ತು 
ಬರ್ಬಂದ ನಮ್ಮ ಕೊಹಿಸಾನ ಕಫ್‌ಕಾಜಿಯಲ್ಲಿವೆ.... ಈ ಬರ್ಲಿನ್‌ ಗೋಡೆ 
ಎಲ್ಲಿದೆ....?'' 

ಫಾದರ್‌, ನನಗೆ ಸುಮ್ಮನಿರುವಂತೆ ಸನ್ನೆ ಮಾಡಿದ.... ಆ ಕ್ಷಣ ಫಾದರ್‌ 
ಗ್ರ್ರ್ಯಾಗರಿಯ ಸಮಸ್ತ ""ಸಮಕಾಲೀನ ಚೇತನ'' ಮರಳಿ ಬಂದಿತ್ತು ಅವನು ಮೋಟರ 
ಬೋಟಿನ ದಿಕ್ಕನ್ನು ಬದಲಿಸಿ ತುರ್ಕಿಯತ್ತ ಮುಂದುವರಿದ.... ಬೋಟ ವಿಶಾಲವಾದ 
ಸಮುದ್ರದಲ್ಲಿ ಜೋರಾಗಿ, ಗಾಳಿಯೊಂದಿಗೆ ಮಾತಾಡುತ್ತ ಭರಾಟೆಯಿಂದ 
ಒಡುತ್ತಲಿತ್ತು.... ಫಾದರ್‌, ಆ ಡಿಸಿಡೆಂಟ್‌ ಇಂಟ್‌ಲೆಕ್ಟುವಲ್‌ಗೆ ಹೇಳಿದ- 
“ಪ್ರೀತಿಯ ಮಗನೇ, ದೇವರನ್ನು ಸ್ಮರಿಸು.... ಯೂನುಸ ಪೈಗಂಬರರನ್ನು ಕಾಪಾಡಿದ 
ದೇವರನ್ನು ಸ್ಮರಿಸು..... ನಮ್ಮ ರಕ್ಷಕನೂ, ಸಹಾಯಕನೂ ಆತನೇ ಆಗಿದ್ದಾನೆ.... ಮತ್ತು 
ಸಿಮುದ್ರಗಳ ತಾರೆಯಾಗಿದಾನೆ.... ತಾಯಿ ಮರಿಯಮ್‌ಳು ಮಾರ್ಗದರ್ಶನ 
ಮಾಡಲಿದ್ದಾಳೆ.....'' 

""ಪರಮಾತ್ಮನು ನಮ್ಮನ್ನು ರಕ್ಷಿಸಲಿ.....'' ಎನ್ನುತ್ತ ನಾನು ಹೇಳಿದೆ.... "ಪ್ರಿಯ 
ಮಗನೇ, ದೇವರನ್ನು ಹಡಗುಗಳಿಗೆ, ಯಾತ್ರಿಕರಿಗೆ ದಾರಿ ತೋರುವಾತನನ್ನು ನೆನೆ..... 
ನೀನು ದೇವದೂತರ, ಸಂತರ ಮತ್ತು ಧರ್ಮಕ್ಕಾಗಿ ಬಲಿ ಹೋದವರ ಚರಿತ್ರೆಗಳನ್ನು 
ಕಟ್ಟು ನಿಟ್ಟಾಗಿ ಪಠಣ ಮಾಡುತ್ತಿರುವೆಯೆಂದು ನಾನು ಆಶಿಸಿ ದ್ವೇನೆ....'' ಎಂದಾಗ- 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 13] 


""ನಾನು ಕೇವಲ ಮೆಲಾರ್‌ಮೆ, ಕಾಫ್‌ಕಾ ಮತ್ತು ಬೊದಲಿಯರ್‌ ಅವರನ್ನು 
ಅಧ್ಯಯನ ಮಾಡಿದ್ದೇನೆ.....'' ಎಂದವನು ಹೇಳಿದ, ಓ ! ದೇವರೇ, ನಾನು ಈ 
ಮುಂಚೆ ಈ ಸಂತರ ಹೆಸರನ್ನು ಕೇಳಿರಲಿಲ್ಲವೆಂಬುದನ್ನು ಪ್ರಾಮಾಣಿಕವಾಗಿ 
ಒಪ್ಪಿಕೊಳ್ಳುತ್ತೇನೆ...... 

ಓ ! ಜಗದ್‌ ರಕ್ಷಕನೆ..... ಇಲ್ಲಿಂದ ಮುಂದಿನ ಎಲ್ಲ ಘಟನೆಗಳನ್ನು ನೀನು 
ಬಲ್ಲವನಾಗಿರುವೆ.... ನಾವು ಹೇಗೆ ಯಾವ ಯಾವ ಎಡ್‌ವಂಚರ್ಫ್‌ಗಳನ್ನು ಎದುರಿ 
ಸುತ್ತ, ಕೊನೆಯಲ್ಲಿ ವೀಯಾನಾ ತಲುಪಿದೆವು ಎಂಬುದು..... ಅಲ್ಲಿ ನಮಗ ಯಾವ 
ರೀತಿಯ ಆತಿಥ್ಯ, ಸ್ವಾಗತ ನೀಡಲಾಯಿತು..... ಡಿಸಿಡೆಂಟ್‌ ಇಂಟಲೆಕ್ಷುವಲ್‌ ಪ್ರಸ್‌ 
ಕಾನ್‌ಪ್ರೆನ್ಸ್‌ ಯಾವ ರೀತಿ ನಡೆಸಿದ.... ಟಿ.ವಿ. ಮತ್ತುಪತ್ರಿಕಾ ಸಂದರ್ಶನ, ಪುಸಕಗಳ 
ಕಂಟ್ರಾಕ್ಟ್‌, ಔತಣಗಳು, ನಾನು ಮತ್ತು ಫಾದರ್‌ ಗ್ರ್ಯಾಗರಿ ಒಟ್ಟಿಗಿರುವುದು..... ಆದರ 
ವೀಯಾನಾ ತಲುಪಿದ ತಕ್ಷಣ ಫಾದರ್‌, ಡಿಸಿಡಂಟ್‌ ಇಂಟಲೆಕ್ಟು ವಲ್‌ಗೆ ಹೀಗೆಂದು 
ಹೇಳಿದ- ""ನಾನು ಮತ್ತು ಮದರ್‌ ಫ್ಲೋರಾ ಇಬ್ಬರೂ ಗಿರ್ಜಿಸಾನದ ಜಾರ್ಜಿಯನ್‌ 
ಚರ್ಚದ ಅತ್ಯಂತ ಪ್ರಾಚೀನವಾದ ಆರ್ಡರ್‌ದೊಂದಿಗೆ ಸಂಬಂಧ ಹೂಂದಿದ್ದೇವೆ..... 
ಅದರ ಸದಸ್ಯರು ಸಾಯುವವರೆಗೂ ಸಂಪೂರ್ಣವಾಗಿ ಮೌನ ಆಚರಿಸುವ ಪಣತೊಟ್ಟಿ 
ರುತಾರೆ.... ಈ ಕಾರಣದಿಂದ ನಮ್ಮಿಬ್ಬರಿಗೂ ಸಂದರ್ಶನದಿಂದ ದೂರವಿಡಬೇಕು..... 
ದಿನನಿತ್ಯದ ಅವಶ್ಯಕತೆಗಳ ಬಗ್ಗೆ ನಾವಿಬ್ಬರೂ ಒಂದು ಹಾಳೆಯಲ್ಲಿ ಕೆಲ ಶಬ್ದಗಳನ್ನು 
ಬರೆಯುತಿರುತ್ತೇವೆ... ಇದಲ್ಲದೆ ನಾವು ಫೋಟೋ ತೆಗೆಯಿಸಿಕೊಳ್ಳುವುದಿಲ್ಲ.... ಇದು 
ಆತ್ಮ ಪ್ರಶಂಸೆ, ಅಭಿಮಾನದ, ಅಹಂಕಾರದ ಪ್ರದರ್ಶನವೆಂದು ನಾವು ಭಾವಿಸಿ 
ದೇವೆ.... ಇಂಟಲೆಕ್ಸುವಲ್‌ ಈ ಸಂದೇಶವನ್ನು ಪತ್ರಿಕಾಕರ್ತರಿಗೆ ತಲುಪಿಸಿದ..... ಈ 
ಸಂದೇಶದಿಂದ ಒಂದು ರೀತಿಯ ಕೋಲಾಹಲವೇ ಉಂಟಾಯಿತು... ಈಗ ವರ್ಲ್ಡ 
ಪ್ರಸ್‌ದಲ್ಲಿಯೂ ಸುದ್ದಿ ಪ್ರಕಟವಾದವು.... "ಫಾದರ್‌ ಗ್ರ್ಯ್ಯಾಗರಿ ಮತ್ತು ಮದರ್‌ 
ಫ್ಲೋರಾ ಶಾಶ್ವತವಾಗಿ ಮೌನಧಾರಣ ಮಾಡುವ ಪ್ರತಿಜ್ಞೆ ಗೈದಿದ್ದಾರೆ....'' ಇದಾದ 
ನಂತರ ಪ್ಯಾರಿಸ್‌ದಲ್ಲಿ ಓರ್ವ ಪತ್ರಕರ್ತ ಒತ್ತಾಯ ಮಾಡಿದ- ""ನನ್ನ ಪ್ರಶ್ನೆಗಳಿಗೆ ಉತ್ತ 
ರವನ್ನು ಒಂದು ಹಾಳೆಯಲ್ಲಿಬರೆದು ಕೂಡಿ'' ಎಂದು. ಆದರೆ ಫಾದರ್‌ ಉತರ ನೀಡು 
ತ್ತ ಹೀಗೆ ಬರೆದ- 

""ನಾನು ಕೆಲಕಾರಣಗಳಿಂದಾಗಿ ಏನನ್ನೂ ಹೇಳಲಿಚ್ಛಿಸುವುದಿಲ್ಲ''..... ಇದಾದ 
ನಂತರ ""ಫಾದರ್‌ ಗ್ರ್ಯಾಗರಿಯ ಹೇಳಿಕೆ-ಕೆಲಕಾರಣಗಳಿಂದಾಗಿ ಏನನ್ನು ಹೇಳಲೂ ಇಚ್ಛಿ 
ಸುವುದಿಲ್ಲ.....'' ಎಂದು ಪತ್ರಿಕಾಕರ್ತರು ಬರೆದರು.....ಪ್ಯಾರಿಸ್‌ದಿಂದ ನಮ್ಮನ್ನು 
ಲಂಡನ್‌ಗೆ ಕರೆದೊಯ್ಯಲಾಯಿತು. ಅಲ್ಲಿಯೂ ಇದೇ ಕೋಲಾಹಲ ನಡೆಯಿತು... ಈಗ 
ನಮ್ಮ ಮಾಮೂಲ ಕಾರ್ಯಕ್ರಮವೆಂದರೆ ಇಂಟಲೆಕ್ಟುವಲ್‌ ಮೊಡಿಯಾಗಳ ಪ್ರತಿನಿಧಿ 
ಗಳ ಜೊತೆ ಇರುವುದು, ಫಾದರ್‌ ಗ್ರ್ಯ್ಯಾಗರಿ ಗ್ರಂಥಾಲಯದಲ್ಲಿ ಕಾಲ ಕಳಯುವುದು, 
ನಾನು ವಿಂಡೋಷಾಪಿಂಗ್‌ ಮಾಡುತ್ತ ತಿರುಗುತಿರುವುದು..... ನಮ್ಮನ್ನು ಅತ್ಯಂತ 
ಶ್ರೇಷ್ಠ ಹೋಟಲ್‌ಗಳಲ್ಲಿ ಇರಿಸಲಾಗಿತ್ತು... ಪ್ರೆಸ್ಸಿನವರು ನಮ್ಮ ""ಆಶೆಗಳನ್ನು 


132 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಗೌರವಿಸಿ'' ನನ್ನ ಮತ್ತು ಫಾದರ್‌ನನ್ನು ಸಂಪೂರ್ಣ ಸ್ವತಂತ್ರವಾಗಿರಲು ಬಿಟ್ಟುಬಿಟ್ಟಿ 
ದ್ದರು..... ನಮ್ಮ ಅತಿಥೇಯರು ಕೂಡ ಮಾರನೆಯ ದಿನದ ಪ್ರೋಗ್ರಾಮಗಳ ಬಗ್ಗೆ 
ಏನೆಲ್ಲ ತಿಳಿಸಬೇಕೊ ಅದನ್ನೆಲ್ಲ ಡಿಸಿಡೆಂಟ್‌ ಇಂಟಲೆಕ್ಟುವಲ್‌ಗೆ ತಿಳಿಸುತಿದ್ದರು.... 


ಒಂದು ತಿಂಗಳ ನಂತರ, ಓ ! ದೇವರೇ, ನಿನಗೆ ಚೆನ್ನಾಗಿ ಗೊತಿರುವಂತೆ ನಾವು 
ಮೂವರೂ ಆಮಂತ್ರಿತರಾಗಿ ಅಮೇರಿಕಾಕ್ಕೆ ತೆರಳಿದೆವು. ಕಾರ್ಯಕ್ರಮದ ಪ್ರಕಾರ 
ನಾವು ಮೂವರೂ ಸ್ಥಾಯಿ ರೂಪದಲ್ಲಿ ಅಲ್ಲಿ ವಾಸ ಮಾಡಲಿದ್ದೆವು. ಇಂಟಲೆಕ್ಟುವಲ್‌ 
ಈಗ ತುಂಬ ವ್ಯಸ್ತನಾಗಿದ್ದ ಸ ಪುಸಕ ಮತು ಧಾರಾವಾಹಿ ಲೇಖನಗಳ ಬಗ್ಗೆ ಅತ್ಯಧಿಕ 
ರಾಯಲ್ಟಿ ಮುಂಗಡ ವಸೂಲ ಮಾಡಿದ ಹಾಗೂ ಮಜಾ ಮಾಡುತಲಿದ್ದ... ನಮ್ಮನ್ನು 
ನ್ಯೂಯಾರ್ಕ್‌ ಹಿಲ್ಬನ್‌ದಲ್ಲಿ ಇಳಿಸಲಾಗಿತ್ತು.... ಇಲ್ಲಿಯೂ ಕೂಡ ನನಗೆ ಹಾಗೂ 
ಅಃ ಅವೇ ಸಮಸ್ಸೆ (ಗಳನ್ನು ಎದುರಿಸಬೇಕಾಗಿ ಬಂತು...... 


ಇಂಥವೇ ಸಮಸ್ಯೆಗಳನ್ನು ನಮಗೆ ಪಶ್ಚಿಮ ಯುರೋಪ ಮತ್ತು ಇಂಗ್ಲಂಡದ 
ಹೋಟಲ್‌ಗಳಲ್ಲಿ ಎದುರಿಸಬೇಕಾಗಿ ಬಂದಿತ್ತು... ಅಲ್ಲದೆ ನಮಗೆ ತುಂಬ 
ತೊಂದರೆಯೂ ಆಗಿತ್ತು... ದೇವರೇ, ನಿನಗೆ ಗೊತ್ತಿದೆ... ನಮಗಿಬ್ಬರಿಗೂ ಹಸಿವೆ, 
ನೀರಡಿಕೆ, ನಿದ್ರೆ, ಬಾತರೂಮಗೆ ಹೋಗುವ ಅವಶ್ಯ ಕತೆ ಇಲ್ಲವೆಂಬುದು.... ಹೀಗಾಗಿ 
ನಾವು ನಮ್ಮ ರೂಮಿಗೆ ಬ್ರೆಕ್‌ಫಾಸ್ಟ್‌ ತರಿಸುತ್ತಿದ್ದಲ್ಲ ಜ್‌ ಊಟ ಮಾಡಲು ಕೆಳಗೆ 
ಡೈನಿಂಗ್‌ ಹಾಲ್‌ಗೆ ಹೋಗುತ್ತಿರಲಿಲ್ಲ... ರೂಮ ಸರ್ವೀಸ್‌ಗೆ ಇದ್ದ ಹುಡುಗನನ್ನು 
ಫೋನ್‌ ಮಾಡಿ ಯಾವುದಕ್ಕೂ ಕರೆಯುತಿಠಲಿಲ್ಲ.... ಆದರೆ ಎಲ್ಲದಕ್ಕಿಂತ ದೊಡ್ಡ 
ಸಮಸ್ಯೆ ಬಾತರೂಮಿನದಾಗಿತ್ತು...ಕಮೋಡದ ಹತಿರ ಕಟ್ಟಿದ ಕಾಗದ ಸುರಳಿ 
ಇದ್ದಂತೆಯೇ ಇರುತಿತ್ತು... ಟಾವೆಲ್‌, ಸಾಬುನ್‌, ವಾಷಬೇಸನ್‌ ಎಲ್ಲವೂ ನೀಟಾಗಿ 
ಹಾಗೆಯೇ ಇರುತ್ತಿದ್ದವು... ಯಾವನ್ನೂ ಉಪಯೋಗಿಸುತಿದಿಲ್ಲ... ಬೆಳಗ್ಗೆ "ಮೇಡ್‌' 
ರೂಮ್‌ ಸ ಸ್ವಚ್ಚ ಗೊಳಿಸಲು ಬಂದಾಗ ಎಲ್ಲವೂ ಹಾಗೆಯೇ ಇರುತ್ತಿದ್ದುದನ್ನು ಕಂಡು 
ಆಶ್ಚರ್ಯಪಡುತ್ರಿದಳು ಭಿ ಈ ವಿಷಯದಲ್ಲಿ ಫಾದರ್‌ನೊಂದಿಗೆ ಮಾತನಾಡ 
ಬೇಕೆಂದರೆ ನಾಚಿಕೆಯಾಗುತಿತು,... ಕೊನೆಗೊಂದು ದಿನ ನಾನು ಫಾದರ್‌ಗೆ ಹೇಳಿದೆ- 


“ಹಣ್ಣಗೆ ಬುದ್ದಿ ಕಡಿಮೆಯೆಂಬುದು ನಿಜ. ಇದೆಲ್ಲ ಸಮಸ್ಯೆಯಲ್ಲ ಅತ್ಯಂತ 
ಸರಳವಾಗಿದೆ.... ನಾನು ಈ ಕಾಗದದ ಸುರಳಿಯನ್ನು ಆಚೆ ಬೀಸಾಕುತ್ತೇನೆ... 
ವಾಷಬೇಸನ್‌ದ ಹತಿರ ಅತ್ತ-ಇತ್ತ ನೀರು ಸಿಂಪಡಿಸುತ್ತೇನೆ.... ಕೆಲ ಹನಿಗಳನ್ನು 
ಸಾಬೂನಿನ ಮೇಲೆಯೂ ಹಾಕುತ್ತೇನೆ.... ಇದು ಪ್ರಾಬ್ಲಮ್ಮೇ ಅಲ್ಲ.... ಊಟ 
ಉಪಚಾರ. ನಾವು ವಿಯೆನ್ನಾದಲ್ಲಿಯೇ ನಮ್ಮ ಅತಿಥೇಯನಿಗೆ ನಾವು ನಿರಂತರ 
ಉಪವಾಸ ಮಾಡುತೇವೆ- ಎಂದು ಹೇಳಿಯಾಗಿತ್ತು. ರಾತ್ರಿಯಲ್ಲಿ ಕೇವಲ ರೊಟ್ಟಿ, 
ಉಳ್ಳೆಗಡ್ಡಿ ಪನೀರ ಹಾಗೂ ನೀರಿನಿಂದ: ಉಪವಾಸ ಬಿಡುತ್ತೇವೆ... ಸೊಗಸಾದ 
ಭಾಂಡೆಯಲ್ಲಿ ರಾತ್ರಿಗಾಗಿ ಇವೆಲ್ಲ ಇರಿಸಿ ಮೇಲೆ ನ್ಯಾಪಕಿನ್‌ ಹೊದಿಸಿ ನಮ್ಮ ರೂಮಿಗೆ 
ಕಳಿಸುತ್ತಿದ್ದರು... 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 133 


ಇವುಗಳನ್ನು ನಾವು ಕಾಗದದ ಬ್ಯಾಗಿನಲ್ಲಿ ಹಾಕಿ ಬೆಳಗ್ಗೆ ಹೊರಗೇ ಒಯ್ದು 
ಹಾದಿಯ ಪಕ್ಕದಲ್ಲಿರುವ ಡಸ್ಟ್‌ಬಿನ್‌ದಲ್ಲಿ ಒಗೆದು ಬರುತಿದ್ದೆವು. ಆದರೆ ಹಿಲ್ಬನ್‌ದಲ್ಲಿ 
ವಾಸವಾಗಿ ನಾಲ್ಕನೆಯ ದಿನದಂದು ಫಾದರ್‌ ನನಗೆ ಹೇಳಿದ- ""ನಮ್ಮ ಅತಿಥೇಯರು 
ನಮ್ಮನ್ನು, ಅನಾಸ್ಕಾದ ಗ್ರೀಕ್‌ ಅರ್ಥೋಡಾಕ್ಸ್‌ ಆಶ್ರಮಗಳಿಗೆ ಕಳಿಸುವ ವ್ಯವಸ್ಥೆ 
ಮಾಡಿದ್ದಾರೆ.... ನೀನು ಕಳಗೆ ಬಾ..... ನಿನ್ನೊಂದಿಗೆ ವಿಚಾರ ವಿನಿಮಯ ಮಾಡುತ್ರೇನೆ....'' 


ನಾನು ಹೆದರಿಕೊಂಡೇ ಕೆಳಗೆ ಹೋದೆ..... ಫಾದರ್‌ ಹೇಳಿದ- ""ನಾನು ಈಗ 
ತಾನೇ ಕಮಿಟಿಯ ಸೆಕ್ರೆಟರಿಯೊಂದಿಗೆ ಮಾತಾಡಿದ್ದೇನೆ ಹಾಗೂ ಹೇಳಿದ್ದೇನೆ.... ನಾವು 
ಮೊದಲು ನಮ್ಮ ಜಾರ್ಜಿಯನ್‌ ಸಂಬಂಧಿಗಳನ್ನು ಕಾಣಲು ಫಿಲಾಡಲ್ರಿಯಾಕ್ಕೆ 
ಹೋಗುತೇವೆ..... ನಂತರ ಕೆಲಕಾಲ ನ್ಯೂಯಾರ್ಕದಲ್ಲಿಯೇ ಕೆಲ ಪ್ರಿಯ ಮಿತ್ರ 
ರಲ್ಲಿರೋಣ.... ಏಕೆಂದರೆ ಇಲ್ಲಿಯ ಲಾಯಬ್ರರಿಗಳಲ್ಲಿ ಒಂದಿಷ್ಟು ಅಧ್ಯಯನ 
ನಡೆಸಬೇಕೆಂದಿದ್ದೇನೆ... ಅವನು ನನಗೆ ಈ ಕಾಲದಲ್ಲಿ ಖರ್ಚಿಗಾಗಿ ಬಹಳ ದೊಡ್ಡ ಮೊತ್ತ 
ನೀಡಿದ್ದಾನೆ.... ನಾಳೆ ಬೆಳಗ್ಗೆ ಇಲ್ಲಿಂದ ಚೆಕ್‌ ಔಟ್‌ ಆಗಿ ಹೊರಡೋಣ.... ಮಾರನೆಯ 
ದಿನ ನಾವು ಡಿಸಿಡೆಂಟ್‌ ಇಂಟಲೆಕ್ಟುವಲ್‌ ಹಾಗೂ ನಮ್ಮ ಆತಿಥೇಯ ಇಬ್ಬರಿಗೂ 
ಖುದಾ ಹಾಫೀಜ ಹೇಳಿ ಹಿಲ್ಟನ್‌ ತೊರೆದೆವು.... ಫಾದರ್‌ ಒಂದು ಸಾಮಾನ್ಯ 
ಬೋರ್ಡಿಂಗ್‌ ಹೌಸ್‌ನಲ್ಲಿ ಎರಡು ಕೋಣೆ ಬಾಡಿಗೆಗೆ ಪಡೆದ. ಹಣದ ತೊಂದರೆ 
ಇರಲಿಲ್ಲ... ಫಾದರ್‌ ಸೈನ್ಸ್‌ ಮತ್ತು ಟೆಕ್ನಾಲಾಜಿ ಮತ್ತು ಜಾಗತಿಕ ರಾಜನೀತಿಗಳ ಬಗ್ಗೆ 
ಹೊಸದಾಗಿ ಬಂದಿರುವ ಪುಸಕಗಳನ್ನು ಕೊಂಡ.... ನಾನು ಫ್ಯಾಶನ್‌ ಮೆಗಜೀನ.... 
ಫಾದರ್‌ ಗ್ರಂಥಾಲಯದಲ್ಲಿ ಕಾಲ ಕಳಯುತಾನೆ.... ನಾನು ವಿಂಡೋ ಷಾಪಿಂಗ್‌ 
ಮಾಡುತ್ತೇನೆ.... ಒಂದು ದಿನ ನಾನು ಒಂದು ಬುಕ್‌ಶಾಪ್‌ದಲ್ಲಿ ಫಾದರ್‌ 
"ಪ್ಲೇಬಾಯ್‌' ಪುಸಕದ ಅಧ್ಯಯನ, ಗಂಭೀರವಾಗಿ ನಡೆಸಿರುವುದನ್ನು ನೋಡಿದೆ.... 
ನನ್ನನ್ನು ಕಂಡು ಗಾಬರಿಯಾದ.... ಗಾಬರಿಯಾಗುತ್ತ ಹೇಳಿದ- ""ಈ ಪತ್ರಿಕೆಯಲ್ಲಿ 
ಇಂಟರವ್ನಿವ್‌ ತುಂಬ ಚೆನ್ನಾಗಿ ಪ್ರಿಂಟಾಗಿರುತ್ತವೆ.... ನಾನು ಸಾಲಬೇಲೊ ಬಗ್ಗೆ ಒಂದು 
ಲೇಖನ ಓದುತಿದ್ದೆ....'' 


ಫಾದರ್‌ ಪುಸಕಾಲಯದಿಂದ ಕೆಲ ಪುಸಕ ಕಳವು ಮಾಡಿಕೊಂಡೂ ತರುತಿದ.... 
ಸಿಗರೇಟಿನ ಚಟ ತುಂಬ ಆಗಿತ್ತು... ತನ್ನ ರೂಮಿನಲ್ಲಿ ಕುಳಿತು ಒಂದೇ ಸವನೇ 
ಸಿಗರೇಟ ಸೇದುತ್ತಿದ್ದ... ಪಬ್ಬಿಕ್‌ದಲ್ಲಿಸಿಗರೇಟ ಸೇದಲು ಸಾಧ್ಯವಿರಲಿಲ್ಲ... ಅದಕ್ಕಾಗಿ 
ಮುಖವಾಡ ತೆಗೆಯಬೇಕಾಗುತ್ತಿತ್ತು ವರ್ಷದ ಸೌಲಭ್ಯ ತೀವ್ರಗತಿಯಲ್ಲಿ ಮುಗಿಯುತ್ತ 
ಬಂದಿತ್ತು.... ಚಳಿಗಾಲ ಆಗಲೇ ಆರಂಭವಾಗಿತ್ತು... ಎಲ್ಲೆಡೆ ಗಿಡಗಳಿಂದ ಒಣಗಿದ 
ಎಲೆಗಳು ಉದುರ ತೊಡಗಿದ್ದವು..... ಒಂದು ಸುಂದರವಾದ ಡ್ರೆಸ್‌ ಖರೀದಿಸಿ, ನನ್ನ 
ಕೋಣೆಯಲ್ಲಿ ಉಟ್ಟು ಕೊಳ್ಳಬೇಕೆಂದು ತುಂಬ ಬಯಸಿದ್ರೆ... ಫಾದರ್‌ ಪಕ್ಕಾ ಮೇಲ್‌ 
ಶೋವನಿಸ್ಟ್‌ನಾಗಿದ್ದ... ನನ್ನೀ ಆಶೆಯನ್ನು ಉಪೇಕ್ಷೆಯಿಂದ ತಳ್ಳಿ ಹಾಕಿದ..... ಅದೂ 
ಅಲ್ಲದೆ ನನ್ನ ಪಾಲಿನ ಡಾಲರ್‌ಗಳನ್ನು ಕೂಡ ತನ್ನ ಪುಸಕಗಳಿಗಾಗಿ ಖರ್ಚು 
ಮಾಡಿದ.... ಹೆಚ್ಚಾಗಿ ಸಿನೇಮಾ ಹಾಗೂ ನಾಟಕಗಳನ್ನು ನೋಡಿದ.... ನಿನ್ನ 


134 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಕೋಣೆಯಲ್ಲಿ ಟಿ.ವಿ. ಇದೆ..... ಅದನ್ನು ನೋಡು ಹಾಗೂ ಪ್ರಾರ್ಥನೆ.... ಧ್ಯಾನ 
ಮಾಡು..... ಎಂದು ನನಗೆ ಹೇಳುತಿದ....... 


Ne) 


ಅಯ್ಯೋ ದೇವರೇ; ನಾವು ನಿಶ್ಚಿತಗೊಂಡಿರುವ ಸಮಯದೊಳಗಾಗಿ 
ಜಾರ್ಜಿಯಾದ ಈ ನೆಲಮಾಳಿಗೆಗೆ ತಲುಪದಿದ್ದರೆ ಏನು ಮಾಡಬೇಕೆಂದು ನಿನ್ನ 
ಮರಗುಳಿ ದೇವದೂತನನ್ನು ಕೇಳಿದ್ದೆ ಆ ವಿಷಯ ನಿನಗೆ ತಿಳಿಸಲು ಮರೆತು ಬಿಟ್ಟೆ. ಹೀಗೆ 
ಕೇಳಿದಾಗ ಆತ ಹೋಗುತ್ತ ಹೋಗುತ್ತ ಹೀಗೆ ಹೇಳಿದ್ದನೀವು ಎಲ್ಲಿಯೇ ಇರ್ರಿ 
ಇದ್ದಲ್ಲಿಂದ ಸಮೀಪದ ಯಾವುದಾದರೂ ಸಶಾನಕ್ಕೆ ಹೋಗಿರಿ.... ಅಲ್ಲಿರುವ ಖಾಲಿ 
ಸಮಾಧಿಯಲ್ಲಿ ಬಿದ್ದು ಕೊಳ್ಳಿ..... ವರ್ಷ ಮುಗಿಯುತ್ತ ಬಂದಿತ್ತು... ಓ ! ದೇವರೇ, 
ನಿನ್ನೀ ವಿಶಾಲವಾದ, ಇಷ್ಟೊಂದು ಆಶ್ಚರ್ಯಕರವಾದ, ಉತ್ಸಾಹಪೂರ್ಣವಾದ, . 
ಮನೋಹರವಾದ, ಆಕರ್ಷಕವಾದ, ಇಷ್ಟೊಂದು ಪ್ರಗತಿಪರ ಜಗತಿನಲ್ಲಿ ನಮಗೆ 
ಇನ್ನೂ ಏನನ್ನೂ ಕಾಣಲಾಗಲಿಲ್ಲ.... ನೋಡಲಾಗಲಿಲ್ಲ..... ಫಾದರ್‌, ಸ್ಮಶಾನ 
ಹುಡುಕುವ ಕೆಲಸವನ್ನೂ ನನ್ನ ಮೇಲೆಯೇ ಬಿಟ್ಟಿದ್ದ... ಸ್ವತಃ ತಿರುಗಾಡಲು 
ಹೋಗುತಿದ್ದ... ನಾನು ಸ್ಮಶಾನ ಹುಡುಕುತ್ತ ತಿರುಗುತಿದೆ..... ಎಲ್ಲಿಯಾದರೂ 


ಎ ಎಟ 


ಖಾಲಿ ಎರಡು ಸಮಾಧಿ ಕಣ್ಣಿಗೆ ಬಿದ್ದರೆ ಸಾಕು..... ಅವುಗಳನ್ನು ಗುರುತಿಟ್ಟುಕೊಳ್ಳ 


ಮರಳಲು ಈಗ ಕೇವಲ ಕೆಲವೇ ದಿನಗಳು ಬಾಕಿ ಉಳಿದಿದ್ದವು... ಹಣ ಕೂಡ 
ಮುಗಿಯುವ ಹಂತದಲ್ಲಿತ್ತು... ಅತಿಥೇಯರಿಗೆ ಫೋನ್‌ ಮಾಡಿ ಇನ್ನಿಷ್ಟು ಅವರಿಂದ 
ಡಾಲರ್‌ ತರಿಸಿಕೊಳ್ಳಲು ಫಾದರ್‌ ಸಿದ್ಧನಿರಲಿಲ್ಲ... ಕೇಳಿದ್ದರೆ- ""ನೀವಿನ್ನೂ ಇಲ್ಲಿಯೇ 
ಏಕಿದ್ದೀರಿ? ಏನು ಮಾಡುತ್ತಿದ್ದೀರಿ? ಅಲಾಸ್ಕಾ ಆಶ್ರಮಕ್ಕೆ ಏಕೆ ಹೋಗಿಲ್ಲ...'' ಎಂದು 
ಕೇಳುತ್ತಿದ್ದರು. ಉಳಿದಿರುವ ಡಾಲರ್‌ಗಳಲ್ಲಿ (ನನ್ನ ಪಾಲಿನವು) ನನ್ನ ಮೊದಲ ಮತ್ತು 
ಕೊನೆಯ ಆಶೆಯಾಗಿದ್ದ-ಒಂದು ಗೌನ್‌ ಖರೀದಿಸಬೇಕೆಂದು ಆಶಿಸಿದ್ದೆ ಆದರೆ 
ಫಾದರ್‌, ಆ ಹಣದಿಂದ ಅರಬ್‌ ಆಯಿಲ್‌ದ ಅರ್ಥ ವ್ಯವಸ್ಥ ಬಗ್ಗೆ ಇನ್ನೊಂದು 
ಯೂರೋಪಿಯನ್‌ ಕಾಮನ್‌ ಮಾರ್ಕೆಟ್‌ ಬಗ್ಗೆ ಹೀಗೆ ಎರಡು ಪಸಕ ತೆಗೆದು 
ಕೊಂಡಿದ್ದ... ನಾನು ಅತ್ತು ಬಿಟ್ಟೆ..... 


ಆಗ ಫಾದರ್‌ ಹೇಳಿದ- ""ಸಮಯ ಬಹಳ ಕಡಿಮೆ ಉಳಿದಿದೆ.... ಹಗಲು- 
ರಾತ್ರಿ ಇವುಗಳನ್ನು ಓದುತ್ತೇನೆ....'' ಮತ್ತೆನನ್ನನ್ನು ಪುಸಲಾಯಿಸಲು ಹೇಳಿದ- ""ನಾವು 
ಭೂಗತರಾಗುವುದರಿಂದ ಇಡೀ ಜಗತಿನಲ್ಲಿ ಏನೆಂಥ ಕೋಲಾಹಲ ಉಂಟಾಗ 
ಬಹುದು..... ಎಂಬುದರ ಬಗ್ಗೆ ಕೊಂಚ ಯೋಚಿಸು.... (ನಾನು "ಅಂಡರಗ್ರೌಂಡ್‌' 
ಶಬ್ದಕ್ಕೆ ತುಂಬ ಮೆಚ್ಚಿಕೆ ವ್ಯಕ್ತಪಡಿಸಿದೆ.) ಅಮೇರಿಕನ್‌ ಮತ್ತು ರಶಿಯಾದೇಶದ ಇಬ್ಬರೂ 
ನಾವು ಡಬಲ್‌ ಏಜೆಂಟ್‌ ಇರಬೇಕೆಂದು ತಿಳಿಯುತಾರೆ.... ಪಾಪ ಡಿಸಿಡೆಂಟ್‌ 
ಇಂಟಲೆಕ್ಟುವಲ್‌ನ ಮೇಲೆ ಯಾವ ಆಪತ್ತು ಬರುತದೆಯೋ ಏನೋ.... ಆದರೆ ಈಗಿನ 
ಸ್ಥಿತಿ ಹೇಗಿದೆಯೆಂದರೆ ಆ ಬಡಪಾಯಿಗೆ ನಾವು ಯಾವ ಸಹಾಯವನ್ನೂ 
ಮಾಡಲಾರೆವು. ಬಾ, ಕೊಂಚ ತಿರುಗಾಡಿಕೊಂಡು ಬರೋಣ.....'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 135 


ನಾವು ತಿರುಗಾಡಿಕೊಂಡು ಬರಲು ಹೊರಟೆವು. ಒಂದು ವೈಭವದ ಅಂಗಡಿ 
ಯಲ್ಲಿ ಹೊಸ ಹೊಸ ರಚನೆಗಳ ಪ್ರದರ್ಶನ ನಡೆದಿತ್ತು.... ನಾನು ಫಾದರ್‌ನನ್ನು 
ಅಂಗಡಿಯಲ್ಲಿ ಎಳೆದುಕೊಂಡು ಹೋದೆ..... ಫ್ಯಾಶನ್‌ ಷೋ ಆರಂಭವಾಗಿತ್ತು.... ಆ 
ಅಂಗಡಿಯ ಮಾಲಿಕ ಯಾವನೋ ಕೆಥೋಲಿಕ್‌" ಇದ್ದ ನಮ್ಮ ಕಪ್ಪು ಉಡುಪು ನೋಡಿ 
ಯಾರೂ ಏನೂ ಅನ್ನಲಿಲ್ಲ... ನಾವು ಹೋಗಿ ಹಿಂದಿನ ಸಾಲಿನಲ್ಲಿಕುಳಿತವು..... ನಾನು 
ವಸ್ತ್ರಗಳನ್ನು, ಫಾದರ್‌ ಗ್ರ್ಯಾಗರಿ ಮಾಡಲ್‌ ಹುಡುಗಿಯರನ್ನು ನೋಡುತಲಿದ್ದೆವು..... 
ಒಮ್ಮೆಲೇ ನಾನು ಆಶ್ಚರ್ಯಚಕಿತಳಾದೆ.... ಓರ್ವ ಮಾಡಲ್‌ ಹುಡುಗಿ ಕೆಂಪು ಕಲರಿನ 
ಗೌನ್‌ ಹ ನನ್ನೆದುರಿನಿಂದಲೇ ಸಾಗಿ ಹೋದಳು.... ಅದರ ದಂಡೆಗೆ, ಮುತ್ತು 
ಹಚ್ಚಿದರು.... ಕೆಲಮಟ್ಟಿಗೆ ಅದೇ ರೀತಿಯ ಬೈಜಾಂಟಿಯಮ್‌ ಗೌನ್‌, ನಾನು 
ಅಂದಿನ ರಾತ್ರಿ ಸೀರಿಯಾದ ಆಶ್ರಮದ ಹಾಲ್‌ನಲ್ಲಿ ಶಾಶ್ವತವಾಗಿ ಕಳೆದು ಸನ್ನಾ ನ್ಯಾಸಿನಿಯ 
ಒರಟು ಒರಟಾದ ಬಟ್ಟೆ ತೊಟ್ಟುಕೊಂಡಿದ್ದೆ.. ನಾನು ಕಣ್ಣ ಕಣ್ಣು ಬಿಡುತ್ತ 'ಅದನ್ನು 
ನೋಡುತಲಿದೆ..... ಅತ್ಯಂತ 2 ಬೆಲೆಯುಳ್ಳ ಉಡುಗೆಯಾಗಿತು. tase SO 

ಫಾದರ್‌ ಸುಮನೆ ಕೇಳಿದ- ""ಲೇಡಿ ಫ್ಲೋರಾ ಸಾಬೀನಾ, ನಾನು ಯಾವುದನ್ನು 
ಯೋಚಿಸುತಿರುವೆನೋ, ನೀನೂ ಅದನ್ನೇ ಯೋಚಿಸುತಿದಿಯಾ ?'' ಅದಕ್ಕೆ ನಾನು- 


“ಹಾಂ !... ಫಾದರ್‌ ಗ್ರ್ಯಾಗರಿ.....'' ಫಾದರ್‌ ಸುಮ್ಮನಿದ್ದ... ಕಲ ಸಮಯದ 
ನಂತರ ಅವನು ಹೇಳಿದ- ""ನೀನೀಗ ಮನೆಗೆ ಹೊರಟು ಹೋಗು..... ನಾನು ರಾತ್ರಿಗೆ 
ಬರುತೇನೆ.....'' ನಾನು ಫಾದರ್‌ ಹೇಳಿದಂತೆ ಮಾಡಿದೆ.... 


ರಾತ್ರಿಯ ಗ. ಗಂಟೆಗೆ ಫಾದರ್‌ ಬೋರ್ಡಿಂಗ್‌ ಹೌಸ್‌ ತಲುಪಿದ.... 
ಅವನ ಕೋಣೆ ನನ್ನ ಕೋಣೆಯ ಪಕ್ಕದಲ್ಲಿಯೇ ಇತ್ತು.... ನಾನು ಕದ ತೆಗೆಯುವ 
ಸಪ್ಪಳ ಕೇಳದೆ..... a ಬಾಗಿಲ ಬಡಿದ..... ನಾನು ಬಾಗಿಲು ತರೆದೆ.... ಅವನು 
ತನ್ನ ಬ್ಯಾಗ್‌ದೊಳಗಿಂದ ಒಂದು ಪ್ಯಾಕಟ್‌ ತೆಗೆದು ನನ್ನ ಕೈಗೆ ಕೂಟ್ಟ ಹಾಗೂ 
ಶಾಂತನಾಗಿ ಹೇಳಿದ- ""ತುಂಬ ಗದಲವಿತ್ತು ಆ ಗದಲದಲ್ಲಿಯೇ ಹಿಂದಿನ ಕೋಣ 
ಹೊಕ್ಕೆ... ಈ ಗೌನ್‌ ಎದುರಿಗೇನೇ ಹ್ಯಾಂಗರದಲ್ಲಿತ್ತು ಸ ದೇವರು 
ನಮ್ಮೊಂದಿಗಿದ್ದಾನೆ....'' ಅವನು ತನ್ನ ಕೋಣೆಗೆ ಹೋಗಿ ಆಯಿಲ್‌ ಕ್ರಾಯಿಸಿಸ್‌ ಬಗ್ಗೆ 
ತಂದಿದ್ದ ಪುಸಕ ಓದುವುದರಲ್ಲಿ ಮಗ್ಗನಾದ..... ನಾನು ಗೌನ್‌ ಹಾಕಿಕೊಂಡೆ... 
ಅದರಲ್ಲಿ ಇದ್ದ ಪ್ಯಾಡಿಂಗ್‌ಗಿಂತ ನನಗೆ ಇನ್ನೂ ಹಚ್ಚು ಅವಶ್ಯವಿತ್ತು.... 

ಮಾರನೆಯ ದಿನ ನಾನು ಪೇಟೆಯಿಂದ ಅವಶ್ಯಕ EN ಖರೀದಿಸಿ ತಂದೆ.... 
ಮತ್ತೆ ಎರಡು ದಿನ ಕೋಣೆಯಲ್ಲಿ ಕುಳಿತು ಇಡೀ ಗೌನ್‌ ಹಶಿಯ ದಪ್ಪಗಿನ ಒಳ 
ಬಟ್ಟೆಯಿಂದ ಹೊಲಿದೆ.... ಈಗ ಒಂದು ಎಲುಬಿನ ಹಂದರ ಇದನ್ನು ಹಾಕಿ 
ಕೊಂಡಿದೆಯೆಂದು ಯಾರಿಗೂ ಹೇಳಲು ಸಾಧ್ಯವಿರಲಿಲ್ಲ... ಅಷ್ಟು ಕರಾರುವಾಕ್ಕಾಗಿ 
"ಫಿಟ್‌' ಆಗಿತ್ತು... ಮಧ್ಯಾಹ್ನ ಫಾದರ್‌ ನನ್ನ ಕೋಣೆಯಲ್ಲಿ ಬಂದ..... ಈ 
ಉಡುಪಿನಲ್ಲಿ ಕಂಡು ಸೀಟಿ "ಹೊಡದ ಚ ನಾವು ಪಾರ್ಕ್‌ನಲ್ಲಿ ಹೋಗಿ ನಮಗೆ 
ಬೇಕಾದ ಬೆಂಚ್‌ ಮೇಲೆ ಕುಳಿತೆವು.... ಫಾದರ್‌ ಅದೇಕೊ ತುಂಬ ಚಿಂತಿತನಾಗಿ 
ನನ್ನನ್ನು ನೋಡುತಲಿದ.... ಕೆಲಕಾಲದ ನಂತರ ಅವನು ತನ್ನ ಕಪ್ಪು ನಿಲುವಂಗಿಯ 


130 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಜೇಬಿನಿಂದ ಒಂದು ಪುಸಕ ಹೊರ ತೆಗೆದ.... ಹಾಗೂ ಮೆಲ್ಲನೆ ಹೇಳಿದ- ""ನಾನಿಂದು 
ಲಾಯಬ್ರರಿಯಿಂದ ಆಯರ್‌ಲೆಂಡ್‌ದ ಮಹಾಕವಿ ಡಬ್ಲ್ಯು.ಬಿ. ಯೇಟ್ಸ್‌ನ ಪುಸಕ 
ಕದ್ದು ಕೊಂಡು ಬಂದಿರುವೆ.....''. ನಮ್ಮ ಸುತ್ತಲೂ ಶಾಹಬಲ್ಲುತದ ಕೆಂಪು ತರಗೆಲೆಗಳ 
ಮಳೆ ಸುರಿಯುತ್ತಲಿತ್ತು... ಇನ್ನೇನು ಸೂರ್ಯ ಮುಳುಗಲಿದ್ದ... ಕತಲೆ ಆವರಿಸ 
ತೊಡಗಿತ್ತು.... ಫಾದರ್‌ ಗ್ರ್ಯ್ಯಾಗರಿ ಬೆಲಿಯಾನಿ ಹೇಳಿದ- ""ಈ ಕವಿತೆಯ ತಲೆಬರೆಹ 
ಇಂತಿದೆ- ""54111೧£ to Byzantium’’ ಕೇಳು ಹಾಗಾದರೆ ಕವಿತೆ....'' ಎಂದ. 
ಫಾದರ್‌ ಗಂಭೀರ ಸ್ವರದಲ್ಲಿ ಮೆಲ್ಲ ಮೆಲ್ಲಗೆ ಓದತೊಡಗಿದ.... 

""ಅದು ಮುದುಕರಿಗಾಗಿ ಇರುವ ದೇಶವಲ್ಲ 

ತೋಟಗಳಲಿಹ ಪಕ್ಷಿಗಳು ಸಾಯುತಲಿವೆ. 

ತರುಣರ ಹರ್ಷ ನಾಶವಾಗುತಲಿದೆ 

ಕೆಲವು ಹಾಡುವಲ್ಲಿ ಮಗ್ಗವಾಗಿವೆ 

ತೆರೆತೆರೆಗಳಲ್ಲಿ ಚಂದದ ಮೀನುಗಳು 

ತೇಲುತಿವೆ, ಪಕ್ಷಿ, ಪಶು, ಮನುಷ್ಯ, 

ಮೀನು ಎಲ್ಲ ಜೀವಿಗಳು 

ಫಲ ಬಿಡುವ ಸಮಯದಲ್ಲಿ 

ಜೀವನದ ಸಮಾರಂಭದಲ್ಲಿ ಮುಳುಗಿವೆ ! 

ಜೀವನದ ಮನೋಹರತೆಯಲ್ಲಿ ತಮ್ಮನ್ನು 

ತಾವು ಕಳೆದುಕೊಂಡಿವೆ...... 

ನಾವು ಹಳಯ ನೆನಪುಗಳು 

ಮರೆತು ಬಿಡುತ್ತೇವೆ... 

ಬುದ್ದಿಯ ಶಾಶ್ವತ' ಚಮತ್ಕಾರ 

ಅದೊಂದು ಅದ್ಭುತ ಅಮೋಘ !! 

ಓರ್ವ ಮುದುಕನಿದ್ದಾನೆ 

ತುಚ್ಛ ಮತ್ತು ನಿಕೃಷ್ಟ 

ಬಡಿಗೆಯ ಮೇಲೆ ಜೋತುಬಿಟ್ಟಿರುವ 

ಹರಿದ ಕೋಟಿನ ಹಾಗೆ 

ನಶ್ವರ ಪೋಷಾಕಿನ 

ಬಳಲಿದ ಪ್ರತಿಯೊಂದು ಜೀವಕ್ಕಾಗಿ 

ಒಂದು ವೇಳೆ ಆತ್ಮ ಉಲ್ಲಾಸದಿಂದ ಹಾಡದಿದ್ದರೆ 

ಬುದ್ದಿ ಜೀವಿಗಳಿಂದ, ರಸಿಕರಾದವರಿಂದ 

ಏನನ್ನೂ ಪಡೆಯಲಾರದಂಥ, ತನ್ನ ಶ್ರೇಷ್ಠತೆಯ ಗೌರವಿಸದಂಥ 
|. ಮನುಷ್ಯ ಶಾಶ್ವತವಾದ ಕಲೆಯಲ್ಲಿ ಮಗ್ನನಾದಲ್ಲಿ ಅವನು ಜೀವನದಿಂದ ವಿಮುಖನಾಗಬೇಕಾಗುತ್ತದೆ. 

ಕಲೆ ಮತ್ತುಜೀವನದ ಃಗಂtಂMy ಯೇಟ್ಸ್‌ನ ದೃಷ್ಟಿಯಲ್ಲಿವಿಶೇಷ ಸಮಸ್ಯೆಯಾಗಿದೆ. 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಯಾವ ಪರಂಪರೆಯೂ 

ಕಾವ್ಯ ಹಾಗೂ ಹಾಡುಗಳಿಗೆ ಇಲ್ಲ! 
ನೈಪುಣ್ಯತೆ ಪಡೆದಿರುವ ಗುಣಗ್ರಾಹಿಗಳಿಂದ 
ಏನನ್ನೂ ಪಡೆಯದಿದ್ದರೆ 

ಸ್ವತಃ ತನ್ನ ಮಹಾನತೆಯ ಗೌರವ ಗೈಯದಿದ್ದರೆ 
ಸಮುದ್ರ- ಸಮುದ್ರಗಳ ದಾಟುತ್ತ 
ಬೈಜಾಂಟಿಯಮ್‌ದ ಶಾಶ್ವತ ಕಲೆಯ 
ಭಿತ್ತಿ ಚಿತ್ರಗಳ ಬಂಗಾರವರ್ಣದ 
ಪವಿತ್ರ ಜ್ವಾಲೆಗಳಲಿರುವ 
ವಿದ್ದಾಂಸರೆ, ಪಾವನ ಅಗ್ನಿಯಿಂದ 
ಕೊಂಚ ಹೊರ ಬನ್ಡಿರಿ..... 

ಕಾಲ ಮತ್ತು ಇತಿಹಾಸದ 

ಚಕ್ರದಲ್ಲಿ ನೃತ್ಯ ಗೈಯಿರಿ ! 

ನೀನು ನನ್ನ ಆತ್ಮದ ಪುರಾತನ 
ಗೀತಗಾರನಾಗು ! 

ಊದಿ ಹಾಕು ಈ ಹೃದಯ 

ಬೂದಿ ಮಾಡು ಇದನು! 

ಆಶಗಳ ಬಾಹುಳ್ಯದಿಂದ ದಣಿದಿರುವ 
ಒಂದು ಕೊನೆಗಾಣುತಿರುವ 
ಪಶುವಿನೊಂದಿಗೆ ಬಂಧಿಸಲ್ರಟ್ಟಿದೆಯೋ 
ಅದು ಸ್ವತಃ ತನ್ನ ಪರಿಸ್ಥಿತಿಯಿಂದ 
ಅಪರಿಚಿತವಾಗಿದೆ! 

ಶಾಶ್ವತದ ಶಿಲ್ಪದ 

ಆಲಿಂಗನದಲ್ಲಿ ನನ್ನನ್ನೇಕೆ 
ತಗೆದುಕೊಳ್ಳುತಿಲ್ಲ! 

ನಾನೊಮ್ಮ ನಿಸರ್ಗದಿಂದ ಆಚೆ 
ಹೂರಟು ಹೋಗುತ್ತೇನೆ. 

ಮತುಂದೂ ಅದರಿಂದ ನನ್ನ 

ಆಕೃತಿ ಪಡೆಯುವುದಿಲ್ಲ 

ಆದರೆ, ಗ್ರೀಕದ ಯಾವನೋ 
ಅಕ್ಕಸಾಲಿಗ ಸ್ಪರ್ಣದಿಂದ 

ಮಾಡಿದರೆ ಅಂಥದನ್ನು 
ತೂಕಡಿಸುತಿರುವ ಚಕ್ರವರ್ತಿಯ 
ಜಾಗೃತಗೊಳಿಸುವಂಥದನ್ನು 


137 


138 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಅಥವಾ ಯಾವುದಾದರೂ ಸ್ವರ್ಣಮಯ ಗಿಡದ ಮೇಲೆ 
ಕುಳಿತುಕೊಳ್ಳುತ್ತೇನೆ. 

ಬೈಜಾಂಟಿಯಮ್‌ದ ಆಳುವವರಿಗಾಗಿ 
ರಾಜಕುಮಾರಿಯರಿಗಾಗಿ 

ನಾನು ಹಾಡು ಹಾಡುತ್ತೇನೆ. 

ಭೂತದ ಬಗ್ಗೆ ನಾನು ಹಾಡಲೇ 

ಈಗ ಸರಿಯುತಲಿದೆ ಕಾಲ 

ಅಥವಾ ಆಗುವುದು ಇನ್ನೂ ಉಳಿದಿದಯೋ ! 


ನಾನು ಒಳಗೊಳಗೆ ತತ್ತರಿಸುತಿದ್ದೆ..... ಫಾದರ್‌ ಪುಸಕ ಮುಚ್ಚಿ ನಿಟ್ಟುಸಿರು 
ಬಿಡುತ್ತ ಹೇಳಿದ- ""ಕೂನೆಯ ಸಲ ಡೌನ್‌-ಟೌನ್‌ ನೋಡಿಕೊಂಡು ಬರೋಣ, 
ನಡೆ....'' ನಾವಿಬ್ಬರೂ ಪಾರ್ಕ್‌ದಿಂದ ಹೊರಹೊರಟಿವು. ಟ್ಯಾಕ್ಸಿಯಿಂದ ಪಟ್ಟಣ 
ತಲುಪಿದೆವು.... ದಾರಿಯಲ್ಲಿ ಒಂದು ವೈಭವಶಾಲಿ ಹೋಟಲೊಂದರ ಮೇಲೆ 
""ಇಸ್ರಾಯಿಲ್‌ ಫಂಡ್‌ಗಾಗಿ ಮಾಸ್ಕ್‌ಬಾಲ್‌'' ಎಂದು ಬರೆಯಲಾಗಿತ್ತು... ಫಾದರ್‌ 
ನನ್ನತ್ತ ನೋಡಿದ. ನಾನು ಅವನತ್ತ.... ನಾವು ಒಂದು ಡಿಪಾರ್ಟಮೆಂಟಲ್‌ ಸ್ಫೋರಿನ 
ಹತ್ತಿರ ಟ್ಯಾಕ್ಸಿಯಿಂದ ಇಳಿದೆವು.... ಪಾರ್ಕ್‌ನಿಂದ ಹೊರಡುವಾಗ ನಾನು ನನ್ನ ಕಪ್ಪು 
ನಿಲುವಂಗಿಯನ್ನು ಗೌನ್‌ ಮೇಲೆ ಹಾಕಿಕೊಂಡು ಬಂದಿದ್ದೆ... ಪದ್ಧತಿಯಂತೆ ಕಪ್ಪು 
ಕನ್ನಡಕ, ಮುಖವಾಡದಲ್ಲಿ ಮುಖ ಮುಚ್ಚಿಕೊಂಡು ನಾವು ಅಂಗಡಿಯಲ್ಲಿ ಹೋಗಿ 
ಎರಡು ಮಾಸ್ಕ್‌ ಕೊಂಡುಕೊಂಡವು..... ಜೊತೆಗೆ ಬಂಗಾರ ವರ್ಣದ ವಿಗ್‌.... 
ಗಂಡಸರ ಮತ್ತು ಹೆಂಗಸರ ಕ್ಲೋಕ್‌ರೂಮಿನೊಳಗೆ ಹೋಗಿ ನಾವಿಬ್ಬರೂ 


ಫಾದರ್‌ ಅಂಗಡಿಯಿಂದ ಹೂರ ಹೂರಡುತಿರುವಂತೆ ತನಗಾಗಿ ಒಂದು ಬೆಲೆ 
ಬಾಳುವ ಸ್ಕಾರ್ಫ್‌ ಖರೀದಿಸತೂಡಗಿದ..... ಆಗ ನಾನು ಫಾದರ್‌ಗೆ ಮತ್ತೆ 
ನೆನಪಿಸಿದೆ.... ""ನಮಗೆ ದೊರಕಿರುವ ಅವಕಾಶದ ಕೊನೆಯ ದಿನ ಅಷ್ಟೇ ಅಲ್ಲ 
ಕೊನೆಯ ಸಾಯಂಕಾಲ, ಸರಿಯಾಗಿ ಹನ್ನೊಂದುವರೆ ಗಂಟೆಗೆ ನಮಗೆ ""ಅಂಡರ್‌ 
ಗ್ರಾಂಡ್‌'' ಸೇರಬೇಕಾಗಿದೆ..... ನಾನು ಪತೆಮಾಡಿರುವ ಸ್ಮಶಾನ ನಾವು ಇಳಿದು 
ಕೊಂಡಿರುವ ಸಳದಿಂದ ಬಹಳ ದೂರವಿದೆ. ಎಲ್ಲ ಹಣ ಖರ್ಚು ಮಾಡಬೇಡ. 
ಸ್ಮಶಾನಕ್ಕೆ ಹೋಗಲು ಮತ್ತೆ ಟ್ಯಾಕ್ಸಿ ಮಾಡಬೇಕಾದೀತು.....'' ಆದರೂ ಅವನು 
ದುಬಾರಿಯ ಸಿಗರೇಟ್‌ ಪ್ಯಾಕೆಟ್‌ ಖರೀದಿಸಿದ. ನಾವು ಓಡುತ್ತ ಓಡುತ್ತ ಹಾಲ್‌ 
ತಲುಪಿದೆವು.... ಪ್ರವೇಶಕ್ಕೆ ಟಿಕೆಟ್‌ ಇಡಲಾಗಿತ್ತು... ನಾವು ಬಹಳ ಕಡಿಮ ದರದ 
ಎರಡು ಟಿಕೆಟ್‌ ಕೊಂಡೆವು.... ಮುಖ್ಯ ದ್ವಾರದಲ್ಲಿ ಫುಟ್‌ಮೆನ್‌ ಹೆಸರು ಅನೌನ್ಸ್‌ 
ಮಾಡುತಲಿದ್ದ. 

ಫಾದರ್‌ (ಕಪ್ಪು ನಿಲುವಂಗಿ ಮತ್ತು ಮಾಸ್ಕ್‌ ಹಾಕಿಕೊಂಡಿದ) ಗಂಭೀರತೆ 
ಯಿಂದ ಹೇಳಿದ- ""ಪ್ರಿನ್ಸಿಸ್‌ ಕಾತಂಕಾ ತನಾತನ್‌ ಆಫ್‌ ಜಾರ್ಜಿಯಾ, ಗ್ರ್ಯಾಂಡ್‌ 
ಡ್ಯೂಕ್‌ ಮತ್ತು ಬೆಲಿಯಾನಿ ಆಫ್‌ ತಿಬ್ಲಿಸಿ.'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 139 


ಹೋಟಲಿನ ದ್ವಾರಪಾಲಕ ನಮ್ಮನ್ನು ಕ್ರಾಂತಿಯ ನಂತರ ಬಂದಿರುವ ಬಿಳಿಯ 
ರಶಿಯನ್‌ ರೆಂದು ತಿಳಿದ. ಒಳಗೆ ಹೋಗಿ ನಾವು ಗೋಡೆಯ ಪಕ್ಕದಲ್ಲಿದ ಒಂದು 
ಸೋಫಾದ ಮೇಲೆ ಕುಳಿತೆವು..... ಬಹು ದೊಡ್ಡ ರಂಗುರಂಗಿನ ಶ್ರೀಮಂತ 
ಜನರಿದ್ದರು.... ಆರ್ಕೆಸ್ಟ್ರಾ "ಬ್ಲ್ಯೂಡೈನೂಬ' ಬಾರಿಸಲಾಗುತಿತ್ತು... ಕೆಲ ನಿಮಿಷಗಳ 
ನಂತರ ಫಾದರ್‌ ಸಿಗರೇಟ ಸೇದಲೆಂದು ಬಾತರೂಮ್‌ಗ ಹೋದ. ನಾನಲ್ಲಿ ಸುಮ್ಮನೇ 
ಕುಳಿತು ಯೋಚಿಸುತ್ತಿದ್ದ. ಇನ್ನು ಕೇವಲ ಎರಡು ಗಂಟೆಗಳ ನಂತರ ಕೊನೆಯವರೆಗೂ 
ಗೋರಿಯ ಏಕಾಂತ ಮತ್ತು ತುಂಬಿದ ಕತಲು.... ಆಗ ನನಗೆ ಒಮ್ಮಲೇ- 
ಥೋಡೋರಕ್‌ ಗೆಲಾಸಿಸ್‌- ಅವೇ ಗುಂಗುರು ಗುಂಗುರು ಕೂದಲಿನ, ಎತರದ 
ನಿಲುವಿನ ವ್ಯಕ್ತಿ ಗ್ರಿಕ್‌ ಮೂಗಿನ ಅವನು ರೋಮನ್‌ ಸೇನೇಟರ್‌ ಮಾರು 
ವೇಷದಲ್ಲಿ ಓರ್ವ ಸ್ಪೇನೀ ಡ್ಯಾನ್ಸರ್‌ಳೊಂದಿಗೆ ಡಾನ್ಸ್‌ ಮಾಡುತಿರುವಂತೆ- 
ತೋರಿತು. 

ನನ್ನ ಕಣ್ಣುಗಳ ಮೇಲೆಯೇ ನನಗೆ ನಂಬಿಕೆಯಾಗಲಿಲ್ಲ ಇದು ಹೇಗೆ ಸಾಧ್ಯ ? 
ಏನು, ಇದು ಕೂಡ ಒಂದು ಚಮತ್ಮ್ಕಾರವೇ.... ? ಓ ! ದೇವರೇ.... ನಾನಂತೂ 
ಸಂಪೂರ್ಣ ಹುಚ್ಚಳಂತಾದೆ.... ಅವನು ಡ್ಯಾನ್ಸ್‌ ಮಾಡುತ್ತ ಅದೆಷ್ಟೋ ಸಲ ನನ್ನ 
ಹತಿರದಿಂದಲೇ ಹೋದ.... ಆಗ ಬಹುಶಃ ಅವನು ನನ್ನತ್ತ ಆಕರ್ಷಿತನಾಗಿರಬೇಕು.... 
ಡ್ಯಾನ್ಸ್‌ ಮುಗಿದ ನಂತರ ಸ್ವತಃ ನನ್ನ ಹತಿರ ಬಂದು ತನ್ನೊಂದಿಗೆ ಡ್ಯಾನ್ಸ್‌ ಮಾಡಲು 
ವಿನಂತಿಸಿಕೊಂಡ.... ನಾನು ಗಾಬರಿಯಾಗಿ ಹೇಳಿದೆ- ""ನನ್ನ ಕಾಲಲ್ಲಿ ಗಾಯವಾಗಿದೆ 
ಥೋಡೋರಕ್‌....'' 

ಅವನು ಕೇವಲ ಕಣ್ಣಿನ ಮೇಲೆ ಕಪ್ಪು ಮಾಸ್ಕ್‌ ಹಾಕಿಕೊಂಡಿದ್ದ... ಅದನ್ನು 
ತೆಗೆದ.... ಅವನು ಇನ್ನಾರೋ ಬೇರೆಯಾಗಿದ್ದ... ನನ್ನ ಹೋಡೋರಕ್‌ನ ಹೋಲಿಕೆ 
ಕೆಲಮಟ್ಟಿಗೆ ಅವಶ್ಯವಿತ್ತು ಅವನಲ್ಲಿ... ಆದರೆ ಅವನು ಥೋಡೋರಕ್‌ ಆಗಿರಲಿಲ್ಲ... 
ಇನ್ನಾವನೋ ಆಗಿದ್ದ.... ಅದು ಹೇಗೆ ಸಾಧ್ಯ ಥ್ಯೋಡೋರಕ್‌ ಆಗಿರಲು.... ಆದರೂ 


ಆ 


ನನಗೆ ಸಮಾಧಾನವಾಗಲಿಲ್ಲ.... ಮೂರ್ಯgಳ ಹಾಗೆ ಕೇಳಿಯೇ ಬಿಟ್ಟೆ- ""ಕ್ಷಮಿಸಿ.... 


ನಿಮ್ಮ ಹೆಸರು ಥ್ಯೋಡೋರಕ್‌ ಗೆಲಾಸಿಸ್‌ ಅಲ್ಲತಾನೆ....?'' ಅದಕ್ಕವನು- ""ಅಲ್ಲ... 
ನಾನು ರಿಚರ್ಡಕೋಹನ್‌.... ಕೋಲಂಬಿಯಾದಲ್ಲಿ ಒದುತಿದ್ದೇನೆ....'' ಮತ್ತ 
ನಾಲ್ಕಾರು ಮಾತು ಮಾತಾಡಿ ಹೂರಟು ಹೋದ..... ಕೆಲನಿಮಿಷಗಳ ನಂತರ 
ಫಾದರ್‌ ಸಿಗರೇಟ ಸೇದಿ ಮರಳಿದ.... ಸೋಫಾದ ಮೇಲೆ ಕೂಡುತಲೇ ಗೋಡೆಯ 
ಮೇಲಿದ್ದ ಕ್ಲಾಕ್‌ ಮೇಲೆ ದೃಷ್ಟಿ ಹಾಯಿಸಿ ಹೇಳಿದ- ""ಲೇದಿ ಫ್ಲೋರಾ..... ನಾವಿನ್ನು 
ಹೊರಡ ಬೇಕು..... ಹತ್ತು ಗಂಟೆ ಆಗಿ ಹೋಗಿದೆ.... ನಡಿ.... ಜಲ್ಲಿ,... ಏಳು....'' 
ಆಗ ನನಗೆ ಇದಕ್ಕಿದ್ದ ಹಾಗೆ ಭಯಾನಕ ವಿಚಾರಗಳು ನನ್ನ ತಲೆಯಲ್ಲಿ 
ಹೊಳೆದವು..... ನಾನು ತುಂಬ ಎತರದ ದನಿಯಲ್ಲಿ ಇಂಗ್ಲೀಷನಲ್ಲಿ ಹೇಳಿದೆ..... 
ನಾವಿಬ್ಬರೂ ಲಂಡನ್ನಿಗೆ ತಲುಪಿದಾಗಿನಿಂದ ಹಾಗೂ ಅಲ್ಲಿಂದ ಅಮೇರಿಕಾದವರೆಗೂ 
ನಾವು ನಿರಂತರ ಪರಸ್ಪರರಲ್ಲಿ ಇಂಗ್ಲಿಷನ್ನೇ ಬಳಸುತಿದೆವು.... ಫಾದರ್‌ನ ಒತಾಯ 
ವಿತ್ತು... ಈ ರೀತಿ ಮಾಡುವುದರಿಂದ ಒಂದು ಹೂಸ ಭಾಷೆ ಮಾತನಾಡುವ 


ಪ್ರಾಕ್ಟಿಸ್‌ ಆಗುತ್ತದೆ... ಎಂದು.... ನಾನು ಮುನಿಸುಗೊಂಡು ಹೇಳುತಿದ- 


140 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


""ಘಾದರ್‌..... ಕೇವಲ ಇನ್ನು ಕೆಲವು ತಿಂಗಳು ಮಾತ್ರ ಈ ಜಗತ್ರಿನಲ್ಲಿರಬೇಕಾಗಿದೆ.... 
ನಾನೇಕೆ ತಲೆಗೆ ಬಿಸಿ ಉಂಟು ಮಾಡಿಕೊಳ್ಳಲಿ.....'' ಅದಕ್ಕವನು ಹೇಳಿದ್ದ ""ಲೇಡಿ 
ಫ್ಲೋರಾ..... ಮನುಷ್ಯ ಬಹಳ ಬಹಳ ಅಂದರ.... ಅರವತ್ತು.... ಎಪ್ಪತ್ತು... ವರ್ಷ 
ಈ ಜಗತಿನಲ್ಲಿ ಬದುಕಿರುತಾನೆ.... ಕೆಲವು ಸಲ ಅದಕ್ಕಿಂತ ತುಂಬ ಕಡಿಮೆ..... 
ಹೀಗಿದರೂ ಕೂಡ ಅವನ ವಯಸ್ಸಿನ ಅವಧಿ ಬಹಳ ಸಂಕ್ತಿಪವಾಗಿದೆ.. ಅವನು 
ಜೀವನದ ಅರ್ಧ ಭಾಗ ಓದಿನಲ್ಲಿ ಕಳೆಯುತಾನೆ.... ತಲೆ ಖರ್ಚು ಮಾಡುತಾನೆ.... 
ಪರಿಶ್ರಮ ಪಡುತ್ತಾನೆ. ತನ್ನಲ್ಲ ವಿದ್ಯೆ, ಜ್ಞಾನ, ಅನುಭವಗಳೂಂದಿಗೆ ಒಂದು ದಿನ 
ಇದ್ದಕ್ಕಿದ್ದಂತೆ "ಪಟ್‌' ಎಂದು ಸತ್ತು ಹೋಗುತಾನೆ....ಈಗ ಒಬ್ಬ ಮನುಷ್ಯನಿಗೆ ಹತ್ತು 
ವರ್ಷ ಬದುಕಬೇಕಾಗಿದೆ ಅಥವಾ ಒಂದು ವರ್ಷ ಬದುಕಬೇಕಾಗಿದೆ ಎಂಬ 
ಮಾತುಗಳಲ್ಲಿ ಯಾವ ಅರ್ಥವೂ ಇಲ್ಲ... ಎಲ್ಲ ಒಂದೇ ಆಗಿದೆ.....'' 

(ದೇವರೇ.... ಫಾದರ್‌ ತುಂಬ ವ್ಯರ್ಥ ಮಾತುಗಾರ......) ಅಂತೂ ನಾವು 
ಯಾವಾಗಲೂ ಪಿಸುಮಾತಿನಲ್ಲಿ ಮಾತಾಡುತಿದ್ದವು.... ಆದರೆ ಈಗ ಕ್ಲಾಕ್‌ ನೋಡು 
ತಲೇ ಗಾಬರಿಯಿಂದ ಎತರದ ದನಿಯಲ್ಲಿ ಇಂಗ್ಲೀಷನಲ್ಲಿ ಮಾತಾಡಿದೆ-""ನಮಗೆ 
ತಿಳಿಸಿದ ಸಮಯ ಗ್ರೀನವಿಚ್‌ ಸಮಯವಾಗಿತೇನು.... ? ರಶಿಯಾ ಮತ್ತು ಇಲ್ಲಿಯ 
ಸಮಯದಲ್ಲಿ ಏನಿಲ್ಲವಂದರೂ ಹದಿನೆಂಟು ತಾಸುಗಳ ವ್ಯತ್ಯಾಸ ವಿರಬೇಕಲ್ಲ... ಮತ್ತೆ 
ಅವನು ಹಳೆಯ ರಶಿಯಾದ ಕ್ಯಾಲೆಂಡರ್‌ದ ಪ್ರಕಾರ ಸೆಪ್ಟಂಬರ್‌ ಇಪ್ಪತ್ಮೂರು ಎಂದು 


ಹೇಳಿದ್ದ..... ""ಇದನ್ನು ಕೇಳಿದ ಫಾದರ್‌ ಗ್ರ್ರ್ಯಾಗರಿ ಕೂಡ ಗಾಬರಿಯಿಂದ ಹೇಳಿದ- 
"“ಅರೆ..... ಹೌದಲ್ಲ.... ಈಗ ಏನು ಮಾಡುವುದು ?.....'' 
""ಈಗ....ಇದಾಗಲಿದೆ.....'' ಎನ್ನುತ್ತ ಓರ್ವ ಪೋಲಿಸ್‌ ಆಫೀಸರ್‌ ತನ್ನ ಕೈ 


ಮುಂದೆ ಮಾಡಿದ. ನಾವಿಬ್ಬರೂ ಹೌಹಾರಿ ಸೋಫಾದಿಂದ ಎದ್ದುನಿಂತೆವು. ನಮ್ಮಸುತ್ತ 
ಅಲ್ಲಿ ಡಾನ್ಸ್‌ ಮಾಡುತಿದವರೆಲ್ಲರೂ ಮುಕ್ಕರಿದರು. ಪೋಲಿಸ ಆಫೀಸರ್‌ ನೊಂದಿಗೆ 
ಇಬ್ಬರು ಪೋಲಿಸರೂ ಇದರು. ಅವನು ಫಾದರ್‌ಗೆ ತುಂಬ ದರ್ಪದ ಮಾತಿನಲ್ಲಿ 
ಹೇಳಿದ- ""ಡಪಾರ್ಟಮಂಟ್‌ಲ್‌ ಸ್ಫೋರ್ಸ್‌ದಿಂದ ನಿನ್ನೀ ಗರ್ಲ ಪ್ರೆಂಡ್‌ ತೊಟ್ಟಿರುವ 
ಗೌನ್‌ ನೀನು ಕಳವು ಮಾಡಿಕೊಂಡು ಬಂದೆ..... ಅಂದಿನ ರಾತ್ರಿಯಿಂದ ಪೋಲಿಸರು 
ನಿನ್ನನ್ನು ಹುಡುಕುವಲ್ಲಿ ವ್ಯಸರಾಗಿದ್ದಾರೆ.... ಈ ಗೌನ್‌ ಜೆಕ್‌ಲೀನ ಓನಾಸಿಸ್‌ಳ 
ಬೇಡಿಕೆಯ ಮೇರೆಗೆ ವಿಶೇಷವಾಗಿ ಆಕೆಗಾಗಿ ಸಿದ್ಧಗೊಳಿಸಲಾಗಿತ್ತು... ಅದೂ ಅಲ್ಲದೆ 
ಬೇರೆ ಬೇರೆ ಲಾಯಬ್ರರಿಗಳಿಂದ ನಮಗೆ ಸುದ್ಧಿ ದೂರು ಬಂದಿವೆ. ಅಲ್ಲಲ್ಲಒರ್ವ ವ್ಯಕ್ತಿ 
ಮಾರುವೇಷದಲ್ಲಿ ಬಂದು ಅಮೂಲ್ಯವಾದ, ಈಗೆಲ್ಲಿಯೂ ಸಿಗಲಾರದಂಥ 


ಪುಸಕಗಳನ್ನು ಕಳವು ಮಾಡುತಲಿದ್ದಾನೆ-ಎಂದು..... ಆದರೆ ಈ ಬೆಲೆಬಾಳುವ 
ಗೌನ್‌..... ನಮ್ಮೊಂದಿಗೆ ನೀವಿಬ್ಬರೂ ಈಗ ಪೋಲಿಸ ಸ್ಟೇಷನ್‌ಗೆ ನಡೆಯಿರಿ.....'' 


ಆಗ ಫಾದರ್‌ ಗ್ರ್ಯ್ಯಾಗರಿ ಬೆಲಿಯಾನಿ ನನ್ನತ್ತ ನೋಡಿದರು... ನಾನು 
ಅವರತ್ತ... ನಾವಿಬ್ಬರೂ ಮೂದಲು ನಮ್ಮ ಗ್ಲೋಜ ತೆಗೆದು ಹಾಕಿದೆವು..... ನಂತರ 
ಕಪ್ಪು ಕನ್ನಡಕ..... ಹಾಗೂ ನಮ್ಮ ನಮ್ಮ ಮುಖವಾಡ...... 


ಬೆಳಕಿನ ವೇಗ 


ಡಾಕ್ಟರ್‌ ಮಿಸ್‌ ಪದ್ಮಾ ಮೇರಿ ಅಬ್ರಾಹಮ್‌ ಕುರಿಯನ್‌-ವಯಸ್ಸು 29 ವರ್ಷ, 
ಶಿಕ್ಷಣ : ಎಂ.ಎಸ್‌ಸಿ. (ಮದ್ರಾಸ್‌), ಪಿಎಚ್‌.ಡಿ (ಕೊಲಂಬಿಯಾ) ಎತ್ತರ : ಐದು 
ಫೂಟ್‌ ಎರಡು ಇಂಚ್‌, ಬಣ್ಣ: ಕಪ್ಪು, ಕಣ್ಣು: ಕಪ್ಪು, ಕೂದಲು : ಕಪ್ಪು, ಗುರುತು: 
ಎಡಗಡೆ ಕಿವಿ ಮತ್ತು ಕಣ್ಣಿನ ನಡುವೆ ಕಂದು ಬಣ್ಣದ ಒಂದು ಬಕ್ಕೆ ಜನ್ಮಭೂಮಿ : 
ಕೋಚಿನ (ಕೇರಳ ಪ್ರಾಂತ), ಮಾತೃಭಾಷೆ : ಮಲಯಾಲಂ, ಧರ್ಮ : ಸೀರಿಯನ್‌ 
ಚರ್ಚ ಆಫ್‌ ಮಲಬಾರ, ಸ್ಪಂತದ ಆಸ್ಲಿ: ಏನೂ ಇಲ್ಲ ಉದ್ಯೋಗ : ಸರಕಾರಿ ನೌಕರಿ. 
ಅಮೇರಿಕಾದಿಂದ ಬಂದ ನಂತರ ಡಾಕ್ಟರ್‌ ಕುರಿಯನ್‌ ಎರಡು ವರ್ಷಗಳಿಂದ ದಕ್ಷಿಣ 
ಭಾರತದ ಒಂದು ಸ್ಪೇಸ್‌ ರಿಸರ್ಚ ಸೆಂಟರ್‌ದಲ್ಲಿಕೆಲಸ ಮಾಡುತ್ತಿದಳು. ಆಕೆಗೆ ಸರಕಾರಿ 
ಕಾಲೊನಿಯಲ್ಲಿ ಒಂದು ಸಣ್ಣ ಬಂಗಲೆ ಸಿಕ್ಕಿತ್ತು ಅದರಲ್ಲಿ ಆಕೆ ತನ್ನ ಇಬ್ಬರು 
ತಮ್ಮಂದರೊಂದಿಗೆ ವಾಸಿಸುತ್ತಿದ್ಳಳು. ಇಬ್ಬರೂ ತಮ್ಮಂದಿರು ಕಾಲೇಜಿನಲ್ಲಿ ಓದುತಿದರು. 
ತಾಯಿ-ತಂದೆ (ನಿವೃತ್ತ ಸ್ಕೂಲ ಟೀಚರ್‌) ಕೋಚಿನದಲ್ಲಿರುತ್ತಿದರು. ಪದ್ಮಾ ಮೇರಿ 
ಓರ್ವ ಪರಿಶ್ರಮಿ, ಸದು ಗದ್ದಲವಿಲ್ಲದೆ ದುಡಿಯುವ ತರುಣಿಯಾಗಿದ್ದಳು, ಆಕೆ ತುಂಬ 
ಪ್ರಾಮಾಣಿಕತನದಿಂದ ತನ್ನ ಕರ್ತವ್ಯ ನಿಬಾಯಿಸುತಿದಳು. 

ತಿಂಗಳಲ್ಲಿ ಒಂದೋ ಎರಡೋ ಸಿನೆಮಾ ನೋಡುತಿದಳು. ಪುರಸತಿದಾಗ 
ಗೆಳೆಯರಿಗೆ ಕೋಚಿನ ಅಡಿಗೆ ಮಾಡಿ ಉಣಿಸುವುದು ಆಕೆಯ ಹವ್ಯಾಸವಾಗಿತ್ತು ಒಂದು 
ಸೆಕೆಂಡ್‌ ಹ್ಯಾಂಡ್‌ ಕಾರ ಖರೀದಿಸಲೋಸುಗ ಹಣ ಕೂಡಿಸುತಿದ್ದಳು. ಈಗ ಸೈಕಲ್‌ 
ಮೇಲೆ ಆಫೀಸಿಗೆ ಹೋಗಿ ಬರುತ್ತಿದಳು. ಒಂದು ಅತ್ಯಂತ ಸಾಮಾನ್ಯ ರೀತಿಯ, ಮುಗ್ಧ 
ದಕ್ಷಿಣ ಭಾರತದ ಹುಡುಗಿ-ಈ ಪದ್ಮಾ 

ಎಪ್ರಿಲ್‌ 1966ರ ಒಂದು ಸೂಗಸಾದ ಮಧ್ಯಾಹ್ನ ಲೆಬೊರೆಟರಿಯಲ್ಲಿ ಕಲಸ 
ಮಾಡುತ್ತ ಪದ್ಮಾ ಗಡಿಯಾರ ನೋಡಿಕೊಂಡಳು, ಬೆಳಗ್ಗೆ ಆಕೆ ಬಹಳ ಜಲ್ಲಿ ಟಿಪಿನ್‌ 
ಮಾಡದೇ ಬಂದಿದ್ದಳು. ಈಗ ಆಕೆಗೆ ಬಹಳ ಹಸಿವೆ ಆಗುತಲಿತ್ತು ಸಮಯ ಒಂದು 
ಗಂಟೆ ಆಗಲಿತ್ತು ಕೆಲ ನಿಮಿಷಗಳ ನಂತರ ಆಕೆ ಬ್ಯಾಗ್‌ ತೆಗೆದುಕೊಂಡು ಹೊರಗೆ 
ಬಂದಳು. ಸೃಕಲ್‌ಮೇಲೆ ಕುಳಿತು ತನ್ನ ಕಾಟೇಜ ಕಡೆ ಹೊರಟಳು. 

ದಾರಿಯಲ್ಲಿ ಒಂದು ಸಣ್ಣ ಹಳ್ಳ ಮತ್ತು ಸೇತುವೆಯಿತ್ತು ಬೇರೆಡೆ ಹಚ್ಚ ಹಸಿರಾದ 
ನಿಬಿಡ ವಿಪಿನ. ತುಂಬ ನಿರ್ಜನವಾದ ದಾರಿಯಾಗಿತ್ತು ಅದೂ ಮಟ ಮಟ ಮಧ್ಯಾಹ್ನ, 
ಆಗ. ಸೇತುವೆಯ ಮೇಲಿಂದ ಹೋಗುತ್ತಿರುವ ಕಾಲಕ್ಕೆ ಅವಳ ದೃಷ್ಟಿ ಹುಲ್ಲಿನ 
ಮೈದಾನದ ಮೇಲೆ ಬಿತ್ತು ಅವಳಿಗೆ ತುಂಬ ಅಚ್ಚರಿಯಾಯಿತು. ಒಂದು ಸಣ್ಣ ರಾಕೆಟ್‌ 


142 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಹುಲ್ಲಿನ ಮೇಲೆ ನಿಂತು ವಿಚಿತ್ರವಾದ ಬೆಳಕಿನಲ್ಲಿ ಹೊಳೆಯುತಿತ್ತು. ಆಕೆ ಸೈಕಲ್‌ 
ಮೇಲಿಂದ ಕೆಳಗಿಳಿದು ಆ ಹುಲ್ಲಿನೊಳಗಿಂದ ಹಾದು ಅದರ ಸಮೀಪ ತಲುಪಿದಳು. 
ಅದರ ಸುತ್ತ ತೀಕ್ಷ್ಣ ವಾಗಿ ನೋಡಿದಳು. ಒಂದು ಬಾಗಿಲು, ಒಳಗಡೆ ಇಬ್ಬರು 
ಕೂಡಲು ಎರಡು ಸೀಟು. ಬಾಗಿಲದ ಮೇಲ ಆಕ ಕೈಯಿಟ್ಟ ಕೂಡಲೇ ಅದು ತನ್ನಷ್ಟಕ್ಕೆ 
ತಾನೇ ತೆರೆದುಕೊಂಡಿತು. 


ಡಾಕ್ಟರ್‌ ಕುರಿಯನ್‌ ಸ್ವತಃ ಸ್ಪೇಸ್‌ ರಿಸರ್ಚದಲ್ಲಿ ತೊಡಗಿರುವವಳು. ತುಂಬ 
ಖುಷಿಯಿಂದ ಅವಳು ರಾಕೆಟದೊಳಗೆ ಕಾಲಿಟ್ಟಳು. ಬಾಗಿಲು ಕೂಡಲೇ ಮುಚ್ಚಿ 
ಕೊಂಡಿತು. ಕಾಕ್‌ಪಿಟ್‌ದಲ್ಲಿ ಕುಳಿತು ಅಲ್ಲಿದ್ದ ಎಲ್ಲ ಮಿಷನರಿ ಪಾರ್ಟ್ಸಗಳನ್ನು 
ಪರೀಕ್ಷಿಸಿದಳು. ಆದರೆ ಒಂದೂ ತಿಳಿಯಲಿಲ್ಲ. ಪುಷ್‌ಬಟನ್‌, ಸ್ವಿಚ್‌ ಮತ್ತು 
ಲೈಟಡೈಲ್‌, ಅವುಗಳ ಮೇಲೆ ಶತಮಾನಗಳ ಧೂಳು ಕೂತಿತ್ತು. ಕೆಂಪು ಬಣ್ಣದ ಮುಳ್ಳು 
1966ರ ಮೇಲೆ ಸಾಯಿಯಾಗಿ ನಿಂತಿತ್ತು 

ಈಗ ಡಾಕ್ಟರ್‌ ಹೂರಗೆ ಬರಬೇಕೆಂದು ಸೀಟ ಮೇಲಿಂದ ಕೆಳಗಿಳಿಯ 
ತೊಡಗಿದಳು. ಆಕೆಯ ಮೊಣಕ್ಕೆ ಕ್ರಿ. ಪೂ. 1315ರ ಪುಷ್‌ ಬಟನ್‌ಗೆ ತಗಲಿತು. 
ಬೆಳ್ಳಂ ಬೆಳಕು ಪ್ರಜ್ವಲಿಸಿತು. ಕ್ಷಣ ಕ್ಷಣದಲ್ಲಿ ರಾಕೆಟ್‌ ಆಕೆಗೂ ಅರಿವಾಗದಂತೆ 
ಎಲ್ಲಿಂದ ಎಲ್ಲಿಗೋ ಹೊರಟು ಹೋಯಿತು. ಡಾಕ್ಟರ್‌ ಕರೀನಳು ತುಂಬ ಗಾಬರಿ 
ಯಾದಳು. ಕೈಕಾಲು ನಡುಗಲಾರಂಭಿಸಿದವು. ತಲೆಗೆ ಚಕ್ರ ಬರತೊಡಗಿತು. ಕಣ್ಣು 
ಮುಚ್ಚಿಕೊಂಡಳು. ಕಣ್ಣುತೆರೆದಾಗ ಸುತ್ತಲೂ ಬೆಳಕು. ಆಕಾಶದ ಕೆಳಗೆ ನೀಲ ಸಮುದ್ರ, 
ನದಿ, ಬೆಟ್ಟ-ಗುಡ್ಡ ಬಯಲು ಪ್ರದೇಶ, ಮರುಳುಗಾಡು.... ಆಗ ಆಕ ಕೂಂಚ 
ಸಮಾಧಾನದ ಉಸಿರು ತೆಗೆದುಕೊಂಡಳು. ಎಲ್ಲಿಯ ಸೈನ್ಸ್‌ಫಿಕ್ಟನ್‌.... ಅದೇ ನಮಗೆ 
ಗೊತ್ತಿರುವ ಹಳೆಯ, ಗೊತ್ತಿರುವ ಜಗತ್ತು ದೇವರ ಕರುಣೆ.... ರಾಕೆಟ್‌ ಭೂಮಿಯ 
ಮೇಲೆ ಸುರಕ್ಷಿತ ಇಳಿದಿತ್ತು ಕೆಂಪು ಮುಳ್ಳು ಕ್ರಿ. ಪೂ. 1315 ರ ಮೇಲೆ ನಿಂತಿತ್ತು. 
ಬಾಗಿಲು ತನ್ನಷ್ಟಕ್ಕೆ ತಾನು ತೆರೆದುಕೊಂಡಿತು. ಪದ್ಮಾ ಮೇರಿ ಹೊರಗೆ ಬಂದಳು. 
ಎದುರಿಗೇನೇ ಒಂದು ದೊಡ್ಡದಾದ ಸರೋವರದ ದಂಡೆಯಲ್ಲಿ ಓರ್ವ ಚಿಕ್ಕ ಕುರಿಗಾಹಿ, 
ಬಂಡೆಯ ಮೇಲೆ ಕುಳಿತು ಕೊಳಲು ಬಾರಿಸುತಿದ. ಖಜ್ಞೂರ ಮರದ ಕೆಳಗೆ ಆಡು 
ಕುರಿಗಳು ಮೆಯ್ಯುತಿದ್ದವು. ಕ್ಷಿತಿಜದ ತುಂಬ ಮೋಡಗಳ ಚಿತಾರ,....ಓ ! ಇದಂತು 
ಇಜಿಪ್ತ... ಗುಡ್‌ ಓಲ್ಡ್‌ ಇಜಿಪ್ತ... 

ಎರಡು ವರ್ಷಗಳ ಹಿಂದೆ ನ್ಯೂಯಾರ್ಕ್‌ದಿಂದ ಮುಂಬೈಗೆ ಬರುವಾಗ ಇದೇ 
ಇಜಿಪದ ಮೇಲಿಂದ ಹೋಗಿದ್ದಳು. ಮೋಡ ಬೆಟ್ಟಗಳ.... ಸಾಕಷ್ಟು ಫೋಟೊ 
ತೆಗೆದಿದ್ದಳು... ದನಗಾಹಿ...ಇದೇ ನಖಲಿಸಾನ್‌....ಇದೇ ಫಲಾಹೀನ್‌.... ಕ್ರಿ.ಪೂ. 
ಈ 1315, ಎಲ್ಲಿಂದ ಬಂತು. 1966 ಇತ್ತು ಟೈಂ ಮಿಷನ್‌ ಇಲ್ಲ ಯಾವುದೂ ಇಲ್ಲ 
ನಡಿ, ಅತ್ಯಂತ ಹೂಸ ನಮೂನೆಯ ಆದುನಿಕ ರಾಕೆಟ್‌, ಇದನ್ನು ಯಾರೋ ವಿಜಿಟಿಂಗ್‌ 
ಅಮೇರಿಕನ್‌ ಅಥವಾ ರಶಿಯಾದ ಸೈಂಟಿಸ್ಟ್‌ ನಮ್ಮಲ್ಲಿಗೆ ತಂದಿರಬೇಕು... 

ಒಮ್ಮೆಲೇ ಮತ್ತೆ ಬೇರೊಂದು ತೊಂದರೆ, ಈ ಸಳ ಸುಯೇಜ ಕಾಲುವೆಯ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 143 


ಹತಿರವೇ ಇರಲು ಸಾಧ್ಯವಿದೆ. ಈ ಸ್ಥಿತಿಯಲ್ಲಿ ನಾನು ಇಲ್ಲಿ ತಿರುಗಾಡುತ್ತಿರು ವಂತೆಯೇ 
ನನ್ನನ್ನು ಅರೆಸ್ಟ್‌ ಮಾಡಿದರೆ..... ಮತಿಷ್ಟು ತೊಂದರೆ, ಹಿಂದೂಸಾನವೇನೋ ಇಜಿಪದ 
ಬೇಕಾದಷ್ಟು ಮಿತ್ರದೇಶವಿರಬಹುದು. ಆದರೆ ನನ್ನಲ್ಲಿ ಪಾಸಪೋರ್ಟು ಇಲ್ಲ. 
ವೀಸಾನೂ ಇಲ್ಲ. ಈಗ ಕೂಡಲೇ ಕೈರೋದಲ್ಲಿರುವ ಇಂಡಿಯನ್‌ 'ಎಂಬೆಸಿ ತಲುಪ 
ಬೇಕು. 

ಅಲ್ಲಿಯ ಸುತ್ತ ಮುತಲಿರುವ ಫಲಾಹೀನ್‌ ಮತ್ತು ದನಗಾಹಿಗಳು ಪಾಶ್ಚಿಮಾತ್ಯ 
ಪ್ರವಾಸಿಗಳು ಇಲ್ಲಿಗೆ ನಿರಂತರ ಬರುವುದರಿಂದ ಕೆಲ ಮಟ್ಟಿಗೆ ಇಂಗ್ಲೀಷ ಬಲ್ಲವ 
ರಾಗಿದ್ದರು. ಅಂತೆಯೇ ಪದ್ಮಾ ಮೇರಿ ಆ ದನಗಾಹಿಗೆ ಹೇಳಿದಳು ""ಕೈರೂ... ಬಸ್‌... 
ಟ್ಯಾಕ್ಸಿ... ಅಟೊಮೊಬೈಲ್‌...'' 

ಹುಡುಗ ತಲೆ ಅಲ್ಲಾಡಿಸಿದ. ದೂರದಲ್ಲಿ ಓರ್ವ ರೈತ ಲೆ 
ಹೊರಟಿದ್ದ. ಅವನನ್ನು ಕೂಗಿ ಕರದ. ಅವನು ಧೂಳು ಹಾರಿಸುತ್ತ ಸಮೀಪ ಬಂದ. 
ಕುರಿಗಾಹಿ ಅವನಿಗೆ ಏನೋ ಹೇಳಿದ... 


cM 
33 
₹1, 
ಬ 


ಆಗ ಪದ್ಗ್ದಾಮೇರಿಗೆ ಅಚ್ಚರಿಯಾಯಿತು. ಆ ದನಗಾಹಿ ಮತ್ತು ರೈತ 
ಮಾತಾಡುತ್ತಿದ್ದುದು ಅರಬ್ಬಿಯಾಗಿರಲಿಲ್ಲ (ಕೋಲಂಬಿಯ ಯುನಿವ್ನರ್‌ಸಿಟಿಯಲ್ಲಿದ್ದ 
ಲೆಬನಾನಿ ವಿದ್ಯಾರ್ಥಿಗಳಿಂದ ಆಕೆ ಸಾಕಷ್ಟು ಅರಬ್ಬಿ ಕೇಳಿದಳು.) ಇಲ್ಲಿ ಈ ಅಪರಿಚಿತ 
ಬಾಷೆ. ಇದು ಯಾವುದೋ ಆಪ್ರಿಕೆಯ ಭಾಷೆಯಾಗಿರಬೇಕೆಂದು ಆಕೆ ಊಹಿಸಿ 
ದಳು.... ""ಖಾಹಿರಾ'' ಆಕೆ ವಿಚಾರಿಸಿದಳು. ""ಇಲ್ಲಿಂದ ಎಷ್ಟು ದೂರವಿದೆ?'' 

ಇಜಿಪದ ಆ ಇಬ್ಬರೂ ಆಕೆಯನ್ನು ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡಿದರು. 

ರೈತ ಒಂದೆಡೆಗೆ ಸನ್ನೆ ಮಾಡಿದ. ಅವಳು ಹಾರಿ ಕತೆಯ ಮೇಲೆ ಕುಳಿತಳು. 
ಹಸಿವೆಯಿಂದಾಗಿ ಅವಳ ಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು ನಗರ ಸೇರಿದ ಕೂಡಲೇ 
ಎಲ್ಲಕ್ಕಿಂತ ಮೊದಲು ಏನನ್ನಾದರೂ ಕೊಂಚ ತಿನ್ನಬೇಕು... ಆದರೆ ಫಾರನ್‌ 
ಎಕ್ಸ್‌ಚೆಂಜ್‌ ಎಲ್ಲಿಂದ ತರುವುದು... ಇಷ್ಟರಲ್ಲಿ ನಾಲ್ಕೆದು ಮಂದಿ ಕುರಿಗಾಹಿಗಳು 
ರಾಕೆಟ್‌ ಸುತ್ತ ಜಮಾಯಿಸಿದ್ದರು... ಅವರೆಲ್ಲ ಅಚ್ಚರಿಯಲ್ಲಿ ಮುಳುಗಿದ್ದರು. ಅವರನ್ನು 
ನೋಡಿ ಉಳಿದವರು ತಲೆ ಮರೆಯಿಸಿಕೊಂಡರು. 

ಅವರಲ್ಲೊಬ್ಬ ನೆಲದ ಮೇಲೆ ಬಿದ್ದುಕೊಂಡೇ ಘೋಷಣೆ ಕೂಗಿದ- 
""ಮರಹಬಾ...ದೇವಿ ಹಾಷೂರ'' ಉಳಿದವರು ಅದನ್ನು ಕೋರಸ್ಸಾಗಿ ಹಾಡಿದರು- 
“ಆಕಾಶದ ರಥದಲ್ಲಿ ಬಂದಿರುವ ಮದರ ಹೋರಸ್‌ ನಮ್ಮ ಮೇಲೆ ಕರುಣೆ 
ದೋರು...'' 


ಪದ್ಮಾ ಮೇರಿ ಕೆಲ ಕ್ಷಣ ಸುಮ್ಮನಿದ್ದಳು. ಆನಂತರ ಅತ್ಯಂತ ಗರ್ವದಿಂದ 
ಹೇಳಿದಳು. ""ಓ! ನನ್ನ ಚಿಣ್ಣರ, ನಾನು ದೇವಿ ಹಾಷೂರಳ ದಾಸಿಯಾಗಿದ್ದೇನೆ. ಒಂದು 


ವಿಶೇಷ ಕೆಲಸಕ್ಕಾಗಿ ದೇವಿ ನನ್ನನ್ನು ಭೂಮಿಗೆ ಕಳಿಸಿದಾಳೆ. ಯಾರಿಗೂ ನನ್ನ ಬಗ್ಗೆ 
ಏನನ್ನೂ ಹೇಳಕೂಡದು... ಇಲ್ಲದಿದರೆ ದೇವಿ ಮುನಿಸಿಗೂಂಡು ತೊಂದರೆ 


೧೧ 


144 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಕೊಡುತಾಳ...ನನ್ನ ಆಕಾಶದ ರಥದ ಬಗ್ಗೆ ಕಾಳಜಿ ವಹಿಸಿ...ಯಾರೂ ಇದನ್ನು 
ಮುಟ್ಟಬಾರದು, ಖಬರ್‌ದಾರ, ಅದಕ್ಕೆ ಕೈ ಕೂಡ ಹಚ್ಚಬಾರದು.'' 

ಮಮ್ಮಫಸ್‌ ದೊಡ್ಡದಾದ, ತುಂಬ ವೈಭವದ ಪಟ್ಟಣವಾಗಿತ್ತು. ಮಮ್ಮಫಸ್‌ 
ಹೇಗಿರಬೇಕಿತ್ತೊ ಹಾಗಿತ್ತು. ಕತೆಯವ ಹಾಷೂರ ದೇವತೆಯ ದಾಸಿಯ ಭಯದಿಂದ 
ಥರಥರ ನಡುಗುತಲಿದ್ದ ಆಕೆಯನ್ನು ಒಂದು ಚೌಕದಲ್ಲಿಳಿಸಿ ಗದ್ದಲದಲ್ಲಿ ಮಾಯವಾದ. 
ಪದ್ಮಾ ಸುತಲೂ ನೋಡಿದಳು. ಎಲ್ಲಿಯೂ ರೆಸ್ಟೊರೆಂಟ್‌ ಕಾಣಲಿಲ್ಲ ಇಲ್ಲಿ ಬಹುಶಃ 
ರೆಸ್ಟೊರೆಂಟ್‌ ಇರುತ್ತಿರಲಿಲ್ಲ... ಎಂದು ಆಕೆ ಭಾವಿಸಿದಳು... ಆಕೆ ಒಂದು ದೊಡ್ಡ 
ಅಂಗಡಿಯ ಮುಂದೆ ನಿಂತಿದಳು. ಒಳಗೆ ಅಲ್ಮಾರಿಗಳಲ್ಲಿದೊಡ್ಡದೊಡ್ಡ ಗಂಟುಗಳಿದ್ದವು. 
ಓರ್ವ ತರುಣ, ಸುಂದರ, ಬಂಗಾರ ವರ್ಣದ ಲುಂಗಿ, ಅದರ ಮೇಲೆ ಕಪ್ಪು 
ಕಲಗಳಿದ್ದವು.... ಮಲ್‌ ಮಲ್‌ ಬಟ್ಟೆ ಕೊರಳ ಸುತ್ತಸುತಿದ್ದ ಗುಂಗುರು ಗೂದಲು, 
ಹಣೆಯ ಮೇಲೆ ಕೂದಲುಗಳ ಜಾಲರಿ, ಅಂಗಡಿಯವ ೫೫ ಮಾತಾನಾಡುತ್ತ 
ನಿಂತಿದ್ದ. ಇಬ್ಬರು ಗುಲಾಮರು ಅವನ ಹಿಂದೆ ಪೀಪಾಸ್‌ದ ಬಂಡಲ್‌ ಹೂತ್ತು 
ನಿಂತಿದ್ದರು. 

ಈಗ ಇಲ್ಲಿಂದ ಸೈನ್ಸ್‌ ಫಿಕ್ಷನ್‌ದಲ್ಲಿ ರೊಮಾನ್ಸ್‌ ಆರಂಭವಾಗಬೇಕು. ಆದರೆ 
ಆಗುವುದಿಲ್ಲ.. ಪದ್ಮಾ ಹಸಿವೆಯಿಂದ ಚಿಂತಿತಳಾಗಿದಳು. ರೆಸ್ಟೊರೆಂಟನ್ನು ಹುಡುಕುತ್ತ 
ಕೊಂಚ ಮುಂದೆ ಹೋದಾಗ ಒಂದು ಮುಚ್ಚಿದ ಅಂಗಡಿ (ಅದರ ಮೇಲೆ ಬಾಡಿಗೆಗೆ 
ಕೊಡುವುದಿದೆ- ಎಂದು ಬರೆಯಲಾಗಿತು)ಯ ಕಟ್ಟೆಯ ಮೇಲೆ ಓರ್ವ ಮುಪ್ರಾನ 
ಮುದುಕ, ನಡುಗುತ್ತ ಗೂಡಿಸಿಕೊಂಡು ಕೂತಿದ್ದುದು ಕಾಣಿಸಿತು. ತಲೆಯ ಮೇಲೆ 
ದುಂಡನ್ನ ಟೊಪ್ಪಿಗೆ ಹಾಕಿಕೊಂಡಿದ್ದ ಪ್ರಸುತಕಾಲದ ಫಿಲ್ಮಗಳಲ್ಲಿಯ ಹಾಗೆ ಡ್ರೆಸ್‌ 
ಮಾಡಿದ ಪುರಾತನ ಇಜಿಪಿಯನ್‌ರ ನಡುವೆ ಒಂದು ಮನುಷ್ಯಾಕೃತಿಯ ವ್ಯಕ್ತಿತ್ವ, ಅದೇ 
ಹೊತಿಗೆ ಒರ್ವ ಗಟ್ಟಿಮುಟ್ಟಾದ, ಎತರದ ಸುಂದರ ಇಜಿಪಿಯನ್‌, ಚಾಬುಕ ಮತ್ತು 
ಉದವಾದ ಕಾಗದ ಅಲ್ಲಾಡಿಸುತ್ತ ಬಜಾರದ ಜನ ಜಂಗುಳಿಯಿಂದ ಕಾಣಿಸಿಕೊಂಡ. 
ಕಾಗದವನ್ನು ಒಬ್ಬನ ಕೈಯಲ್ಲಿರಿಸಿ ಮುಂದಕ್ಕೆ ಹೊರಟು ಹೋದ. ವೃದ್ದ 
ಹೃದಯದ್ರಾವಕ ದನಿಯಲ್ಲಿ ಕೂಗಿದ- 

""ಮೆಖಾಯಿಲ್‌...ಬಿನ್‌ ಹನ್ನಾನ್‌...'' 


ಉದ್ದ ಹಾಗೂ ತೆಳ್ಳಗಿನ ಮೂಗು, ಕಪ್ಪು ಕಣ್ಣುಗಳ, ಸುಂದರ ಮುಖದ ಓರ್ವ 
ತರುಣ ಆ ಕಡೆಯ ಓಣಿಯಿಂದ ಪ ಪ್ರತ್ಯಕ್ಷನಾದ- ಟ್ಟ ಆದ ಅಲ್ಲಾನ ಧಿಕ್ಕಾರವಿರಲಿ 
ಈ ಕೆಟ್ಟ ಕಾಲದ ಮೇಲೆ'' 


““ಓ! ನನ್ನ ಪ್ರೀತಿಯವನೆ, ತಲೆಯ ಮೇಲೆ ಬೂದಿ ಹಾಕಿಕೊ, ನಿನ್ನ ಹೆಸರೂ ಈ 
ಲಿಸ್ಬಿನಲ್ಲಿ ಬಂದಿದೆ...'' 

ಮೆಖಾಯಿಲ್‌ನ ಬಣ್ಣ ಕಂಗೆಟ್ಟಿತು...ಅವನು ಮೆಲ್ಲಗೆ ಹೇಳಿದ- ""ರಬ್‌ ಜದಾ 
ಉಲ್‌ ಜಲಾಲ, ಬಹುಶಃ ದೇವಿಯ ಹೃದಯದಲ್ಲಿ ಒಳ್ಳೆಯದನ್ನು ಹಾಕಲಿ...ಓ, ರಬ್‌ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 145 


ಜದಾ ಉಲ್‌ ಜಲಾಲ ನನ್ನ ಬೆಳಕು ಮತ್ತು ನನ್ನ ಮುಕ್ತಿ ಆತನೇ ಅಸ್ರಾಫೇಲಶಾಹ 
ಷಗಾರ ಮತ್ತು ಆರಿವೋಖಷಾಹ ಏಲಾಜಾರನ ಪ್ರತಿಜ್ಞೆಯಲ್ಲಿ ಸ್ವಾಮಿಯ ಧರ್ಮವನ್ನು 
ಕಾಪಾಡಿದ... 

"ಶ್ರೀಮಂತ ಶೋಷ....?'' 


ಹಿರಿಯ ಮುದುಕ ಮಾತಾಡುತ್ತ ಕೇಳಿದ- ""ಓ ! ದೇವರೆ, ನಾನು ಅವನನ್ನು 
ನೋಡುತಿದೇನೆ... ಅವನು ಕಾಗದ ಖರೀದಿಸಲು ಬಂದಿದಾನೆ...ನಾನು ಅವನೊಂದಿಗೆ 
ಮಾತಾಡುತ್ತೇನೆ... ಅವನು ನನ್ನ ಕ್ಲಾಸಫೆಲೋ ಆಗಿದ್ದ..ಅವನು ನನಗೆ ಸಹಾಯ 
ಮಾಡಬಹುದು. 

ಮೆಖಾಯಿಲ್‌, ತುಂಬ ಪ್ರಾಚೀನವಾದ ಇಬ್ರಾನಿ ಭಾಷೆಯಲ್ಲಿ ಮಾತಾಡು 
ತ್ರಿದ್ಧ.. ಅವನು ಈ ಶಬ್ದ ಉಪಯೋಗಿಸಿರಲಿಲ್ಲ. ಆದರ ನಾನು ಅತ್ಯಂತ ಪ್ರಾಚೀನ ಖಬ್ರ 
ಮತ್ತುಇಬ್ರಾನಿ ಎರಡೂ ಭಾಷೆ ನನಗೆ ಗೊತ್ತಿಲ್ಲ..(ಸತ್ಯ ಏನೆಂದರೆ ಡಾಕ್ಟರ್‌ ಕರೀನ್‌ 
ಈ ಹೊತಿಗೆ ಇಬ್ರಾನಿಯನ್ನು ಕೂಡ ತುಂಬ ಚೆನ್ನಾಗಿ ತಿಳಿದುಕೊಳ್ಳಲಾರಂಭಿಸಿದ್ದಳು). 
ಮೆಖಾಯಿಲ್‌ ಮುಗಿಬಿದ್ದು ಸ್ಟೇಷನರಿ ಅಂಗಡಿಯಲ್ಲಿ ಹೋದ. ಪದ್ಮಾ ದಾರಿಯ 
ಬದಿಯಲ್ಲಿ ನಿಂತು ಈ ಇಡೀ ದೃಶ್ಯ ನೋಡುತಿದ್ದಳು. ಸುಂದರ ತರುಣ, ಇಬ್ರಾನಿಗೆ 
ಕೇಳಿದ- 

""ಹೇಳು, ಮೆಖಾಯಿಲ್‌, ಈಗೀಗ ಎಲ್ಲಿರುತಿರುವೆ ?'' 

""ಕಸ್ಟಮ್ಸ್‌ದಲ್ಲಿ ಕೆಲಸ ಮಾಡುತಿದ್ದೇನೆ..'' 

""ತುಂಬ ಒಳ್ಳೇದು....ತುಂಬ ಒಳ್ಳೇದು.... ಆಗಾಗ ಭೇಟಿಯಾಗುತಿರು'' ಎಂದ 
ಸುಂದರ ತರುಣ ಅವನ ತಲೆಯ ಮೇಲೆ ಕೈಯಾಡಿಸಿದ, ಅವನ ಹೆಗಲ ಮೇಲೆ 
ಕೈಯಿಂದ ಚಪ್ಪರಿಸಿದ.... 


""ಶೋಷ, ನಿನ್ನೊಂದಿಗೆ ಒಂದು ಅವಶ್ಯಕವಾದ ಮಾತನಾಡಬೇಕು.'' ಇಬ್ರಾನಿ 
ಹುಡುಗ ಹಿಂಜರಿಯುತ್ತ ಹೇಳಿದ. ಪಿಸುಮಾತಿನಲ್ಲಿ ಏನನ್ನೋ ಹೇಳಿದ. ಶ್ರೀಮಂತ 
ಶೋಷ ಮಾತು ಕೇಳುತ್ತಿದಂತೆಯೇ ಹೇಳಿದ- 


""ಚಿಂತಿಸಬೇಡ.....ನಾನು ಆನರೇಬಲ್‌ ಮಿನಿಸ್ಟರ್‌ ಜೊತೆ ಮಾತಾಡುವೆ''. 


ಆಗಲೇ ಈ ಇಬ್ಬರು ತರುಣರ ದೃಷ್ಟಿ ಆ ಅಪರಿಚಿತ ತರುಣಿಯತ್ತ 
ಹೋಯಿತು...ಇಬ್ಬರೂ ಒಮ್ಮೆಲೇ ಪಾವಟಿಗೆಗಳಿಂದ ಕೆಳಗಿಳಿದರು. ಶ್ರೀಮಂತ 
ಶೋಷಾ ತನ್ನ ಮೊಣಕೈಯಿಂದ ಮೆಖಾಯಿಲ್‌ನನ್ನು ಹಿಂದಕ್ಕೆ ಸರಿಸಿದ... ಶೋಷ ಮತ್ತು 
ಮೆಖಾಯಿಲ್‌ನ ಸಂಬಂಧ ಒಡೆಯ ಮತ್ತುಆಳಿನ ಸಂಬಂಧವಾಗಿತ್ತು ಈಗ ಶ್ರೀಮಂತ 
ಶೋಷ ಡಾಕ್ಟರ್‌ ಕರಿನ್‌ಳತ್ತ ಬರುತಲಿದ, 

ಪದ್ಮಾ ಬಹಳ ತೀವ್ರಗತಿಯಲ್ಲಿ ಯೋಚಿಸತೊಡಗಿದಳು....ಈ ಜನರಿಗೆ 
ಇಂಡಿಯನ್‌ ಡಾನ್ಸರ್‌ ಇದ್ದೇನೆ, ಫಾರೆನ್‌ ಟೂರ ಮೇಲೆ ಹೊರಟಿರುವೆನೆಂದು 


146 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಹೇಳಿದಲ್ಲಿ ಯಾರಿಗೆ ಗೊತ್ತು ನನ್ನನ್ನು ತೆಗೆದುಕೊಂಡು ಹೋಗಿ ಬಜಾರದಲ್ಲಿ ಮಾರಿ 
ಬಂದರೆ.... ""ಓ ! ದೇವಿ ಹಾಷೂರಳ ದಾಸಿ''ಯ ಮಾತು ಸರಿ...ಆದರೆ ಯಾವು 
ದಾದರೂ ಗುಡಿಯಲ್ಲಿ ಪ್ರತಿಷ್ಠಾಪಿಸಿ, ಲೋಬಾನ ಹಾಕಿದರೆ ಐದೋ ಹತ್ತುನಿಮಿಷದಲ್ಲಿ 
ಉಸಿರುಗಟ್ಟಿ ಸತ್ತು ಹೋಗುತ್ತೇನೆ. ಇದ್ದ ನಿಜ ಸಿತಿ ಹೇಳಿದರೆ ಅವರಿಗೆ ತಿಳಿಯುವುದಿಲ್ಲ 
ಅವರಿಗೇಕೆ, ನನ್ನ ಈಗಿನ ಸಿತಿ ನನಗೇ ತಿಳಿಯುತಿಲ್ಲ... 

(ಶ್ರೀಮಂತ ಶೋಷ ಅವಳದುರಿಗ ನಿಂತಿದ. ""ಏ, ಹುಡುಗಿ ನೀನು ಯಾರು?'' 
ಅವನು ಕೊಂಚ ಜಬರಿಸುವ ಹಾಗೆಯೇ ಕೇಳಿದ- ""ನಮ್ಮಮಾತುಗಳನ್ನು ಅಷ್ಟೊಂದು 
ಆಸಕ್ತಿಯಿಂದ ಏಕೆ ಕೇಳುತ್ತಿದ್ದೆ ?...ಯಾವ ದೇಶದ ಗುಪಚಾರಳು ? ಏಲಾಮ, 
ಅಓರಿಯಾ ? ಅರಾರ್‌ತೋ, ಎಲ್ಲಿಯವಳು ನೀನು...?'' 

ಪದ್ಮಾ ಮೂರರ ಹಾಗ ಜೋರಾಗಿ ತಲೆ ಅಲ್ಲಾಡಿಸಿದಳು ಹಾಗೂ 
ಹೆದರಿಕೆಯಿಂದ ನಡುಗಿ ಹೋದಳು. ಶೋಷ ಅವಳ ನೈಲಾನ್‌ ಸೀರೆ ಮತ್ತು 
ಅಮೇರಿಕನ್‌ ಬ್ಯಾಗ್‌ನ್ನು ತೀಕ್ಷ್ಣವಾಗಿ ನೋಡಿದ. ಪದ್ಮಾ ಹೆದರಿಕೆಯಿಂದಲೇ 
ಹೇಳಿದಳು- ""ಹುಜೂರ ರಾಜಕುಮಾರ, ದೇವರ ಕರುಣೆಯಿರಲಿ... ಈ ದಾಸಿ ಹಸಿವೆ 
ಯಿಂದ ಬಳಲುತ್ತಿದ್ದಾಳೆ .. ಜೀವದಲ್ಲಿ ಜೀವವಿಲ್ಲ..ಮೊದಲು ಊಟ ಮಾಡಿಸಿ... ದಾಸಿ 
ಇದ್ದ ಸ್ಥಿತಿಯನ್ನು ಸಾದರಪಡಿಸುತ್ತಾಳೆ..'' 

"ನನ್ನೊಂದಿಗೆ ನಡೆ....'' ಎಂದು ಶ್ರೀಮಂತ ಆರ್ಡರ್‌ ಮಾಡಿದ. ಅವಳು 
ಅವನ ಹಿಂದೆ ಹಿಂದೆ ಹೊರಟಳು...ಮೂಲೆಯಲ್ಲಿ ರಥ ಸ್ಟ್ಯಾಂಡ್‌ ಇತ್ತು ಅಥವಾ ರಥ 
ಪಾರ್ಕ್‌ ಅನ್ನಿ... ಶ್ರೀಮಂತ ಪದ್ಮಾಳನ್ನು ತನ್ನ ಬದಿಯಲ್ಲಿಯೇ ರಥದಲ್ಲಿ ಕೂಡಿಸಿಕೊಂಡು 
ಹೊರಟ. 

ಅವರು ಬಜಾರದಿಂದ ಹೊರಟು ಹೆಲಿಯೋ ಪೋಲಸ್‌ ನಗರದ ಒಂದು 
ಫ್ಯೇಷನೇಬಲ್‌ ಓಣಿ ತಲುಪಿದರು. ರಸ್ತೆಯ ಎರಡೂ ಬದಿಯಲ್ಲಿ ವೈಭವಪೂರ್ಣ 
ದೊಡ್ಡ ದೊಡ್ಡ ಬಂಗ್ಲೆಗಳಿದ್ದವು. ಅಲ್ಲಲ್ಲಿ ಕಸಕಡ್ಡಿ ಇತ್ತು ಮಕ್ಕಳು ಆಡುತ್ತಿದ್ದವು... ಒಂದು 
ಬಹು ಅಂತಸಿನ ಮಹಲಿನ ಮುಂದೆ ಹೋಗಿ ರಥ ನಿಂತಿತು. ಅವರಿಳಿದು ಪಡಸಾಲೆಗೆ 
ಬಂದರು. ಓರ್ವ ಕಪ್ಪು ಗುಲಾಮ ಕೆಂಪು ಬಣ್ಣದ ಮುಂಬಾಗಿಲು ತೆರೆದ. ಅವರು 
ಹಾಲ್‌ದಲ್ಲಿ ಬಂದರು. 


ಚಂದ್ರಕಾಂತ ಶಿಲೆಯ ಹಾಸಿನಿಂದ ನೆಲ ಹೊಳೆಯುತಿತ್ತು. ಮಧ್ಯದಲ್ಲಿ ಒಂದು 
ಕಾರಂಜಿ. ರೇಶ್ಮೆ ಬಟ್ಟೆಯಲ್ಲಿ ಪೀಪಾಯರಸ್‌ದ ಸುರುಳಿಗಳನ್ನು ಅಲ್ಕಾರಿಗಳಲ್ಲಿ 
ಇರಿಸಲಾಗಿತ್ತು. ಗೋಡೆಗಳಿಗೆ ಆನಿಸಿ ಸಾಲಾಗಿ ಕುರ್ಚಿಗಳನ್ನಿರಿಸಲಾಗಿತ್ತು. ಈ ಎಲ್ಲ 
ಫರ್ನೀಚರಗಳನ್ನು ಬ್ರಿಟಿಷ್‌ ಮ್ಯುಜಿಯಂದಿಂದ ತಂದು ಇಲ್ಲಿರಿಸಲಾಗಿತ್ತು. ' 

ಶೋಷ ಊಟ ತರಲು ಆಜ್ಞೆ ಮಾಡಿದ. ಕಾರಂಜಿಯ ಸಮೀಪ ಇರಿಸಿದ 
ಚರ್ಮದ ಹೊದಿಕೆಯಿರುವ ಕುರ್ಚಿಯ ಮೇಲೆ ಕುಳಿತ. ಸ್ಯಾಂಡಲ್‌ ಕಳಚಿದ ಮತ್ತು 
ಪ್ರಶ್ನಾರ್ಥಕ ದೃಷ್ಟಿಯಿಂದ ಡಾಕ್ಟರ್‌ ಮೇರಿ ಕರಿನ್‌ಳನ್ನು ನೋಡತೊಡಗಿದ. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 147 


ಪದ್ಮಾ ಮೇರಿ ಎದುರಿಗಿನ ಕುರ್ಚಿಯಲ್ಲಿ ಕುಳಿತು ಗಂಟಲು ಸರಿಪಡಿಸಿಕೊಂಡಳು. 
"“ಹುಜೂರ.... ನಾನು... ನಾನು ಇಂಡಿಯಾದಿಂದ ಬಂದಿದ್ದೇನೆ.” 


""ಡಾನ್ಸ್‌ ಮಾಡುತ್ತೇನೆ...'' ಎನ್ನುತ್ತ ಎದ್ದು ನಿಂತು ಮೋಹಿನಿ ಆಟ್ಟಂದ ಕೆಲ 
ಮುದ್ರಗಳನ್ನು ಮಾಡಿ ತೋರಿಸಿದಳು. ಶೋಷ ಇದರಿಂದ ಎಳ್ಳಷ್ಟೂ 
ಪ್ರಬಾವಿತನಾಗಲಿಲ್ಲ ಆಕೆ ಮತ್ತೆ ಕುರ್ಚಿಯ ಮೇಲೆ ಕುಳಿತಳು. ""ನಾನು ಬಂದ 
ಹಾಯಿದೋಣಿ....'' ಆಕೆ ಬಹಳ ವಿಚಾರ ಮಾಡಿ ಹೇಳಲಾರಂಭಿಸಿದಳು- ""ನಾನು 
ಹಾಯಿ ದೋಣಿಯಲ್ಲಿ ಬರುತಿದ್ದ. ಅದು ಸುಯೇಜ ಕಾಲುವೆಯಲ್ಲಿ ಹಾಳಾಗಿ 
ಹೋಯಿತು. ನಾನೊಂದು ಹಲಗೆಯ ಆಸರೆ....'' 


""ಸುಯೇಜ ಕೆನಲ್‌...'' ಶೋಷ ಆ ಕೂಡಲೇ ಈ ಹೆಸರನ್ನು ಮರುನುಡಿದ... 
ಮತ್ತು ಅದರ ವಿಸ್ತಾರ ವ್ಯಾಖ್ಯೆದ ಬಗ್ಗೆ ಉತ್ಸುಕನಾಗಿದ್ದ. ಈಗ ಆಕೆ ತುಂಬ ಗಲಿಬಿಲಿ 
ಗೊಂಡಳು. ಶೋಷ ಸಿಡಿಮಿಡಿಗೊಂಡು ಕೇಳಿದ- ""ಆ ಇಬ್ರಾನಿ ಹುಡುಗನನ್ನು 
ಬಲ್ಲೆಯೇನು ?'' 

"“ಗೌರವಾನ್ವಿತರೆ, ರಬ್ಬಾ ಹಾಶೂರ ಮತ್ತು ಆತನ ಮಗನಾಣೆ.... ನಾನಿಲ್ಲಿ 
ಯಾರನ್ನೂ ಬಲ್ಲವಳಲ್ಲ... ಹುಜೂರ...''- ಪವಿತ್ರಳಾದ ತಾಯಿ ಮತ್ತು ಆಕೆಯ 
ಮಗನ ಆಣೆಯಿಂದ ಅವನಿಗೆ ಆ ಕೂಡಲೇ ವಿಶ್ವಾಸ ಮೂಡಿತು. ""ಸರಿ, ನನಗೆ 
ಹುಜೂರ...ಹೂಜುರ ಎಂದು ಕರೆಯಬೇಡ...ನಡೆ, ಊಟ ಮಾಡು'' ಎಂದು 
ಹೇಳುತ್ತಅವನು ಪದ್ಮಾಳನ್ನು ಊಟದ ಮನೆಗೆ ಕರೆದೊಯ್ದ ಆಳುಗಳು ಅಡುಗೆ ತಂದು 
ಮೇಜಿನ ಮೇಲೆ ಇರಿಸಲಾರಂಭಿಸಿದರು. ಪದ್ಮಾ ಬೆಳಗಿನ ಹತ್ತುಗಂಟೆಗೆ ಬೆಂಗಳೂರಿನ 
ಲೆಬೊರೇಟರಿಯ ಕ್ಯಾಂಟಿನ್‌ದಲ್ಲಿ ಡಾಕ್ಟರ್‌ ರಾಮನಾಥನ್‌ ಮತ್ತು ಡಾಕ್ಟರ್‌ ರಫೀಕ 
ಫತಅಲಿಯೊಂದಿಗೆ ವಿಚಾರ ವಿನಿಮಯ ಮಾಡುತ್ತ ಕೇವಲ ಒಂದು ಕಪ್‌ ಕಾಫಿ 
ಕುಡಿದಿದ್ದಳು. ಈಗ ಸಾಯಂಕಾಲದ ನಾಲ್ಕೂವರೆ ಗಂಟೆಯಾಗಲಿತ್ತು ಆಕೆ ಶೋಷನ 
ಕಣ್ಣಿಗೆ ಬೀಳದಂತೆ ರಿಸ್ಟ್‌ವಾಚ್‌ ಬಿಚ್ಚಿದಳು ಹಾಗೂ ಬ್ಯಾಗ್‌ನಲ್ಲಿ ಇಟ್ಟಳು, ಊಟ 
ಮಾಡುವುದರ ಕಡೆ ಲಕ್ಷ್ಯ ಹಾಕಿದಳು. ಊಟ ತುಂಬ ಉತ್ಕೃಷ್ಟವಾಗಿತ್ತು 

ಸೂರ್ಯ ನೈಲ ನದಿಯಲ್ಲಿ ಮುಳುಗಲಿದ್ದ ಮರುಳುಗಾಡಿನ ಈ ದೇಶದಲ್ಲಿ ಹವೆ 
ಒಣದಾಗುತಲಿತು, ಅವಳು ತನ್ನ ವಿಶಿಷ್ಟ ಅತಿಥೇಯನೊಂದಿಗ ಉದ್ದವಾದ 
ಪಡಸಾಲೆಯಲ್ಲಿ ಅಡ್ಡಾಡುತಲಿದಳು. ಇಲ್ಲಿಯವರೆಗೂ ಆಕಗೆ ಈ ಎಲ್ಲ ಮಾತುಗಳು 
ಗೊತಾಗಿದವು- ಶೋಷನ ನಿಜವಾದ ಹೆಸರು ಅಸಾಲೀಸ, ಶೋಷ, ಸರಕಾರ ಅವನಿಗ 
ನೀಡಿದ ಪದವಿಯಾಗಿತ್ತು. ಇದೇ ಪದವಿ ಅವನ ತಂದಗೂ ಇತ್ತು 

ಮಿಸ್ಟರ್‌ ಶೋಷ ಸೀನಿಯರ್‌ ಫರಊನನ ಚೀಫ ಸೆಕ್ರೆಟರಿಯಿಂದ ಮತ್ತುವಂಶ 
ಪಾರಂಪರ್ಯವಾಗಿ ಆಗರ್ಭ ಶ್ರೀಮಂತನಾಗಿದ್ದ. ಶೋಷ ಜೂನಿಯರ್‌ ಕೂಡ 
ಬರೆಯುತಿದ್ದ. ದರ್ಬಾರಿ ಒಳ ಸಂಚಿನಿಂದ ದೂರವಿರುತಿದ. ನಗರದ ಲೇಖಕ 


148 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ರೊಂದಿಗೆ ಒಳ್ಳೆಯ ಸಂಬಂಧವಿರಿಸಿಕೊಂಡಿದ್ದ. ತನ್ನ ದೇಶದ ಬಹಳಷ್ಟು ಹಳೆಯ 
ವಿಚಾರ ಮತ್ತು ನಿಯಮಗಳನ್ನು ಬಲ್ಲವನಾಗಿದ್ದ. ಆದರೆ ಈ ಮುದುಕ ಹೊಸ 
ಜನಾಂಗದವರ ಏನನ್ನೂ ನಡೆಯಗೊಡುತಿದ್ದಿಲ್ಲ. ಇದು ಪ್ರಾಚೀನ ಇಜಿಪದ ರಹಸ್ಯದ 
ಅಸಲಿ ರೂಪ. ಪದ್ಮಾ ನಿರಾಶೆಯಿಂದ ಯೋಚಿಸಿದಳು. ಲಾಯಬ್ರರಿಯಲ್ಲಿ ಕುಳಿತಿರುವ, 
ಲೇಖನ ಕಾರ್ಯಮಾಡುವ ವ್ಯಕ್ತಿ ಸಯಿಫಾ ಮುತೊಫೆನ್‌ದ ನಕಲು ಮಾಡುವಲ್ಲಿ 
ನಿರತನಾಗಿದ್ದ. ಅವನ ಜೊತೆಗಿದ್ದ ಒಬ್ಬನಿಗೆ ನೆಗಡಿ ಆಗಿತ್ತು. ಇನ್ನೊಬ್ಬ ನಿರಂತರ ತನ್ನ 
ತಲೆ ಕೆರಕೊಳ್ಳುತಿದ್ದ. ಇಬ್ಬರು ತರುಣ ನಕಲು ಮಾಡುವವರು ಪರಸ್ಪರ ಜಗಳ 
ಮಾಡುತ್ತಿದ್ದರು. ಅನೋತಿ ಎನ್ನುವ ಗುಲಾಮಳು ಚಂದ ಇರಲಿಲ್ಲ.. ಅತ್ಯಂತ ಕುರೂಪಿ 
ಮತ್ತು ಮುಖದ ತುಂಬ ಮೈಲಿ ಬೇನೆಯಿಂದಾದ ಕಲೆಗಳು. ಸ್ವತಃ ಶೋಷ ಓರ್ವ 
ಸಾಮಾನ್ಯ ವ್ಯಕ್ತಿಯಾಗಿದ್ದ. ಕೋಟ ಪ್ಯಾಂಟಿನ ಬದಲಿಗೆ ಹಾಲಿವುಡ್ಡಿನ ಡ್ರೆಸ್‌ 
ಮಾಡಿಕೊಂಡಿದ್ದ. 


ಫರಊನ ತನ್ನ ಸೈನ್ಯದ ನಿರೀಕ್ಷಣಗಾಗಿ ಅಶೂರಿಯಾದ ಗಡಿ ಪ್ರದೇಶಕ್ಕೆ 
ಹೋಗಿದ್ದ ಅಶೂರಿಯಾದೊಂದಿಗೆ ಅದೆಷ್ಟೋ ವರ್ಷಗಳಿಂದ ಯುದ್ದ ನಡೆದಿತ್ತು. 

"“ಜಗತಿನ ಮಹತ್ವದ ಅತ್ಯಂತ ಪ್ರಾಚೀನ ಸಂಸ್ಕೃತಿ''-ಶೋಷ ಅಡ್ಡಾಡುತ್ತ 
ತುಂಬ ಅಭಿಮಾನದಿಂದ ಹೇಳ ಹೂರಟಿದ- ""ಈ ಕದಾನಿಯಾ ಮತ್ತು ಅಶೂರಿ 
ಯಾದವರು ಕೂಡ ತಮ್ಮ ಬಗ್ಗೆ ಹೀಗೆಯೇ ಹೇಳಿಕೊಳ್ಳುತ್ತಾರೆ ಮತ್ತು ನಮ್ಮೊಂದಿಗೆ 
ಯುದ್ಧಕ್ಕೆ ಬರುತಾರೆ. ಆದರೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಮತ್ತು ಅವರ ನಡುವೆ 
ಹೋಲಿಕೆಯೆಲ್ಲಿ ? ನಾವು ಅವರಿಗಿಂತ ಎಲ್ಲ ರೀತಿಯಿಂದಲೂ ಶಕಿಶಾಲಿಗಳಾಗಿದೇವೆ.'' 

ಪದ್ಮಾ ತುಟಿಯಲ್ಲಿಯೇ ಮುಗುಳ್ನಕ್ಕಳು. ""ಆದರೆ ಒಂದು ಮಾತು ಅವಶ್ಯ'' 
ಎನ್ನುತ್ತ ಶೋಷ ಲಾಯಬ್ರರಿಯಲ್ಲಿ ಬರುತ್ತ ಮತ್ತೆ ಹೇಳಿದ- ""ಕಲ್ದಾನಿ ಮತ್ತು 
ಅಶೂರಿಯ ಜನ ತುಂಬ ವಿದ್ಯಾವಂತರು. ಈ ಗ್ರಂಥಗಳನ್ನು ನೋಡಿ, ಇಷ್ಟೊಂದು 
ನಯನಾಜೂಕಿನ ಬರವಣಿಗೆ'' ಎನ್ನುತ್ತಅವರ ಗ್ರಂಥಗಳ ರಾಶಿಯತ್ತಸನ್ನೆ ಮಾಡಿ ಮತ್ತೆ 
ಹೇಳಿದ- ""ಯುದ್ಧಕ್ಕಿಂತ ಪೂರ್ವದಲ್ಲಿ ಅವರ ಈ ಗ್ರಂಥ ರಾಶಿಯನ್ನು ನೂರಾರು 
ಒಂಟೆಗಳ ಮೇಲೆ ಹೇರಿಕೊಂಡು ನಮ್ಮಲ್ಲಿಗೆ ತರಲಾಗುತಿತ್ತು.'' ಅವನು ಬಾಗಿ 
ಅವುಗಳಲ್ಲಿಯ ಸೂಕ್ತ್ಮ ಬರೆವಣಿಗೆಯಿಂದ ಶೋಭಿತವಾದ ಗ್ರಂಥವೊಂದನ್ನು ಎತ್ತಿ 
ಕೊಂಡ. 

""ಓ! ಇದನ್ನು ನಾನು ಬ್ರಿಟಿಷ್‌ ಮ್ಯುಜಿಯಂ...'' ಎನ್ನುತ್ತತನ್ನ ನಾಲಿಗೆ ಕಡಿದು 
ಕೊಂಡಳು ಪದ್ಮಾ ಮಾತು ಬದಲಿಸುತ್ತ ಮತ್ತೆ ಕೇಳಿದಳು-""ಶೋಷ, ಇಲ್ಲ 
ನೀನೊಬ್ಬನೇ ಇರುತಿಯಾ?'' ; 

""ತಂದೆಯವರು ಬಾದಷಾಹರೊಂದಿಗೆ ಗಡಿ ಪ್ರದೇಶದಲ್ಲಿ ಸೈನ್ಯದ ನಿರೀಕ್ಷಣೆಗೆ 
ಹೋಗಿದ್ದಾರೆ. ತಾಯಿ ಮತ್ತು ಸೋದರಿಯರು ಮಹಾರಾಣಿಯೊಂದಿಗೆ ಆರೋಗ್ಯ 
ಧಾಮಕ್ಕೆ ಹೋಗಿದ್ದಾರೆ. ನನಗೂ ಹೋಗಬೇಕಾಗಿತ್ತು. ಮಹಾರಾಣಿಯವರು ಅಲ್ಲಿ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 149 


ಜಲಮಹಲ್‌ದ ಗೋಡೆಗಳನ್ನು ಕಟ್ಟಲು ಆಜ್ಞೆ ಕೊಟ್ಟಿದ್ದಾರೆ. ಆದರೆ ನಾನು 
ಎಲ್ಲಿಯವರೆಗೆ ""ಸಯೀಫಾ ಮುತೊಫೆಯೀನ್‌''' ದ ಹೊಸ ಆವೃತ್ತಿ ಪೂರ್ಣಗೊಳಿ 
ಸುವುದಿಲ್ಲವೋ, ಅಲ್ಲಿಯವರೆಗೂ ಎಲ್ಲಿಯೂ ಹೋಗಲಾರೆ.'' 

""ಓಂದು ಮಾತು ಹೇಳು ಶೋಷ. ಸಾವಿನ ಬಗ್ಗೆ ಇಷ್ಟೊಂದು ರೀತಿಯಲ್ಲಿ ಆಸಕ್ತಿ 
ವಹಿಸುವುದೇಕೆ ?'' ಎಂದು ಪದ್ಮಾ ವಿಚಾರಿಸಿದಳು. 

"ಹಾಗಾದರೆ ಯಾವುದರ ಬಗ್ಗೆ ಆಸಕಿಯಿರಬೇಕು ? ಈ ನಶ್ಚರ ಜೀವನದ 
ಬಗ್ಗೆ?'' ಎಂದು ಶೋಷ ಪ್ರಶ್ನೆ ಮಾಡಿದ. ಅವಳು ಅವನೊಂದಿಗೆ ಅಲ್ಮಾರಿಗಳ 
ಮುಂದಿನಿಂದ ಮುಂದೆ ಮುಂದೆ ಸಾಗುತಿದಳು. (ಈಗ ಆಕೆ ಆ ಗ್ರಂಥಗಳನ್ನು 
ಓದಬಲ್ಲವಳಾಗಿದಳು.) ಆಕೆ ಬೇರೆ ಬೇರೆ ಗ್ರಂಥಗಳ ಮೇಲೆ, ವಿಷಯಗಳ ಮೇಲೆ 
ಕಣ್ಣು ಹಾಯಿಸಿದಳು. ಧರ್ಮ, ಸಂಸ್ಕೃತಿ, ಕಾನೂನು, ಶಿಕ್ಷಣ, ಕಾವ್ಯ, ಹಸ್ತಪ್ರತಿ 
ಸಿದಪಡಿಸುವಿಕೆ, ಪ್ರವಾಸ ಕಥನ, ನಾವೆಲ್‌, ಇಂತೀಫ (ಕಾಲ 2600 ಕ್ರಿ. ಪೂ.) ಬರದ 
ರೋಮಾನ್‌... 

"“ಸಾವಲ್ಲದೆ ಇನ್ನೂ ಆಸಕ್ತಿಯುಳ್ಳವುಗಳಿವೆ.'' -ಶೋಷ ಮುಗುಳ್ನಗುತ್ತ 
ಹೇಳಿದ- ""ಈ ಎಲ್ಲ ಹಸಪ್ರತಿ ಗ್ರಂಥಗಳ ಮರು ಪ್ರತಿ ಮಾಡಿಸಿ ಥೇನೀಜ ಕಾಲೇಜಿನ 
ಹಾಗೂ ಇನ್ನುಳಿದ ಲಾಯಬ್ರರಿಗಳಿಗೆ ಕಳಿಸಲಾಗುತದೆ.'' 

""ನನಗೆ ಗೊತ್ತಿರಲಿಲ್ಲ ನೀವೆಲ್ಲ ಇಷ್ಟೊಂದು ವಿದ್ಯಾವಂತರಾಗಿದ್ದೀರೆಂದು....ನನ್ನ 
ಅಂಬೋಣವೇನೆಂದರೆ.... ತಾಹೋತೇಪಳೆ ಏನನ್ನು ಹೇಳುತಾನೆ.... ನಿಮ್ಮ ತಾಹೋ 


ತೇಪ...'' 


"ಅವನು ಹೇಳುತಾನೆ'' ಎನ್ನುತ್ತ ಶೋಷ ಒಂದು ರೇಶ್ಮೆ ಬಟ್ಟೆಯಲ್ಲಿ ಸುತ್ತಿದ 
ಪುಸಕ ತೆಗೆದುಕೊಂಡು ಓದಲಾರಂಭಿಸಿದ- 

""ಮನುಷ್ಯರಲ್ಲಿ ಭಯ ಮತ್ತು ಕ್ರೌರ್ಯ ಹಬ್ಬಿಸಬೇಡಿ. ಹಾಗೆ ಮಾಡಿದವನಿಗೆ 
ದೇವರು ಶಿಕ್ಷ ನೀಡುತಾನೆ. ಯಾವನು ಇಡೀ ಶಕ್ಕಿಮತ್ತುಎಲ್ಲದರ ಮಾಲಿಕ ತಾನೆಂದು 
ಹೇಳಿಕೊಳ್ಳುತಾನೋ ಹೆಚ್ಚಾಗಿ ಅವನೇ ಅಪಾಯಕ್ಕೆ ಈಡಾಗುತಾನೆ, ತೊಂದರೆ 
ಗೀಡಾಗಿ ಬಳಲುತಾನೆ. ಯಾವಾಗಲೂ ಭಗವಂತನಲ್ಲಿ ನಂಬಿಗೆಯಿರಲಿ. ಶಾಂತ 
ವಾಗಿರು. ಕೊಡುವವನು ಪರಮಾತ್ಮನಿದ್ದಾನೆ. ಸೇವಕನಾದ ಮನುಷ್ಯ ತಾನೇ ಎಲ್ಲ 
ಸಂಪಾದಿಸುತಿದೇನೆಂದು ತಿಳಿಯದಿರಲಿ. ಜೋಕೆ, ಮಾತುಗಳಿಂದ ಎಂದೂ ದಂಗೆ 
ಹಬ್ಬಿಸದಿರು....'' 


|. ಇದು ಜಗತ್ತಿನ ಅತ್ಯಂತ ಪ್ರಾಚೀನ ಗ್ರಂಥ. ಸುಮಾರು ಆರು ಸಾವಿರ ವರ್ಷಗಳ ಪೂರ್ವದಲ್ಲಿ 
ಇಜಿಪುದಲ್ಲಿಇದನ್ನು ಬರೆಯಲಾಗಿತ್ತು ಇದರಲ್ಲಿಯ ಒಂದೊಂದು ಗೀತದ ಪುಟವನ್ನು ಹಣಗಳೂಂದಿಗೆ 
ಹುಗಿಯಲಾಗುತಿತ್ತು 

ತಾಹೋತೇಪ : ಕಾಲ: 3550 ಕ್ರಿ. ಪೂ. ಮುಮಫಸ್‌ದಲ್ಲಿ ಜನ್ಮತಾಳಿದ. 


1೨ 


150 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಆಕ ಮತ್ತ ಅಡ್ಲಾಡುತ್ತ ಸಯೀಫಾ ಮುತುಫೇನ್‌ದ ಹಸಪ್ರತಿ ಮರುಪ್ರತಿ 
ಮಾಡುವವರತ್ತ ಬಂದಳು. ಅಲ್ಲಿ ಕುಳಿತು ನೋಡತೊಡಗಿದಳು. ಓರ್ವ ದಪ್ಪಗಿನ 
ನಕಲು ಮಾಡುವವ ಮೂಗು ಒರೆಸಿಕೊಳ್ಳುತ್ತ ಒಂದು ಚಿತ್ರರೂಪೀ ಶಬ್ದದ ಸುತ್ತ 
ಏನನ್ನೋ ಬಿಡಿಸಿದ. 

“ಇದೊಂದು ಬಾದಷಾಹನ ಹೆಸರು'' ಎಂದ ಅವನು ಒಂದು ಛತ್ರಿಯ ಚಿತ್ರ 
ಬಿಡಿಸಿದ. ಉತರ ಇಜಿಪದ ಕಿರೀಟ ಕೆಂಪದು. ದಕ್ಷಿಣದು ಬಿಳಿಯದು ಮತ್ತುಫರಊನ 
ಸೂರ್ಯದೇವತೆ ಎಂದು ನಕಲು ಮಾಡುವವ ಅವಳಿಗೆ ತಿಳಿಸಿ ಹೇಳಿದ. 
ಸೂರ್ಯನಿಗಾಗಿ ನೀರುಗೋಳಿಯ ಚಿತ್ರ ಬಿಡಿಸಿ ಅದರ ಮಧ್ಯದಲ್ಲಿ ಒಂದು ಬಿಂದು 
ಇರಿಸಿದ ಹಾಗೂ ನೀರು ಕುಡಿಯಲೆಂದು ಎದ. 

""ಸಯೀಫಾ ಮುತುಫನ್‌ದಲ್ಲಿ ನಲವತ್ತೆರಡು ಸಾಂಸ್ಕೃತಿಕ ಆಜ್ಞೆಗಳಿವೆ.'' ಎಂದು 
ಶೋಷ ಹೇಳಿದ. (ಏಸುಕ್ರಿಸ್ಮಇಲ್ಲಿಂದ ಹೋಗಿ ಕೇವಲ ಹತ್ತು ಆಜ್ಞೆ ನೀಡಿದ... ಅದು 
ಅವನ ಕೃಪ.. ಪದ್ಮಾ...ಹೀಗೆಂದು ಯೋಚಿಸಿದಳು...) 

"(ಮತ್ತು ನಮ್ಮ ಇಪ್ಪತ್ತು ರಾಜ ಮನೆತನಗಳ ವಿಷಯಗಳೂ ಇದರಲ್ಲಿವೆ. ಕಳದ 
ಮೂರು ಸಾವಿರ ವರ್ಷಗಳವರೆಗೆ ಇಜಿಪದಲ್ಲಿ ಆಳರಸರಾಗಿದರು ಅವರೆಲ್ಲ..'' 

""ಸಾಹೇಬ''-ಎಂದು ಓರ್ವ ಲಿಪಿಕಾರ ಹೇಳುತ್ತ ""ನನಗೆ ಹೋಗಗೊಡಿ. 
ನನಗೆ ತುಂಬ ದೂರ ಹೋಗಬೇಕಾಗಿದೆ. ಹೆಂಡತಿಗೆ ಜಡ್ಜಾಗಿದೆ. ನಿನ್ನಯ ಹಣ 
ಸಿಗುತದೆಯೇ.... ?'' 

""ಎಷ್ಟು ಸಲ ತೆಗೆದುಕೊಳ್ಳುವ ? ಮುಂಗಡ ಕೂಡ ತೆಗೆದುಕೊಂಡಿರುವೆ.'' 
ಶೋಷ ಸಿಟ್ಟಿನಿಂದ ಹೇಳಿದ. 


"ಸಾಹೇಬ, ನನಗೂ ಕೆಲ ಹಣ ಸಾಲವಾಗಿ ಕೂಡಿ. ನನ್ನ ಮಗ....'' ಎಂದು 
ಎರಡನೆಯವನೂ ಬೇಡಿಕೊಂಡ. ಆಹ !.... ಇದು ಪ್ರಾಚೀನ ಇಜಿಪುದ ಸಂಸ್ಕೃತಿ... 


ಪದ್ಮಾ ಅಲ್ಲಿಂದ ಎದ್ದು ಛಜ್ಜಾದಲ್ಲಿ ಬಂದಳು. ಶೋಷ ನಕಲು ಮಾಡುವವರ ಸಮಸ್ಕ 
ಮುಗಿಸಿ ಹೊರಗೆ ಬಂದ. ಅವನ ಕೈಯಲ್ಲಿ ಒಂದು ಕಾಗದವಿತ್ತು. ನಿನ್ನ ಆಸಕ್ತಿಗಾಗಿ 
ಸಯಿಫಾ ಮತೊಪೇನ್‌ನ ಹಸಪ್ರತಿಯಿಂದ ಒಂದು ಪುಟ ತೆಗೆದು ತಂದಿದ್ದೇನೆ. 
ಅವನು, ಪದ್ಗಾಳನ್ನು ಸಿಟ್ಟಿಗೇಳಿಸಲು ಮುಗುಳ್ನಗೆಯೊಂದಿಗೆ ಹೇಳಿದ- ""ಅದರ 
ಶೀರ್ಷಿಕೆ ಹೀಗಿದೆ-ಒಂದು ಶವ ಜೀವಂತವಾಗಿ ಆತ್ಮದ ಅನ್ವೇಷಣೆಯಲ್ಲಿ 
ತಿರುಗಾಡುತದೆ.... ಕೇಳು....'' 

ಅವನು ಪಡಸಾಲೆಯಲ್ಲಿಯ ಕಿಟಕಿಗೆ ಆತು ಓದತೊಡಗಿದ-""ನಿನ್ನ ಮೇಲ 
ಪ್ರಕಾಶ ಉದಯವಾಗುತಲಿದೆ. ಆದರೆ ನಿನ್ನ....ನಗುತ್ತ ಹೊರಗೆ ಬಂದೆ. ನಿನ್ನ ಹಡಗು 
ಸಫೀನಾಕ್ಕೆ ಬಂದು ತಲುಪಿತು.... ಅಲ್ಲಿಯ ವಾಡೆಗಳಲ್ಲೆಲ್ಲ ಶಬದಿಂದ ಪ್ರತಿಧ್ವನಿ 
ಗೊಂಡಿತು.... ಕಾಲ ಉರುಳುತುದೆ. ಸಮಯ ನಿನ್ನ ಕೆಳಗೆ ತನ್ನ ಬೂದಿ ಚಲ್ಲುತ್ತ 
ಹಾರಿಸುತಲಿರುತದೆ... ಲಕಾಂತರ ವರ್ಷಗಳು ಕಳದು ಹೋಗಿವೆ... ಇನ್ನೂ ಲಕ್ಷಾಂತರ 
ಕಳೆಯಲಿವೆ.... ಅನೋತಿ ಊಟ ಬಡಿಸು...'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 151 


""ನೀನು ಊಟ ಬಹಳ ಜಲ್ಲಿ ಮಾಡುತಿಯಾ ?''ಎಂದು ಪದ್ಮಾ ಕೇಳಿದಳು. 
""ಹಾಂ ! ಇಲ್ಲದಿದರೆ ಸೊಳ್ಳೆ ಹಾಗೂ ದೀಪದ ಹುಳುಗಳು ತುಂಬ ತೊಂದರೆ 


ಕೊಡುತವೆ.'' 
"ನೀನು ಇಂದು ಸಂಜೆ ಏನು ಮಾಡಲಿರುವೆ )'' 
""ಅನೋತಿ....'' ಶೋಷ ಮತ್ತೆ ದಾಸಿಯನ್ನು ಕರೆದು ಹೇಳಿದ... “ಚಷ 


ಹೋರಸ್‌ ಎಷ್ಟು ಗಂಟೆಗೆ ಆರಂಬವಾಗುತದೆಂಬುದನ್ನು ಹೋಗಿ ತಿಳಿದುಕೊಂಡು 
ಬ್‌ 

“ಆರಂಭವಾಗಿದೆ....''ಅನೋತಿ, ಒಳಗಿನಿಂದಲೇ ಉತರ ನೀಡಿದಳು. 

"ಹಾಗಾದರೆ ಈಗ ಊಟ ಬೇಡ, ನಡೆ ಹೋಗೋಣ'' ಎಂದು ಅವನು 
ಮನಸ್ಸಿಲ್ಲದ ಮನಸ್ಸಿನಿಂದ ಹೇಳಿ-""ನಿನಗೆ ಹೊರಗೆ ಅಡ್ಡಾಡಿಸಿಕೊಂಡು ಬರುತ್ತೇನೆ. 
ನಾನು ಈ ತಮಾಷಾ ಎಷ್ಟು ಬಾರಿ ನೋಡಿದ್ದೇನೆಂದರೆ, ಬೇಜಾರು ಬಂದು 
ಹೋಗಿದೆ...ನಡೆ...'' ಎಂದು ಮತ್ತ ಹೇಳಿದ. 

ಅವರು ಛಜ್ಜಾದಿಂದ ಇಳಿದು ಮಬ್ಬುಗತಲಾಗಿದ್ದ ದಾರಿಯಲ್ಲಿ ಬಂದರು. ಕೆಲ 
ಜನ ಥೇಟರ ಕಡೆಗೆ ಹೂರಟಿದರು. ಹೆಲೊ ಪೋಲಸ್‌ ಬಹು ದೊಡ್ಡ ವಿಶಾಲವಾದ 
ಪ್ರದೇಶವಾಗಿತ್ತು. ಅರ್ಧ ಮೈಲು ನಡೆದ ನಂತರ ದಾರಿಯಲ್ಲಿ ಒಂದು ಗೋರಿ 
ಕಾಣಿಸಿತು. ಅದರೊಳಗಿಂದ ಊದು ಬತ್ತಿ ಮತ್ತು ಲೋಬಾನದ ಹೊಗೆ ಮತ್ತುವಾಸನೆ 
ಹೊರಗೆ ಬರುತಲಿತು. 

"ಇಲ್ಲೇನು ನಡೆಯುತಲಿದೆ ?'' ಎಂದು ಪದ್ಮಾ ಕೇಳಿದಳು. 

"ಯಾವುದೋ ಒಂದು ಮಹಾ ಆತ್ಮಕ್ಕೆ ಕಾಣಿಕೆ ಸಲ್ಲಿಸಲಾಗುತಲಿದೆ... 
ನೋಡಿಯೇನು ?'' ಎಂದ ಅವನು ಪದ್ಯಾಳ ಕೈ ಹಿಡಿದು ಗೋರಿಯಿದ್ದ ಸಂದಿಯಲ್ಲಿ 
ಕರೆದುಕೊಂಡು ಹೋದ. "ಇಂದು ಯಾರ ರಾತ್ರಿಯಾಗಿದೆ?'' ಎಂದು ಅವನು ಅಲ್ಲಿದ್ದ 
ಓರ್ವನಿಗೆ ಕೇಳಿದ. 

""ಫರಊನ ನಪರ ಕಾರಆ'' ಎಂದು ಆ ಮನುಷ್ಯ ಉತ್ತರಿಸಿದ ಹಾಗೂ ಮಂತ್ರ 
ಪಠಿಸುವಲ್ಲಿ ನಿರತನಾದ ಶೋಷ ಮತ್ತು ಪದ್ಮಾ ಗೋಡೆಗೆ ಆತು ನಿಂತು ಕೊಂಡರು. 
ಒಳಗೆ ಗೋರಿಯ ನೆಲಮನೆಯಲ್ಲಿ ನಫರಕಾರಅ, ತೆರದ ಶವದ ಪಟ್ಟಿಗೆಯನ್ನು 
ಗೋಡೆಗೆ ಆತು ನಿಲ್ಲಿಸಲಾಗಿತ್ತು. ಮಲ್ಲು ಮಲ್ಲಿನ ಬಟ್ಟೆಯಲ್ಲಿರಿಸಿದ್ದ ಮಮಿ ಅತ್ಯಂತ 
ಜೀವಂತನಾಗಿ ತೋರುತಿತ್ತು. ಮೂಸೂಫ ಸತು ಬಹಳ ಕಾಲವಾಗಿಲ್ಲ. ಬಹುಶಃ ಒಂದು 
ಸಾವಿರ ವರ್ಷವಾಗಿರಬೇಕು, ಅಷ್ಟೇ. ಶೋಷ, ಪದ್ಮಾಳೂಂದಿಗೆ ಮಾತಾಡುತ್ತ ಹೇಳಿದ. 

ಅರ್ಚಕನ ದನಿ ಪ್ರತಿಧ್ವನಿಸಿತು-""ಓ ! ಬಾದಷಾಹ, ನಪರಕಾರಅ ! ಚಷ್ಮ 
ಹೊರಸ್‌ ಸ್ವೀಕರಿಸು ಮತ್ತು ನಿನ್ನ ಬಾಯಿವರೆಗೂ ತೆಗೆದುಕೊಂಡು ಹೋಗು.'' 
ಎಂದು ಹೇಳಿ ಅವನು ರೊಟ್ಟಿ ಮತ್ತುಸೆರೆಯ ಬಟ್ಟಲನ್ನು, ಬಂಗಾರದ ತಟ್ಟೆಯಲ್ಲಿರಿಸಿ 
ಮಮಿಯ ಎದುರಿಗೆ ಇರಿಸಿದ. ಮತ್ತ ಹೇಳಿದ-""ಓ ! ನಫರಕಾರಅ, ಜಗತ್ತು ಮತ್ತು 


152 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಪ್ರಕಾಶ ಕಳೆದು ಹೋಗಿದೆಯೋ, ಏನೆಲ್ಲ ನಿನ್ನ ಕಡೆಯಿಂದ ಬಂದಿದೆಯೋ ಅದರ 
ಮೇಲೆ ಕಣ್ಣು ಹಾಯಿಸಿ, ಚಸ್ಮ ಹೊರಸ್‌ದ ಕರುಣೆಯಿಂದ ನಿನ್ನ ಬಾಯಿ ತೆರೆ. ಓ, 
ಬಾದಷಾಹ ನಫರಕಾರಲ....'' 

ಪೂಜಾರಿಗಳ ಈ ರೀತಿಯ ವರ್ತನೆಯಿಂದ ಉಸಿರು ಗಟ್ಟಿ ಹೋಗುತಲಿತು, 
ಶೋಷ ಹೊರಗೆ ಕರೆತಂದು ಕೇಳಿದ-""ಇನ್ನು ನಾಟಕವನ್ನೂ ನೋಡುವೆಯೆನು?'' 

“ಅದರಲ್ಲಿಯೂ ಇದೇ ಚಸ್ಮ ಹೊರಸ್‌ದ ಕಥೆಯೇ ಇರಬೇಕು....?'' ಪದ್ಮಾ 
ಅಂಜುತ್ತ ಕೇಳಿದಳು. 

“ಅಷ್ಟು ದೂರದಿಂದ ನಡೆದು ಬಂದಿರುವೆ ಎಂದಾಗ ಅದನ್ನಷ 
ನೋಡು....''ಎಂದ. 


ಶೋಷ ಮೌನವಾಗಿ ಮತ್ತೆ ಅವಳೊಂದಿಗೆ ರಸ್ತೆ ಕಡೆಗೆ ಬಂದ. ಪಾಪ, ನನಗೆ 
ಎಂಟರಟೇನ್‌ ಮಾಡಬೇಕೆಂದು ತಾನು ಎಷ್ಟೊಂದು ಬೋರ ಅನುಭವಿಸುತಿದಾನೆ. 
ಆದರೆ ಇಷ್ಟೊಂದು ಡಿಪ್ರೆಸಿಂಗ್‌ ಕತಲು ತುಂಬಿದ ಸಂಜೆಯನ್ನು ಯಾವ ರೀತಿ 
ಕಳೆಯಬೇಕು.... ಥೇಟರ್‌ ಅಲ್ಲಿಂದ ಬಹಳ ದೂರವಿರಲಿಲ್ಲ' ಡ್ರಾಮಾ ಆರಂಭವಾಗಿ 
ಬಹಳ ಹೊತಾಗಿತ್ತು 


ಸ್ಟೇಜಿನ ಮೇಲೆ ಹೊರಸ್‌, ಶೋಷ, ಸೇತ ಅವಸಾಯರಸ್‌ ದೇವತೆಗಳು 
ಹಾಗೂ ಕೆಲ ಗೌಳಿಗಳ, ಕಟುಗರು ಮತ್ತುಹುಡುಗರು ಇದ್ದರು. ಹೊರಸ್‌ ಹುಡುಗರಿಗೆ 
ಹೇಳಿದ-""ನನ್ನ ಜಗತನ್ನು ನನ್ನ ಕಣ್ಣೆದುರಿಗೆ ಸಮೃದ್ಧಗೊಳಿಸಿರಿ, ಸ್ಥಾಪನೆ ಮಾಡಿರಿ...'' 
ಆ ಕೂಡಲೇ ಪರದೆ ಕೆಳಗೆ ಬಿತ್ತು ಎರಡನೆಯ ದೃಶ್ಯ ಆರಂಭ ವಾಯಿತು. ಕೆಂಪು 
ಮಣಿಯ ಮಾಲೆಯನ್ನು ಸ್ಟೇಜ ಮೇಲೆ ತರಲಾಯಿತು. ಹೊರಸ್‌ ಸೇತನಿಗೆ ಹೇಳಿದ- 
""ನಾನು ನನ್ನ ಕಣ್ಣನ್ನು ಅತ್ತ ಮಾಡಿದ್ದೇನೆ, ಅವು ನಿನಗೆ ಜಪ ಮಾಲೆಯಾಗಿದವು. ನನ್ನ 
ಕಣ್ಣನ್ನು ಕೊಡು, ನಿನಗಾಗಿ ಅವು ಜಪಮಾಲೆಯ ಕಂಪು ಮಣಿಯ ಹಾಗೆ ಕೆಂಪಾಗಿದವು. 

ನ್ನ ಬಾಯಲ್ಲಿ ಹೋಗಿ ಕೆಂಪು ರಕದ ಹಾಗೆ ಕೆಂಪಾಗಿದವು....'' ಪದ್ಮಾ ಶೋಷ 
ನೊಂದಿಗೆ ಮಾತಾಡುತ್ತ ಕೇಳಿದಳು-""ಏನು ನಡೆಯುತಲಿದ ?'' 

"ಹೊಳೆ ಹೊಳೆವ ಆಕಾಶದ ದೇವತೆ ಹೊರಸ್‌ನನ್ನು, ಬಿರುಗಾಳಿಯ ಸೇತ 
ಕುರುಡನನ್ನಾಗಿ ಮಾಡಿದ್ದ ಈ ಬಿರುಗಾಳಿಯ ದೇವತೆ ಆ ಕಣ್ಣುಗಳನ್ನು ಹೂರಸ್‌ನಿಗೆ 
ಮರಳಿ ಕೊಡುತ್ತಿದ್ದಾನೆ. ಅಂದರೆ, ಬಿರುಗಾಳಿಯ ನಂತರ ಮತ್ತ ಹವಾಮಾನ 
ಸಾಮಾನ್ಯವಾಗುತದೆ, ಆಹ್ಲಾದಕರವಾಗುತದ....'' | 


ಪದ್ಮಾ ಯೋಚಿಸಿದಳು- ಇಜಿಪದಲ್ಲಿ ಮರಳ ಬಿರುಗಾಳಿಯಿಂದ ಕುರುಡ 
ರಾಗುವ ರೋಗ ಎಷ್ಟೊಂದು ಪುರಾತನವಾಗಿದೆ. ಅದರ ಪರಿಣಾಮಗಳು.... 


]. ಡ್ರಾಮಾ, ಫರಊನ ಸೆಸು ತರಸ್‌ ಪ್ರಥಮನ ಸಿಂಹಾಸನಾರೋಹಣದ ಸಮಾರಂಭದಂದು 
ಮೊದಲಿಗೆ ಇದನ್ನು ಸ್ಟೇಜು ಮಾಡಲಾಗಿತ್ತು ಪ್ರಾನ್ಸ್‌ದ ಬಾಸಾನಶನಾಸುಗೆ ಅದರ ಸಾಮಗ್ರಿ 
ರಾಸಶಮರಿಯಲ್ಲಿನಡೆದ ಉತ್ಪನನದಲ್ಲಿ ಸಿಕ್ಕಿತು. 


ಖು 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 15 


"ಈ ನಾಟಕ ಇನ್ನೂ ಬಹಳ ಹೊತಿನವರೆಗೆ ಸಾಗುತದೆ. ಚಂದಿರ ಆಕಾಶ, 
ಭೂಮಿಯನ್ನೆಲ್ಲ ಬೆಳಗುತಿದಾನೆ. ಸೊಗಸಾದ ಬೆಳುದಿಂಗಳಿದೆ. ನೈಲ ನದಿಯತ್ತ 
ಹೋಗೋಣವೆ ?....'' ಎಂದು ಶೋಷ ಹೇಳಿದ. 

"ನೀನು ತಪ್ಪು ಭಾವಿಸದಿದರೆ ಶೋಷ !....ನಾನು ಈಗ ಮನೆಗೆ ಹೋಗಿ 
ಮಲಗುತ್ತೇನೆ... ಬೆಳಿಗ್ಗೆ ಎಂಟು ಗಂಟೆಗೆ ಅಫೀಸ....''ಎಂದಳು. 


""ತುಂಬ ಒಳ್ಳೇದು....'' ಎಂದು ಶೋಷ ಹೇಳಿದ. ಅವರು ಮನೆ ತಲುಪಿದರು. 
ಗುಲಾಮ, ಊಟದ ಟೇಬಲ್ಲಿನ ಹತಿರ ಅವರಿಗಾಗಿ ಕಾಯುತಿದ.... ಡಿನ್ನರದ 
ಸಮಯದಲ್ಲಿ ಪದ್ಮಾ ಅತಿಥೇಯನನ್ನು ಕೇಳಿದಳು- ""ಶೋಷ, ನನ್ನನ್ನು ನೀನು 


ಇಬ್ರಾನಿಗಳ ಗುಪಚಾರಳಂದೇಕೆ ತಿಳಿದೆ ? ಏನು, ಈ ಜನ ನಿಮಗೆ ಒಂದು 
ಸಮ ಸ್ಕಯಾಗಿದ್ದಾರೆಯೇ ಗ 


"ಹಾಂ !....'', ಶೋಷ ಮೂನದ ಮುಳ್ಳು ತೆಗೆಯುತ್ತ ಉತ್ತರಿಸಿದ. ಪಂಜಿನ 
ಬೆಳಕು ಅವನ ಸುಂದರ ಮುಖದ ಮೇಲೆ ತೇಲಾಡುತಿತ್ತು 
"ಆದರೆ ನಮ್ಮ ಹಿರಿಯರು, ಜಾ ಮಾಡುವವರು ಈ ಸಮಸ್ಯ ಯನ್ನು, 


ಮಾನವೀಯ ತಳಹದಿಯ ಮೇಲೆ ಬಗೆಹರಿಸಲು, ಒಂದು ಉಪಾಯ ಹುಡುಕಿದಾರೆ. 
ಸಮಸ್ತ ಇಬ್ರಾನಿ ಗಂಡಸರ ಜೀವ ತೆಗೆದುಕೊಳ್ಳುವಂಥ, ಯಾವುದೇ ಪಾರಿಶ್ರಮಿಕ 
ಕೂಡದೆ ಅವರಿಂದ ದುಡಿಸಿಕೊಳ್ಳುವ ಉಪಾಯ.... ಇಲ್ಲಿರುವ ಧರ್ಮಶಾಲೆಗಳನ್ನು 
ನೀನು ನೋಡುತ್ತಿದಿಯಲ್ಲ ಇವುಗಳಲ್ಲಿಯ ಬಹಳಷ್ಟನ್ನು ಸ ಅವರೇ ನಿರ್ಮಿಸಿದ್ದಾರೆ... Ws 
ಬಡಪಾಯಿಗಳು ಲಕ್ಷಗಟ್ಟಲೆ ಲೆ ಮಣದ ಕಲ್ಲುಗಳನ್ನು ವ ುಲುಗಟ್ಟಲೆ 5 ದೂರದಿಂದ ನ್‌ 
ತರುತಾರೆ ಹಾಗೂ ರಕ UE Sed ಬಡಪಾಯಿ, ಮೆಖಾಯಿಲ್‌.. 


ನದಿ ತೀರದ ಮೇಲೆ ಕಸ್ಟಮ್ಸ್‌ ಕಚೇರಿಯಲ್ಲಿ ಮುನ್ಸಿ ಕೆಲಸ ಸಿಕ್ಕಿತ್ತು ತಾನು ಪಾರಾಗಿ 
ಹೋಗಬಹುದೆಂದು ಯೋಚಿಸಿದ, ಆದರೆ ಅವನ ಹೆಸರೂ ಪಟ್ಟಿಯಲ್ಲಿ ಬಂದಿದೆ.. 

“ನಿನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲವೆ ?”' 

""ನಾನೊಬ್ಬನೇ....ಒಂದು ಇಡೀ ಸರಕಾರದ, ವ್ಯವಸೆಯ ವಿರುದ್ದ ಏನು 
ಮಾಡಬಲ್ಲೆ...?'' ಅವನು ನಿರಾಶೆಯ ಉತರ ನೀಡಿದ. 

ಊಟವಾದ ನಂತರ ಶೋಷ ಅವಳನ್ನು ಅಂತಸಿನ ಒಂದು ದೂಡ್ಡ ಕೋಣೆಗೆ 
ಕರೆದುಕೊಂಡು ಹೋದ. ಅದರ ನೆಲ, ಹಳದಿ ಬಣ್ಣದ ಕಲ್ಲುಗಳಿಂದ ಶೋಭಿತ 
ವಾಗಿತ್ತು. ಮಧ್ಯದಲ್ಲಿ ಒಂದು ಕಪ್ಪು ಹಾಗೂ ಹೊಳವ ಕಟ್ಟಿಗೆಯ ಕಾಂಡ್‌ ಟೇಬಲ್‌, 
ಇನ್ನೊಂದೆಡ ಕರಕುಶಲದಿಂದ ಕೂಡಿದ ಸಂದೂಕುಗಳು, ಡ್ರೆಸಿಂಗ್‌ ಟೇಬಲ್‌ದ ಕನ್ನಡಿ 
ಎದುರಿಗೆ ದಂತದ ಬಾಚಿಣಿಗೆಗಳು, ಅದೇ ರೀತಿಯ ಕಾಡಿಗೆ ಡಬ್ಬಿಗಳು, ಶೃಂಗಾರದ 
ಇನ್ನುಳಿದ ಸಾಮಾನುಗಳು.... 


"ಇದು ನನ್ನ ತಂಗಿಯ ಕೋಣೆ'' ಎಂದು ಶೋಷ ಹೇಳುತ ಶ್ರ ಮತೆ- “ಇಲ್ಲಿ ನೀನು 
ನಿಶ್ಚಿಂತೆಯಿಂದ, ಜ್‌ ಮಲಗು. . ಯಾವಾಗ ಏಳಬೇಕು ಅನಿಸುತದೆ 


4 rr 


| 
೬ 
೧ 
ವಿ 


154 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಬೆಳಗ್ಗೆ ಆವಾಗ ಏಳಬಹುದು. ಅನೋತಿಗೆ ಕರೆ, ಆ ಗುಲಾಮಳು ತಿರುವಿನಲ್ಲಿ 
ಮಲಗಿರುತಾಳ....ಶುಭರಾತ್ರಿ....'' 

"ಶುಭರಾತ್ರಿ ಶೋಷ....'' ಎಂದಳು. 

ಅವನು ತಲೆ ಬಾಗಿಸಿಕೊಂಡು ಅಲ್ಲಿಂದ ಸ್ಟೇರಕೇಸ್‌ ಕಡೆ ಹೊರಟು ಹೋದ. 

ಪಲ್ಲಂಗದ ಮೇಲೆ ಮಲಗಿಕೊಂಡು ಬಹಳ ಹೂೊತಿನವರೆಗೆ ಹೊರಗ 
ನೋಡುತಲಿದ್ದಳು. ಕಿಟಕಿಯ ಕೆಳಗೇನೇ ವಿಶಾಲವಾದ ಸರೋವರ, ಅದರಲ್ಲಿ 
ಅಸಂಖ್ಯಾತ ಕಮಲಗಳು ಅರಳದವು.... 

ದೂರ ದೂರದವರೆಗೆ ಬಳದಿಂಗಳು ಹರಡಿತ್ತು... ಅತ್ಯಂತ ಆಹ್ಲಾದಕರ 
ವಾತಾರವಣ, ಮನಸ್ಸನ್ನು ಮುದಗೊಳಿಸುವ ಹವೆ, ಸರೋವರದ ಕಮಲಗಳ ಮೇಲೆ 
ಹಾದು ಬರುವ ತಂಪು ಗಾಳಿ-ಎಲ್ಲ ಸೇರಿ ಇಡೀ ರಾತ್ರಿಯನ್ನು ಮನೋಹರ 
ಗೊಳಿಸಿತ್ತು...ಆಕ ಇಂಥದರಲ್ಲಿ ಒಂದು ಚುಟಕಿ ನಿದ್ರೆ ಮಾಡಿದಳು.... ಅಷ್ಟರಲ್ಲಿ 
ಸೊಳ್ಳೆಗಳ ರಾಗಾಲಾಪ ಎಚ್ಚರಿಸಿಬಿಟ್ಟವು.... ಒಂದು ದೊಡ್ಡ ಸೊಳ್ಳೆ ಆಕೆಯ ಮೂಗಿನ 
ಮೇಲೆ ಕುಳಿತಿತ್ತು... ಆಕ ಕೊಡವಿಕೊಂಡು ಎದು ಕುಳಿತಳು....ಹಾಗೂ ಕಿಟಕಿಯಿಂದ 
ಹೂರಗೆ ಹಣಿಕಿ ನೋಡತೊಡಗಿದಳು.... ಕೆಲವೇ ಹೊತಿನಲ್ಲಿ ಕೊಳಲ ಸ್ತರ 
ಮೌನವಾಗಿದ್ದ ವಾತಾವರಣದಲ್ಲಿ ಜೋರಾಗಿ ಕೇಳಿಸತೊಡಗಿತು.... ಆಕೆ ಕೆಳಗೆ ಬಾಗಿ 
ನೋಡಿದಳು.... ಅವನು ಶೋಷನಾಗಿದ್ದ... ಸರೋವರದ ಪಾವಟಿಗೆಗಳ ಮೇಲೆ 
ಚಂದಿರನಿಗೆ ಎದುರಾಗಿ ಕುಳಿತು ಕೂಳಲು ಬಾರಿಸುತ್ರಿದ್ದ.... 

ಇವನೆಲ್ಲೊ ಬಡಪಾಯಿ, ಪ್ರೇಮದಲ್ಲಿ ಸಿಲುಕಿಕೊಂಡಿಲ್ಲ ತಾನೇ....ನಿಜವಾಗಿ 
ಪ್ರೇಮ ಪಾಶದಲ್ಲಿ ಸಿಲುಕಿಕೊಂಡಿದ್ದಾನೆ....ಅರ್ಧ ರಾತ್ರಿಯಲ್ಲಿ ಹೀಗೆ ಕುಳಿತು, 
ಮೂರರ ಹಾಗೆ ಕೊಳಲು ನುಡಿಸುತಿದ್ದಾನೆ....ಈಗ ಇಲ್ಲಿಂದ ಬೆಳಗುವ 
ಮುಂಜಾನೆಯೇ ಓಡು.... 

ಹೆಲಿಯೋ ಪೊಲಸ್‌ ದಿಂದ ಊರ ಹೊರಗೆ ಹೋಗುವ ದಾರಿ ಹೇಗೊ ನೆನಪಿದೆ. 
ಅಲ್ಲಿಂದ ಕುರಿ ಹಿಂಡುಗಳಿರುವ ಸಳದವರೆಗೆ ಹೋಗಲು ಅರ್ಧ ಗಂಟೆ ಬೇಕು. 
ರೊಕೆಟ್‌ದಲ್ಲಿ ಕುಳಿತರೆ ಏಳು ಗಂಟೆ ಹೊತಿಗೆ ಮನೆ. ಈ ಲೆಕ್ಕ ಹಾಕಿ ಆಕೆ ಮತ್ತೆ 
ಮಲಗಿದಳು. ಕೆಲ ಹೊತ್ತು ಶೋಷನ ಕೊಳಲು ಕೇಳಿದಳು....ನಂತರ ಆಕೆಗೆ 
ಗಾಢವಾದ ನಿದ್ದೆ ಆವರಿಸಿತು.... 

ಒಂದು ಗಂಭೀರವಾದ ಧ್ವನಿ ಆಕೆಯನ್ನು ಬೆಳಗಿನ ಐದು ಗಂಟೆಗೇನೇ 
ಎಚ್ಚರಗೊಳಿಸಿತು.... ಆಕೆ ತೆಕ್ಕಯಿಂದ ತಲೆಯೆತ್ತಿ ಹೂರಗೆ ನೋಡಿದಳು.... 
ಸರೋವರದ ದಂಡೆಯಲ್ಲಿ ಓರ್ವ ಅಜಾನುಬಾಹು ವ್ಯಕ್ತಿ ಅಲ್ಲಾನನ್ನು ಕುರಿತು 
ಪ್ರಾರ್ಥನೆ ಸಲ್ಲಿಸುತ್ತಿದ್ದ... 

ಆತೂನಿಗೆ ಜಯವಾಗಲಿ 
ಈ ಪ್ರಪಂಚ ಸೃಷ್ಟಿಸಿದ 


ಆತೂನಿಗೆ ಜಯವಾಗಲಿ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 155 


ಖರಪರನಿಗೆ 

ಜಯವಾಗಲಿ 

ಇಡೀ ಜೀವಗಳ ಹೃದಯದಲ್ಲಿರುವ 

ಯೋಚಿಸುತಾನೋ ಅದು ಆಗುತಾನೆ.... 

ತನ್ನ ಕಲ್ಮ (ಸೋತ್ರ) ಯಿಂದ ಅವನು 

ಈ ಪ್ರಪಂಚ ಸೃಷ್ಟಿಸಿದ.... ಆತೂನಿಗೆ ಜಯವಾಗಲಿ 

ಖರಪರನಿಗೆ ಜಯವಾಗಲಿ 

ಅನ್ನದಾತಾ.... 

ಸಮಸ್ತ ಸೃಷ್ಟಿಯನ್ನು ತನ್ನ ಚೈತನ್ಯದಲ್ಲಿ ಮಿಯ್ಯಿಸಿದ್ದಾನೆ.... 

ಆತನ ಕರುಣೆಯಿಂದ ನೈಲ ನದಿ ಹರಿಯುತಿದೆ... 

ಅವನೇ ರಹೀಮ....ಕರೀಮ....ಅಲ್ಲಾ... 

ನದಿಯ ಮೀನು ಮತ್ತು ಆಕಾಶದ ಪಕ್ರಿಗಳ ಚೀವಂತವಿಡುವಾತ,.... 

ಕ್ರಿಮಿ ಕೀಟಗಳ, ಸಕಲಚರಾಚರದ 

ಸಂರಕ್ಷಕ.... 

ನನ್ನ ಮೇಲೆ ಹೊಳೆ ಹೊಳವ ನಕ್ಷತ್ರ... 

ನಿನ್ನ ಹೊರತಾಗಿ ಅನ್ಯ ದೇವರಿಲ್ಲ... 

ಭಗವಂತನ ಬೆಳಕು ಕ್ಷಿತಿಜದ ತುಂಬ ಹರಡತೊಡಗಿತು.... ಶೋಷನ 

ಪುರೋಹಿತ ಅಲ್ಲೊಂದು ಇಲ್ಲೊಂದು ಹೆಜ್ಜೆ ಇಡುತ್ತ ಜಲ್ಲಿ ಜಲ್ಲಿ ಮಂದಿರದತ್ತ ಹೊರಟು 
ಹೋದ....ಅದರ ಕಟ್ಟಡ ದೂರದಿಂದ ಅಸ್ಪಷ್ಟವಾಗಿ ಗೋಚರಿಸುತಲಿತ್ತು,... ಪದ್ಮಾ 
ತಲೆದಿಂಬಿನ ಕೆಳಗಿನಿಂದ ಬ್ಯಾಗ್‌ ಹೊರ ತೆಗೆದಳು.... ನಿನ್ನೆಯಿಂದ ಅವಳು ಚಹಾ, 
ಕಾಫಿ ಏನೊಂದೂ ಕುಡಿದಿರಲಿಲ್ಲ...ಹೀಗಾಗಿ ತಲೆನೋವು ಬಾಧಿಸುತಲಿತ್ತು... ಬೆಳಗ್ಗೆ 
ಈ ಜನ ಬ್ರೆಕ್‌ಫಾಸ್ಟ್‌ ಏನು ಮಾಡುತಾರೋ ವಏನೋ.... ಅಚ್ಚರಿಯ 
ವಿಷಯ....ಚಹಾ ಕಂಡು ಹಿಡಿವ ಪೂರ್ವದಲ್ಲಿ ಈ ಜನ ಹೇಗೆ ಜೀವಿಸುತಿದರೋ 
ಏನೋ....ಇಲ್ಲೆ ನೋಡಿ....ಶೋಷ ಅದೆಷ್ಟು ಚೆನ್ನಾಗಿಯೇ ಜೀವಿಸುತಿದ್ದಾನೆ.... 
ಚಹಾ....ಕಾಫಿ....ಸಿಗರೇಟ....ಸಿನೇಮಾ....ಟೆಲಿಫೋನ್‌....ಟೆಲಿವಿಜನ್‌....ವಿಮಾನ.... 
ಕಂಪ್ಯೂಟರ..... ಅಡ್ವರಟೈಜಿಂಗ್‌,....ಪಬ್ಲಿಕ್‌ರಿಲೇಷನ್ಸ್‌.... ಜರ್ನಲಿಜಮ್‌....ಪಾಪ....ಇದರ 
ಬಗ್ಗೆ ಅವನಿಗೆ ಏನೊಂದೂ ತಿಳಿಯದು.... ಅವಳು ಮತ್ತೆಕೆಳಗೆ ಬಾಗಿ ನೋಡಿದಳು.... 
ಶ್ರೀಮಾನ್‌ ಶೋಷ ಸರೋವರದಲ್ಲಿ ಮುಳುಗು ಹಾಕುತಲಿದ್ದ...ನೀರಿನ ಬಿಂಬ 
ಮಹಲಿನ ಗೋಡೆಗಳ ಮೇಲೆ ನರ್ತಿಸುತಲಿತ್ತು,... 


ಈಜಾಡುತ್ತ ಈಜಾಡುತ್ತ ಶೋಷ ತಲೆಯತ್ತಿ ಮೇಲೆ ಕಿಟಕಿಯತ್ತ 
ನೋಡಿದ....ಹಾಗೂ ಮುಗುಳ್ನಕ್ಕ... ಮತ್ತೆ ಪಾವಟಿಗೆಗಳ ಮೇಲೆ' ಹೋಗಿ ಒಂದು 
ಕೆಂಪಗಿನ ಕಮಲ ಹರಿದುಕೊಳ್ಳುವಲ್ಲಿ ಮಗ್ಗನಾದ.... 


ಒಡಿರಿ  ಓಡಿರಿಜೆಟಕಾಗಿ LBD 


156 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಪದ್ಮಾ ಗಡಬಡಿಸಿ ಎದ್ದಳು....ಚಪ್ಪಲಿ ಹಾಕಿಕೊಳ್ಳಲು ಮಲಗುವ ಕೋಣೆಯ 
ಬಾಗಿಲು ತೆರೆದಳು ಹಾಗೂ ಹೊರಗೆ ಹೊರಟಳು. ಇಡೀ ಮಹಲು ಇನ್ನೂ 
ಮೌನದಲ್ಲಿತ್ತು ಎಲ್ಲ ದಾಸಿಯರು, ಗುಲಾಮರು ಪಡಸಾಲೆಯಲ್ಲಿ ಗಾಢ ನಿದ್ರೆಯಲ್ಲಿ 
ಹೇಗೆ ಬೇಕೆಂದರೆ ಹಾಗೆ ಮಲಗಿದ್ದರು. ಆಕೆ ಮೆತಗೆ ಸ್ಟೇರಕೇಸ್‌ ಇಳಿದು ಕೆಳಗೆ 
ಬಂದಳು. ಅಲ್ಲಿಂದ ನಡೆದು ಮೇನ್‌ ರೋಡಿಗೆ ತಲುಪಿ ಓಡತೊಡಗಿದಳು. ಓಣಿಯ 
ಮನೆಗಳ ಬಾಗಿಲುಗಳು ಇನ್ನೂ ತೆರೆದಿರಲಿಲ್ಲ ಅಲ್ಲೊಬ್ಬ ಇಲ್ಲೊಬ್ಬರು ಕಸಗುಡಿಸುವ 
ವರು, ಭಂಗಿಗಳು ಪುಟ್ಟಿಯೊಂದಿಗೆ ಆ ಮಬ್ಬುಗತಲಲ್ಲಿ ಹೋಗುತಿರುವುದು 
ಕಾಣಿಸುತಿತ್ತು ಆಕೆ ತೇಗುತ್ತ ಉಸಿರ್ಗರೆಯುತ್ತ ಊರ ಹೊರವಲಯ ತಲುಪಿದ 
ನಂತರವೇ ದಮ್‌ ಆರಿಸಿಕೊಂಡಳು. ಆದರೆ ದೊಡ್ಡ ಬಾಗಿಲು ಹಾಕಲಾಗಿತ್ತು. ಕೆಲ 
ಪಹರೆದಾರರು ಗೋಡೆಯ ಮೇಲೆ ಅಡ್ಡಾಡುತಿದ್ದರು. ಗಸ್ತಿ ತಿರುಗುತ್ತಿದ್ದರು. ನಾಲ್ಕೈದು 
ಜನ ಕಾವಲುಗಾರರು ಮಹಾದ್ವಾರದ ಮುಂದೆ ಕಾವಲು ನಿಂತಿದ್ದರು. ಅವರಲ್ಲೊಬ್ಬ 
ಕೂಗಿದ- ""ಓ ! ಛೋಕರಿ....ಎತ್ತ ಹೊರಟಿರುವೆ....?'' 


""ನದಿಯ ಕಡೆ....'' ಆಕೆ ಗಾಬರಿಯಿಂದ ಉತ್ತರಿಸುತ್ತ ಮತ್ತೆ ಹೇಳಿದಳು- 
""ಮೀನು ಹಿಡಿಯಲು....'' 


""ಮಧಲೀಕಿ ಬಚ್ಚಿ....ಮೀನದ ಮಗಳೇ....ಇಂದು ಮಹಾರಾಜರು ಮರಳಿ 
ಬರಲಿದ್ದಾರೆ... ಅವರು ಬರುವುದಕ್ಕಿಂತ ಮೊದಲು ಈ ಮಹಾದ್ವಾರದ ಬಾಗಿಲು 
ಗಳನ್ನು ತೆರೆಯಲಾಗುವುದಿಲ್ಲ'' 


""ಯಾವ ಸಮಯಕ್ಕೆ ಬರುತಾರೆ....?'' 


""ಯಾರಿಗೆ ಗೊತ್ತುಯಾವ ಸಮಯಕ್ಕೆ ಬರುತಾರೆಂಬುದು. ಕೇಳುವವಳು ನೀನು 
ಯಾರು ?'' 

ಅವಳು ನಿರಾಶಳಾಗಿ ಒಂದು ಬಂಡೆಯ ಮೇಲೆ ಕುಳಿತಳು. ಕಾಫಿಯ 
ಚಟದಿಂದಾಗಿ ತಲೆನೋವು ಇನ್ನೂ ಹೆಚ್ಚುತ್ತ ಹೋಯಿತು. ರಥದಲ್ಲಿ ಬರುತ್ತಿರಬೇಕು 
ದೊರೆ....ಮೆಲ್ಲನೆ.... ಬದ್ಮಾಷ್‌ ಫರಊನನ ಮಗ....ದೇವರು ಅವನನ್ನು ನಾಶ 
ಮಾಡಲಿ....ಯಾವಾಗ ಬರುತ್ತಾನೋ ಏನೋ....ಈ ಹೊತಿಗೆ ಆಗಲೇ ಹೋಗಿ, 
ಅನೋತಿ ಶೋಷನಲ್ಲಿ ಹಿಂದೂಸಾನಿ ನೃತ್ಯಗಾತಿ ಮಾಯವಾಗಿದ್ದಾಳೆಂದು-ಸುದ್ದಿ 
ಮುಟ್ಟಿಸಿರಬೇಕು. ಪಾಪ, ಅವನು ಏನೆಂದು ಭಾವಿಸುತಾನೇನೋ.... ನಾನು ಹೀಗೆ 
ಮಾಡಬಾರದಿತ್ತು...ಯಾರಿಗೆ ಗೊತ್ತು...ಈಗ ಅವನಿಗೆ, ನಾನು ಅಶೂರಿ ಗುಪ್ತ 
ಚಾರಳಿರಬೇಕೆಂದು ಭರವಸೆ ಉಂಟಾಗಿರಬೇಕು....ಒಂದು ವೇಳೆ ಹಿಡಿಸಿದರೆ.... 
ಭಯಂಕರ ಜೇಲುವಾಸ....ಮತು,...ಮತ್ತು...ಒ! ಮದರ ಆಪ್‌ಗಾಡ.... 
ಹೋಲಿ....ಮೇರಿ ಮದರ್‌ ಆಪ್‌ಗಾಡ....ಎಷ್ಟೋ ವರ್ಷಗಳ ನಂತರ ಬಿಟ್ಟೂ 
ಬಿಡದೆ ಆಕೆ ಎಲ್ಲ ಪ್ರಾರ್ಥನೆಗಳನ್ನು ಜೋರು ಜೋರಾಗಿ ಮಾಡತೊಡಗಿದಳು.... 

ಓರ್ವ ಧಾಂಡಿಗ ಪಹರೇದಾರ ಢಾಲು, ಕತ್ತಿಹಿಡಿದು ರುಳಪಿಸುತ್ತಅವಳ ಹತಿರ 
ಬಂದು ಕೇಳಿದ- ""ಓ ! ಛೋಕರಿ.... ಏನು ನೀನು ಭಗವಂತನ ಮಂದಿರದ 
ದೇವದಾಸಿ ಏನು....?'' 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 157 


ಪದ್ಮಾ ನಿರುಪಾಯಳಾಗಿ, ಹೌದು ಎನ್ನುವಂತೆ ತಲೆ ಅಲ್ಲಾಡಿಸಿದಳು. 


""ಏನು ಹೇಳುತಿಯಾ ಭಾಯಿ ಖೌಪು....'' ಎಂದು ಎರಡನೆಯ ಕಾವಲುಗಾರ 
ಹೇಳುತ್ತ ಅವಳನ್ನು ತುಂಬ ತೀಕ್ಷ್ಣವಾಗಿ ನೋಡಿ ಹೇಳಿದ- ""ಇವಳು....ಅವಳೇ.... 
ನಿನ್ನೆ ರಾತ್ರಿ ಓರ್ವ ಕುರಿಗಾಹಿ ಹೇಳುತಿದ್ದ....'' ಇಬ್ಬರೂ ಕಾವಲುಗಾರರು ಅವಳ 
ಎದುರಿನಲ್ಲಿ ಬಿದ್ದರು. 


ಅದೇ ಹೊತ್ತಿಗೆ ದೊಡ್ಡ ಬಾಗಿಲುಗಳ ಕಬ್ಬಿಣ ಸರಪಳಿಗಳ ಖಡ್‌.... 
ಖಡ್‌....ಸಪ್ಪಳವಾಯಿತು....ನಗಾರಿ, ಬಾಜಾಬಜಂತ್ರಿ, ಕಾಳಿ, ಕಂಕಾಳಿ, ರಣಹಲಿಗೆ, 
ಭೇರಿಗಳ ನಾದ ಭೋರ್ಗರೆದವು....ಬಿಲ್ಲುಧಾರಿಗಳಾದ ಸೈನಿಕರು ಮಾರ್ಚ ಮಾಡುತ್ತ 
ಕುದುರೆ ಸವಾರರು, ರಾಜ್ಯದ ಹಿರಿಯ ಅಧಿಕಾರಿಗಳು, ಸದಸ್ಯರು ಸವಾರರ ಹಿಂದೆ 
ಹಿಂದೆ ಬರತೊಡಗಿದ್ದರು....ಅತ್ಯಂತ ಎತ್ತರದ ಕಿರೀಟ ಹಾಗೂ ರಾಜ ಉಡುಪು 
ಧರಿಸಿದ ಫರಊನ್‌- ಉತರ ಮತ್ತು ದಕ್ಷಿಣದ ಈ ದೊರೆ ತನ್ನ ರಥದಲ್ಲಿ ಸೆಟೆದು 
ಕುಳಿತಿದ್ದ ನೋಡಲಿಕ್ಕೆ ತುಂಬ ಮೂರನ ಹಾಗೆ ತೋರುತಿದ್ದ. ಆ ವಿಪರೀತ 
ಗದ್ದಲದಲ್ಲಿ ಪದ್ಮಾ ನುಸುಳಿ ಓಡಿ ಹೋಗಬೇಕೆಂದು ಬಯಸಿದಳು. ಆದರೆ ಓರ್ವ 
ಕಾವಲಿದ್ದ ಸಿಪಾಯಿ ಚತುರತೆಯಿಂದ ಅವಳು ಓಡಿ ಹೋಗದಂತೆ ತಡೆದ....ತುಂಬ 
ಗಲಾಟೆ ಗದ್ದಲ....ಕೂಡಿದ ಜನ ಅವಳ ಸುತ್ತ ಸುತುವರಿದರು....ಆಕೆಗೆ ಉಸಿರು 
ಗಟ್ಟತೊಡಗಿತು....ಆಕೆಗೆ ಮೂರ್ಛೆ ಬಂತು.... 


ಡಾಕ್ಟರ್‌ ಪದ್ಮಾ ಮೇರಿ ಅಬ್ರಾಹಮ್‌ ಕರಿನ್‌ಳಿಗೆ ಎಚ್ಚರ ಬಂದಾಗ ಸಂಜೆ 
ಯಾಗಿತ್ತು...ಆಕೆ ಖಸರ ಐನ್‌ ಅಲ್ಕಷ್‌ನ ಪ್ರಾರ್ಥನಾ ಮಂದಿರದಲ್ಲಿ ಒಂದು ವಜ್ರ, 
ವೈಢೂರ್ಯದಿಂದ ಸುಶೋಭಿತವಾದ ಸಿಂಹಾಸನದ ಮೇಲೆ ಅರ್ಧಮರ್ಧ ಎಚ್ಚರ 
ದಲ್ಲಿದ್ದಳು.... ಅಲ್ಲಿ ನಾನಾ ರೀತಿಯ ಸುಗಂಧದ್ರವ್ಯಗಳ ಹೊಗೆ ಹಾಕಲಾಗಿತ್ತು... ಜನ 
ಸಮೂಹ-""ಆಮೂನರೂ....ತಾ....''ದ ಯಾತನೆಯ ಲ್ಲಿತ್ತು...ತಾ' ಏನಾಗಲಿದೆ 
ಎಂಬುದು ಯಾರಿಗೂ ಏನೊಂದೂ ತಿಳಿದಿರಲಿಲ್ಲ... ಓ ! ದೇವರೆ, ಯಾವ 
ಸಮಯದಲ್ಲಿ ನಿನ್ನ ನಿರ್ಣಯ  ತಿಳಿಸಲಿರುವೆ....ಸರಾಪಸ್‌ ....ಸರಾಪಸ್‌.... 
ಆಯಿದಫೋ....ತಾ....ತಾ.... 


ಡಾ. ಕರಿನ್‌ಳ ತಲೆ ಸುತತೊಡಗಿತು. ಆಕೆ ಮತ್ತೆ ಸಿಂಹಾಸನದಲ್ಲಿ ಮುದುಡಿ 
ಕೊಂಡಳು. ಎದುರಿಗೆ ಫರಊನ ಒಂದು ಕುರ್ಚಿಯ ಮೇಲೆ ಕುಳಿತು ಅತ್ಯಂತ 
ಉತ್ಸುಕತೆಯಿಂದ ಅವಳನ್ನು ದಿಟ್ಟಿಸಿ ನೋಡುತ್ತಲಿದ್ದ ಓರ್ವ ಕೋಮಲ ಸ್ವಭಾವದ 
ವ್ಯಕ್ತಿಶೋಷನ ತಂದೆಯಿರಬೇಕೆಂದೆನಿಸುತ್ತಿತ್ತು. ಕೈಯಲ್ಲಿಯ ಚೀಲ ಸಂಬಾಳಿಸಿ ಕೊಂಡು 
ಬಾದಷಾಹನ ಹತ್ತಿರವೇ ಇದ್ದ ಒಂದು ಸ್ಟೂಲಿನ ಮೇಲೆ ಕುಳಿತಿದ್ದ ರಾಜ ಮನೆತನದ 
ಪುರೋಹಿತ ಮತ್ತು ದೇವದಾಸಿಯರು ಬಡಪಾಯಿ ಪದ್ಗಾಳನ್ನು ತೆಕ್ಕೆಯ ಆಸರೆಗೆ 


|. ತಾ ಪ್ರಾಚೀನ ಇಜಿಪ್ತದ ವಂಶಜರು. ತಾ ವಂಶಜರಲ್ಲಿ ಎಂಟು ಅವತಾರಗಳ ಕಲ್ಪನೆ 
ಮಾಡಲಾಗುತ್ತದೆ. 


158 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಕೂಡಿಸಿದರು. ಆಕೆ ಬಳಲಿದ ದನಿಯಲ್ಲಿ ಹೇಳಿದಳು. ""ಥ್ಯಾಂಕ್‌ಯು.... ಬ್ಲ್ಯಾಕ್‌ 
ಕಾಫಿ....ಪ್ಲೀಜ....ನೋಶುಗರ್‌....'' 

"ಏನು ಹೇಳುತಿದ್ದಾಳೆ....?'' ಎಂದು ಫರಊನ ಗಂಭೀರ ಧ್ವನಿಯಲ್ಲಿ ಹಿರಿಯ 
ಅಧಿಕಾರಿಯನ್ನು ಕೇಳಿದ. ಅವನು ತಲೆ ಅಲ್ಲಾಡಿಸುತ್ತ. ""ಲೋಕ ಪಾಲಕ 
ದೊರೆಯೇ....ಈ ಭಾಷೆ ನನಗೂ ತಿಳಿಯದು....'' 

ಇಜಿಪದ ಫರ್‌ಊನ ಕೈಕಟ್ಟಿಕೊಂಡು ತುಂಬ ಶಿಸಿನಿಂದ ಡಾಕ್ಟರ್‌ ಕರಿನ್‌ಳ 
ಎದುರಿಗೆ ನಿಂತುಕೊಂಡ ಮತ್ತು ಹೀಗೆ ಕೇಳಿದ- ""ಇದು ಇಜಿಪದ ಮಹಾಭಾಗ್ಯ 
ಅಶೂರಿಯಾದ ಯುದ್ಧದ ದಿನಗಳಲ್ಲಿ ದೇವರು ನಿಮ್ಮನ್ನು ಇಲ್ಲಿಗೆ ಕಳಿಸಿದ ಹಾಗೂ 
ನಮಗೆ ಗೆಲವಿನ ಸುಖ ನೀಡಿದ ದೊರೆ....ದೇವತೆಯ ಮಗ....ನಮ್ಮ ಕರ್ತವ್ಯ... 
ಅತಿಥಿಗಳಿಗೆ ಆತಿದ್ಯಗೈಯುವುದು....ನಾಳೆ ಸಾಯಂಕಾಲ ಐದು ಗಂಟೆಗೆ ನಿಮ್ಮೊಂದಿಗೆ 
ಮದುವೆ ಮಾಡಿಕೊಳ್ಳುವುದು....'' 

ಪದ್ಮಾ ಕಣ್ಣು ಇಷ್ಟಗಲಮಾಡಿ ಅವನನ್ನು ನೋಡಿದಳು....ಈತ ಪೀರ 
ಫರ್‌ತೊತ.... ಅದರ ಮಮಿಯನ್ನು ನಾನು ಬ್ರಿಟಿಷ್‌ ಮ್ಯುಜಿಯಂನಲ್ಲಿ ನೋಡಿದ್ದೆ... 
ನಾನು ಅವನೊಂದಿಗೆ ಮದುವೆ ಮಾಡಿಕೊಳ್ಳುವೆ.... ನಾಳ... ಅವಳಿಗೆ ಮತ್ತೆ ಚಕ್ರ 
ಬಂದಿತು.... ಕಣ್ಣು ಮುಚ್ಚಿಕೊಂಡಳು. 

“ದೊರೆಗಳು ಒಳಗೆ ಹೋದರು....'' ಮುಖ್ಯ ಅಧಿಕಾರಿ ಮೆಲ್ಲಗೆ ಹೇಳಿದ. 
ಕೋಣೆಯಲ್ಲಿ ಒಂದು ರೀತಿ ಭಯಾನಕ ಮೌನ ಆವರಿಸಿತ್ತು ಅದೇ ಸಮಯದಲ್ಲಿ 
ಪದ್ಮಾಳಿಗೆ ಒಂದು ಆಲೋಚನೆ ಛಕ್ಕನೆ ಹೊಳೆಯಿತು. ಒಂದು ಅಸ್ಪಷ್ಟವಾದ 
ಆಸೆ....ಕೆಲಕ್ಷಣಗಳ ನಂತರ ಆಕೆ ಕಣ್ಣುತೆರೆದಳು....ಹಾಗೂ ದುರ್ಬಲವಾದ ದನಿಯಲ್ಲಿ 
ಹೇಳಿದಳು- ""ನಿರ್ಜನ ಸ್ಥಾನ....ನಿರ್ಜನ ಸ್ಥಾನ....ನಾನು ದೇವಿಯೊಂದಿಗೆ ಸಂಬಂಧ 
ಹೊಂದಬೇಕೆಂದಿದ್ದೇನೆ....'' 

ಫರ್‌ಊನ್‌, ಶೋಷನ ತಂದೆ, ಮುಖ್ಯ ಪೂಜಾರಿ ಮತ್ತು ಇನ್ನುಳಿದ 
ಜೊತೆಗಿದ್ದವರೆಲ್ಲ ಆ ಕೂಡಲೇ ಎದ್ದು ನಿಂತರು. 

ಪದ್ಮಾ ಮತೊಂದು ಆಕಾಶವಾಣಿ ಹೇಳಿದಳು... 

""ಮಗರುಅ ನೊಂದಿಗೆ ಮದುವೆ ನಡೆವ ಮುನ್ನ ಸಂಪೂರ್ಣ ಏಕಾಂತತೆ.... 
ಎಲ್ಲ ಬಾಗಿಲುಗಳನ್ನು ತೆರೆದಿಡಿ....ಪಹರೆದಾರರು ಯಾರೂ ಇರಕೂಡಡದು....'' 

""ತಮ್ಮ ಅಪ್ಪಣೆಯಂತೆ....'' ದೊಡ್ಡ ಅಧಿಕಾರಿ ತಲೆಬಾಗಿ ವಿನಂತಿಸಿಕೊಂಡ.... 

"ಯಾರೊಬ್ಬರೂ ಗಂಡು, ಹಣ್ಣು ಪಕ್ಷಿ-ಗಿಕ್ಷಿ ನನಗೆ ತಮ್ಮ ಮುಖ.... 
ತೋರಿಸದಿರಲಿ....'' 

"ಅವೆಲ್ಲ ಮಾಯವಾದವು....'' 

ಪದ್ಮಾ ಬೆಳಗಿನಿಂದ ಏನೂ ತಿಂದಿರಲಿಲ್ಲ...ಕಾಣಿಕೆಯಲ್ಲಿ ಏನೆಲ್ಲ ಹಣ್ಣು- 
ಹಂಪಲು, ಸಿಹಿ ತಿನಿಸು ಇರಿಸಲಾಗಿತೋ ಅವುಗಳಲ್ಲಿ ಆಯು ಆಯ್ದು ಮೊದಲು ತಿಂದು 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 159 


ಮುಗಿಸಿದಳು....ಮಂತ್ರ ಪಠಿಸಿದಳು.... ಶರಬತ್‌ ಗಟ....ಗಟ....ಕುಡಿದು ಹಾಕಿ 
ದಳು.... ಆಗ ಕೊಂಚ ಸುದಾರಿಸಿಕೊಂಡಳು....ನಂತರ ಕಿಟಕಿಯಿಂದ ಹೊರಗೆ ನೋಡಿ 
ದಳು....ಸಂಜೆಯಾಗಿತ್ತು... ಪಂಜುಗಳು ಉರಿಯುತಲಿದ್ದವು.... ವಾದ್ಯದವರು, 
ಸಂಬಂಧಿಗಳು....ಮಹಾ ಆತಿಥ್ಯ ನಡೆಯುವ ಸಳದತ್ತ ಹೊರಟಿದ್ದರು.... ತುಂಬ 
ಗದಲವಿತ್ತು...ಬರು ಬರುತ್ತ ಮೌನ ಆವರಿಸಿತ್ತು... _ರಾಜಮನೆತನದವರೆಲ್ಲರು, 
ದರ್ಬಾರಿಗಳು....ಇನ್ನುಳಿದವರು ರಂಗಮಹಲ್‌ದತ್ತ ಹೊರಟು ಹೋದರು.... 
ಕೆಲಹೊತಿನ ನಂತರ ಕಿಟಕಿಯ ಕೆಳಗೆ ಇಬ್ಬರು ಗುಲಾಮರು ಮಾತಾಡುತ್ತ 
ಹೊರಟಿದರು- 
""ಹೂಸ ಮದುವೆಯ ಸಂತೋಷದಲ್ಲಿ ಸಮಾರಂಭ ನಡೆಸುತಿದಾನೆ....ನಾಳ 
ಆಗುತದೆ.... ಮುದುಕ ತುಂಬ ಹುಚ್ಚನಾಗಿದ್ದಾನೆ....''. 
ಪದ್ಮಾ ಕಿಟಕಿಯಿಂದ ದೂರ ಸರಿದಳು. ಅರ್ಧ ಗಂಟೆಯ ನಂತರ ಆಕೆ 
ಪ್ರಾರ್ಥನಾ ಸಳದಿಂದ ಮೆಲ್ಲಗೆ, ಕಳ್ಳ ಹೆಜ್ಜೆ ಊರುತ್ತಹೂರಗೆ ಬಂದಳು. ನಿರ್ಜನವಾದ 
ಪಡಸಾಲೆಯ ಕೊನೆಯಲ್ಲಿ ಓರ್ವ ಕಾವಲುಗಾರ ಕೈಯಲ್ಲಿ ಪಂಜು ಹಿಡಿದು ಸುಮ್ಮನೆ 
ನಿಂತಿದ್ದ... ಅತ್ಯಂತ ಸಂತೋಷದಿಂದ ಪದ್ಮಾಳ ಕೈಕಾಲುಗಳಲ್ಲಿ ಅಪಾರ ಶಕ್ತಿ 
ಸಂಚಯವಾಯಿತು..... ಆಕೆ ಸನ್ನ ಮಾಡಿ ಆ ಗುಲಾಮನನ್ನು ತನ್ನತ್ತ ಕರೆದಳು. ಅವನು 
ಹಿಲಾಲನ್ನು ಗೋಡೆಯಲ್ಲಿದ ಬ್ರಾ ಟ್‌ ಹಡ ಅವಳ ಹತ್ತಿರ ಬಂದ-ಪದ್ಮಾ ಅವನ 


ಕಿವಿಯಲ್ಲಿ 'ಹೇಳಿದಳು- “ಚಾಚಾ, ನಾನು ಭಗವಂತ ಹಾಶೂರನ ಆಕಾಶದ ವಿಶೇಷ 
ಸೇವಕಿ ಅಲ್ಲ....'' ಮುದುಕ ಆಕೆಯನ್ನು ದಿಟ್ಟಿಸಿ ನೋಡಿದ. ಅವನೊಬ್ಬ ಅನುಭವಿ 
ಹಿರಿಯನಾಗಿದ..... ನವಾಗಿದ್ದ..... ಪದ್ಮಾ ಮತ್ತೆ ಹೇಳಿದಳು-""ನನ್ನ ಹೆಸರು 


ಮರಿಯಂ ಬಿನ್ನತ್‌ ಅಬ್ರಾಹಮ್‌...... ದೇವರಾದ ಅಬ್ರಾಹಿಮ್‌ ಆಣೆ..... ನನ್ನ 


ಈ ಹುಡುಗಿ ಇಸ್ರೇಲ್‌ದವಳಾಗಿ ಕಾಣಿಸುತಿಲ್ಲ.... ಅದೂ ಅಲ್ಲದೆ ದೇವರ ಆಣೆ 
ಬೇರೆ..... ಮುದುಕನಿಗೆ ಭರವಸ ಆಯಿತು..... ಹುಡುಗಿ ಮತ್ತೆ ಹೇಳಿದಳು- 

“ರ್ಮ ಬಾಬಾ..... ನಾನು ದೇವಿ ಹಾಶೂರ ಎಂದು ನಿಮಗೆ ಅನ್ನಿಸುತ್ತ 

""ಅಯ್ಕಯ್ಯೋ....'' ಆ ಮುದುಕ ಕೂಡಲೇ ಆವೇಶದಿಂದ ಅಂದ. 

"ನಾನು ಮಚ್‌ ಬಿನತ್‌ ಅಬ್ರಾಹಿಮ್‌ಳಾಗಿದೇನೆಯೇ ?'' 

""ಅಯ್ಯೋ ದೇವರೇ.....'' 

""ನನ್ನನ್ನು ಹೇಗಾದರೂ ಮಾಡಿ ಅಬ್ರಾನಿಗಳ ಓಣಿಯವರೆಗೆ ತಲುಪಿಸಿ ಬಿಡಿ.. 
ಮೈಖಾಯಿಲ್‌ 'ಬಿನ್‌ ಹನ್ನಾನ್‌ ಮನೆಯವರೆಗೆ.....'' 

""ಮೈಖಾಯಿಲ್‌ ಬಿನ್‌ ಹನ್ನಾನ್‌ ತುಂಬ ಸಾಮಾನ್ಯ ಸ ಹೆಸರು..... ಇನ್ನೂ 
ಏನಾದರೂ ವಿಶೇಷ ವಿಳಾಸವಿದರೆ ಹೇಳು ಸ 4 


100 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು -. 


""ಅವನು ನದಿಯ ತೀರದಲ್ಲಿರುವ ಹಡಗು ತಂಗುದಾಣದ ಕಸ್ಟಮ್ಸ್‌ದಲ್ಲಿ 
ನೌಕರನಾಗಿದ್ದಾನೆ.... ಮತ್ತೆ... ಅಥವಾ ಆಗರ್ಭ ಶ್ರೀಮಂತ ಶೋಷನ ಹತಿರ 
ವಾದರೂ.....'' 

“ಆ ಶ್ರೀಮಂತ ಶೋಷ ಈ ಸಮಯದಲ್ಲಿ ರಾಜರ ಸಂತೋಷಕೂಟದಲ್ಲಿ 
ಫರ್‌ಊನರೊಂದಿಗೆ ಊಟ ಮಾಡುತಿದಾನೆ..... ನಿನಗೆ, ಆ ಮೂರ್ತಿಪೂಜಕ 
ತರುಣನೊಂದಿಗೆ ಏನು ಸಂಬಂಧ...... ಮರಿಯಮ್‌ ಬಿನ್ನತ್‌ ಅಬ್ರಾಹಿಮ್‌....?'' 


"ಏನೂ ಇಲ್ಲ.....'' ಪದ್ಮಾ ಮೇರಿ ಅಬ್ರಾಹಮ್‌ ಕರೀನ್‌ ಕೂಡಲೇ 
ಉತ್ತರಿಸಿದಳು. 
""ನನ್ನೊಂದಿಗೆ ಬಾ...... '' ಎಂದು ಹೇಳುತ್ತ ಅವನು ತನ್ನ ನಿಲುವಂಗಿಯನ್ನು 


ತೆಗೆದು ಆಕೆಗೆ ಹೊದಿಸಿದ..... ಹಿಲಾಲು ಆರಿಸಿದ..... ಅವಳನ್ನು ಕಳ್ಳದಾರಿಯಿಂದ 
ಹೊರಗೆ ಕರೆದುಕೊಂಡು ಹೋದ. ಕತ್ತಲೆಯ ಓಣಿಗಳಲ್ಲಿಂದ ಸಾಗುತ್ತ ಅವರು 
ಕೆಟ್ಟದಾದ ಓಣಿಯೊಂದನ್ನು ತಲುಪಿದರು. 


ಆ ಮುದುಕ ಒಂದು ಹಾಳು ಬಿದ್ದ ಮನೆಯ ಬಾಗಿಲು ತಟ್ಟಿದ..... ಹಾಗೂ 


""ಸಲಾಮ್‌.... ಆಲೆಕುಮ್‌ ಯಾಖೂಬ ಬಿನ್‌ ಶಮೂನ್‌.....'' 
""ಸಲಾಮ್‌..... ಯಾರು ಬಂಧು..... idk 

"ಹಜ್‌ ಖಯೀಲ್‌ ಬಿನ್‌ ಜಕರಿಯಾ.....'' 

“ಒಳಗೆ ಬನ್ನಿ.....'' 


ಅವರಿಬ್ಬರೂ ಒಳಗೆ ಹೋದರು. ಅದು ಶುಕ್ರವಾರದ ರಾತ್ರಿಯಾಗಿತ್ತು ಓರ್ವ 
ವಯಸ್ಸಾದ ಇಬ್ರಾನಿ, ಅವನ ಹೆಂಡತಿ ಮತ್ತುಮಕ್ಕಳು ಜೈತೂನ (ಸದಾ ಹಸಿರಾಗಿರುವ 
ಗಿಡ)ದ ಎಣ್ಣೆ ದೀಪದ ಬೆಳಕಿನಲ್ಲಿ ಕುಳಿತು, ರಾಗ ಅದತೊನ್‌ದಲ್ಲಿ ಮೆಲ್ಲ ಮೆಲ್ಲಗೆ 
ಹಾಡಿಕೊಳ್ಳುತಿದ್ದರು. 

ಪದ್ಮಾ ಮೇರಿ ನಿಲುವಂಗಿ ತೆಗೆದಳು.... ಖರ್ಜೂರದ ಚಾಪೆಯ ಮೇಲ 
ಕುಳಿತಳು.... ಹಿಂದಿನ ಕೋಣೆಯೊಳಗಿಂದ ಮೈಖಾಯಿಲ್‌ ಬಿನ್‌ ಹನ್ನಾನ್‌ ಬಂದ. 
ಹಜ್‌ ಖಯೀಲ್‌ ಬಿನ್‌ ಜಕರಿಯಾ ಅವನ ಕಿವಿಯಲ್ಲಿ ಏನೋ ಹೇಳಿದ ಹಾಗೂ 
ಮೌನವಾಗಿಯೇ ಹೊರಗೆ ಹೊರಟು ಹೋದ. 


ಕ್ರಿ. ಪೂ. 1315 ಆ ದಿನದ ರಾತ್ರಿ ಶುಕ್ರವಾರ (ತಿಂಗಳು ಮತ್ತುತಾರೀಕು ನನ 
ಪಿಲ್ಲ) ಮೇರಿ ಕರಿನ್‌ ಆ ಬಡಪಾಯಿಗಳ, ದುಃಖಿಗಳ ಕತೆ ಕೇಳಿದಳು... 
ಗೂ ತನ್ನ ಕತೆಯನ್ನೂ ಅವರಿಗೆ ಕೇಳಿಸಿದಳು.... ಈ ಜನ ಅವಳ ಕಳದ 
ೇೀವನದಲ್ಲಿದ್ದರು.... ಮತ್ತು ಆಕೆ ಆ ಜನರ ವರ್ತಮಾನವಾಗಿದಳು..... ಆದರೆ ಈ 
ಸಾಮಾನ್ಯ ಬುದ್ದಿವಂತ ಮನುಷ್ಯ...... ಅವನು ಏನೆಲ್ಲ ಹೇಳಿದನೋ ಅದನ್ನೆಲ್ಲ 


ಹ 
ಊ 


tt & 2 


(b 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 161 


ಯಾವ ತೊಂದರೆಯಿಲ್ಲದೆ ಅರ್ಥೈಯಿಸಿಕೊಂಡ..... ವಿಶೇಷವಾಗಿ ತರುಣ 
ಮೈಖಾಯಿಲ್‌ ಬಿನ್‌ ಹನ್ನಾನ್‌, ಕೆದರಿ ಕೆದರಿ ಅವಳಿಗೆ ಪ್ರಶ್ನೆ ಮಾಡುತ್ತಿದ್ದ. 

ಯಾಖೂಬ ಬಿನ್‌ ಶಮೂಮನ್‌ ಮೆಲ್ಲ ಮೆಲ್ಲಗೆ ಹೇಳತೊಡಗಿದ-""ನಮ್ಮ 
ಮುಖ್ಯ ಮೋರಶ್‌ ಅರಮಿಯಾಗಿದ್ದ... ಅಬ್ರಾಹಿಮ್‌ ಪೈಗಂಬರ.... ಅವನು 
ಅಬ್ರಾಲೀಜದ ಅದರಾಚೆಯ ಕಲ್ಪಾನಿಯಾದ ಪಟ್ಟಣದ ಅರ್‌ದಲ್ಲಿರುತ್ತಿದ್ದ... ಅವನು 
ತನ್ನ ಮನೆತನದವರನ್ನಲ್ಲ ಕರೆದುಕೊಂಡು ನದಿ ತಟದ ಮೈದಾನದಿಂದ ಹೊರಟ..... 
ಹಾಗೂ ಹುಲ್ಲುಗಾವಲನ್ನು ಹುಡುಕುತ್ತ ತಿರುಗಿದ.... ಕನಾನ್‌, ಇಜಿಪ್ತ ಮತ್ತೆ 
ಕನಾನ್‌.... ಯಾಖೂಬ-ಬಿನ್‌-ಅಸಖ್‌-ಬಿನ್‌ ಅಬ್ರಾಹಿಮ್‌ಗೆ ಹನ್ನೆರಡು ಜನ 
ಮಕ್ಕಳಾದವು.... ಮತ್ತು ಯುಸುಫ್‌-ಬಿನ್‌-ಯಾಖೂಬನಿಗೆ ಅವನ ಮಲ 
ಸೋದರರು.....'' 

""ನನಗೆ ಎಲ್ಲ ವಿಚಾರ ಗೊತಿದೆ......'' 

ಪದ್ಮಾ ನಡುವೆಯೇ ತಾಳ್ಮೆ ಕಳದುಕೊಂಡವಳಂತೆ ಹೇಳಿದಳು. ರಾತ್ರಿ ತೀವ್ರಗತಿ 
ಯಲ್ಲಿ ಸಾಗುತಲಿತ್ತ,... ಒಂದು ವೇಳೆ ಮೈಖಾಯಿಲ್‌ ಎಷ್ಟು ತೀವ್ರ ಸಾಧ್ಯವೋ ಅಷ್ಟು 
ತೀವ್ರ ತನ್ನನ್ನು ಯಾವುದೇ ರೀತಿಯಲ್ಲಿ ನದಿ ದಾರಿಯಿಂದ ರಾಕೆಟ್‌ವರೆಗೆ 
ತಲುಪಿಸಿದರೆ..... 


""ಯೂಸುಫಪನಿಗೆ....'' ಪೀರ ಹೇಳುತಿದ..... "ಅದೇ ಮುಮಫಸ್‌ದ ಬಜಾರ 
ದಲ್ಲಿ ಮಾರಲಾಯಿತು..... ಆದರೆ ಯೂಸುಫನೊಂದಿಗೆ ದೇವರಿದ್ದ... ಮತ್ತು.....'' 
""ನನಗೆ ಗೊತಿದೆ......'' ಪದ್ಮಾ ಹೇಳಿದಳು..... “ಚಜೋಜರ್ಫ್ಯು; ನನ್ನ 


ವಿಚಾರ..... ಯೂಸುಪ್‌ ನಬಿಯನ್ನು ಮಿನಿಸ್ಟರ್‌ ಆಫ್‌ ಪುಡ್‌ ಲ್ಯಂಡ್‌ ಅಗ್ರಿಕಲ್ಲರ್‌ 
ಎಂದು ನೇಮಿಸಲಾಯಿತು..... ನನ್ನ ವಿಚಾರ... ಮತ್ತುಅವನು ತನ್ನ ಮನೆಯವರನ್ನೆಲ್ಲ 
ಕನಾನ್‌ದಿಂದ ಕರೆಯಿಸಿಕೊಂಡ......'' 

“ಮತ್ತೆ ಇಸ್ರಾಯಿಲ್‌* ಮಿಸ್ರ (ಇಜಿಪುದಲ್ಲಿ ತುಂಬ ಸಮೃದ್ಧವಾಗಿ 
ಬೆಳೆಯಿತು.... ಹಾಗೂ ದೇಶ ಅವರಿಂದ ತುಂಬಿ ಹೋಯಿತು.... ಮತ್ತು ಹೊಸ 
ಬಾದಷಾಹ ಹೇಳಿದ-ಬನಿ ಇಸ್ರಾಯಿಲ್‌ ನಮಗಿಂತ ಹೆಚ್ಚು ಶಕಿಶಾಲಿಗಳು..... 
ಆಗಿದ್ದಾರೆ..... ಇದರಿಂದಾಗಿ ಆತ ಬನಿ ಇಸ್ರಾಯಿಲ್‌ ಮೇಲೆ ನಿಗರಾನಿ ನೇಮಿಸಿದ.... 
ಅವರನ್ನು ಅಮಾನುಷ ರೀತಿಯಲ್ಲಿ ದುಡಿಸಲಾರಂಭಿಸಿದರು... ಫರ್‌ಊನನಿಗಾಗಿ 
ಗುಂಬಜ...... ಅವರಿಂದ ನಿರ್ಮಾಣ ಮಾಡಿಸಿದರು.... ರಅಮಿಸ್‌ ಪಟ್ಟಣ 
ಕಟ್ಟಿಸಿದರು....'' ಎಂದು ಯಾಖಲ್‌-ಬಿನ್‌-ಶಮಮೂನ್‌ ಹೇಳಿದ...... 

""ಮತ್ತು ಇಜಿಪದ ಬಾದಷಾಹ ಇಬ್ಬರು ಇಬ್ರಾನಿ ದಾಯಾಗಳಿಗೆ..... ಅವರ 
ಹಸರು ಶಫೀರಾ ಮತ್ತು ಪೋವಾ..... ಎಂದಿತ್ತು. ಅವರಿಗೆ ಹೇಳಿದ.... 
“ಇಬ್ರಾನಿಗಳಲ್ಲಿ ಗಂಡು ಮಕ್ಕಳಾದರೆ ಅವುಗಳನ್ನು et ಬಿಡಿ.....'' ಮೇರಿಕರಿನ್‌ 


*,.. ಅಹದನಾಮಾ ಕದೀಮ : ಭಾಗ-2 ಅಧ್ಯಾಯ 15. 16. 1301. 


102 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಪವಿತ್ರ ಎಂಜಿಲ್‌ದ ಮುಂದಿನ ಕತೆ ಮುಂದುವರಿಸಿದಳು.... ಅವಳ ಅತಿಥೇಯರು 
ಅಚ್ಚರಿಯಿಂದ ಅವಳನ್ನು ನೋಡಿದರು..... 

""ನೀನು ಏನು ಹೇಳುತಿರುವೆ.... ಇದು ಯಾವಾಗ ನಡೆಯಿತು.... ?'' 

ಆಗ ಪದ್ಮಾ ಮೇರಿ ಯೋಚಿಸಿದಳು. ಅವರ ಮುಕ್ತಿಯ ಕಾಲ ದೂರವಿಲ್ಲವಂದು 
ಅವರಿಗೆ ಹೇಳಬೇಕೆಂದು ಬಯಸಿದಳು.... ಅವಳು ಕಿಟಕಿಯ ಹತಿರ ಹೋಗಿ 
ನೋಡಿದಳು.... ದೂರದಲ್ಲಿ.... ಖಸರ-ಐನ್‌-ಅಲ್‌ಷಸ್‌ದಲ್ಲಿ.... ಬೆಳಕು ಕತಲ 
ಯಲ್ಲಿ ಹೊಳ ಹೊಳೆಯುತಲಿತ್ತು.... ಅವಳು ಹೇಳಿದಳು... 

“ಮತ್ತ ದ್ವಿತೀಯ ಬಾದಷಾಹರ ಅಮಸಿಸ್‌ ಇಬ್ರಾನಿಗಳಿಗೆ, ತಮ್ಮ ಎಲ್ಲ 
ನವಜಾತ ಗಂಡು ಮಕ್ಕಳನ್ನು ನದಿಯಲ್ಲಿ ಮುಳುಗಿಸಬೇಕೆಂದು ಆಜ್ಞಾಪಿಸಿದ......'' 


""ಏನು..... ನಮ್ಮ ಮೇಲೆ ಇನ್ನೂ ಕ್ರೌರ್ಯ, ದಬ್ಬಾಳಿಕೆ, ಬಲಾತ್ಕಾರ 
ನಡೆಯಲಿದೆಯೇ....?'' ಜೋಜಾ ಯಾಖೂಬ ಥರಗುಟ್ಟಿ ನಡುಗುತ್ತ ಕೇಳಿದ..... 
""ಹಾಂ!.... ಆದರೆ ಓರ್ವ ಬಾಲಕ ಮೋಷೆ ಹೇಗೋ ಬಚಾವ ಗ 


ಮತ್ತು ಅವನು ದ್ದ ತೀಯ ಅಮನಸಿಸ್‌ ಬಾದಷಾಹನ ಅರಮನೆಯ ಯಲ್ಲಿ ಪಾಲನೆ-ಪೋಷಣೆ 


ಹೂಂದುತ್ತಾನೆ. ಆತ ನಿಮ್ಮನ್ನು ಇಜಿಪದಿಂದ ಪಾರು ಮಾಡಿ ಕರೆದೊಯ್ಯು ತಾನೆ.....'' 


ಇಬ್ರಾನಿಗಳು ಪ್ರೀತಿಯಿಂದ ಅವಳನ್ನು ನೋಡಿದರು..... ಅ ಹುಡುಗಿ 
ನೀನು ಕಾಹಿನಾದವಳೇನು ? ಅದೃಶ್ಯವಾಗುವ ವಿದ್ಯೆಯನ್ನು ಬಲ್ಲಯಾ.....?'' 

""ಹಾಗೇ ತಿಳಿದುಕೊಳ್ಳಿ..... ಮತ್ತು ಕೇಳುತ್ತ ಹೋಗಿ..... ಇಲ್ಲಿಂದ ಹೊರಟ 
ನೀವು ಬನಿ ಇಸ್ರಾಯಿಲ್‌ ಕನಾನ್‌ದಲ್ಲಿ ಸಾಮ್ರಾಜ್ಯ ಸಾಪಿಸುವಿರಿ.... ಮತ್ತ 
ಅಶೂರಿಯಾದ ಬಾದಷಾಹ ನಿಮ್ಮನು ಬಂದಿಸಿ ಬಾಬಲ್‌ಗ ಕರದೊಯ್ದುತಾನೆ.... 
ಮುಂದೆ ಈರಾನ್‌ದ ದೊರೆ ಸಾಯರಸ್‌ ನಿಮ್ಮನ್ನು ಬಂಧನದಿಂದ 
ಗೊಳಿಸುತಾನೆ.... ಹಾಗೂ ಪಲಸ್ಮೃ ನ್‌ಕ್ಕ ಕಳಿಸುತಾನೆ.... ನಿಮ್ಮಲ್ಲಿ ದಾವೂದ 
ಬಾದಷಾಹನ ವಂಶದಲ್ಲಿ ಯೇಸು ಜನ್ಮ ತಾಳುತಾನೆ.....'' ಎನ್ನುತ್ತ ಪದ್ಮಾ ಯಾವುದೇ 
ಉದ್ದೇಶವಿಲ್ಲದೆ ಕ್ರಾಸ್‌ದ ಗುರುತು ಮಾಡಿದಳು.... ಇಬ್ರಾನಿಗಳು ಅವಳನ್ನು ಕಣ್ಣು 
ಪಿಳಿಕಿಸದೆ ನೋಡುತ್ತಿದರು.... ಅವಳು ಮತ್ತೆ ಹೇಳಿದಳು..... ""ರೋಮನ್‌ಗಳು 
ನಿಮ್ಮನ್ನು ಮಾತೃಭೂಮಿಯಿಂದ ಹೊರಹಾಕುತಾರೆ.... ಆಗ ನೀವೆಲ್ಲ ಇಡೀ ಪ್ರಪಂಚ 
ದಲ್ಲಿ ಆಶ್ರಯಹೀನರಾಗಿ ತಿರುಗುವಿರಿ.... ಮತ್ತೆ... ಇಂದಿನ ರಾತ್ರಿಯಿಂದ ಪೂರ್ಣ 
ಸವಾಮೂರುಸಾವಿರವರ್ಷ ಯೇಸುವಿಗಿಂತ ಹತೊಂಬತುನೂರ ನಲವತೆಂಟು 
ವರ್ಷಗಳ ನಂತರ ನೀವು ಮತ್ತೆ ಅದೇ ಕನಾನ್‌ದಲ್ಲಿ ಹೊಸ ಸಾಮ್ರಾಜ್ಯ 
ಸಾಪಿಸಲಿರುವಿರಿ..... ಬೇರೆ ಜಾತಿಯವರು ನಿಮ್ಮನ್ನು ಹೇಗೆ ಮಾತೃಭೂಮಿಯಿಂದ 
ಹೊರ ಹಾಕಿದರೂ ಹಾಗೇ ನೀವು ಅರಬರನ್ನು ಅವರ ಮಾತೃಭೂಮಿಯಿಂದ ಹೊರ 
ಹಾಕುವಿರಿ.....'' 


ಅರಬರು ಯಾರು..... Fas ಮೃಖಾಯಿಲ್‌ ವಿಚಾರಿಸಿದ. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 103 


ಪದ್ಮಾ ರೇಗಿದಳು..... ರೇಗುತ್ತಲೇ...... ತನ್ನ ಕಾಲದ ರಾಜಕೀಯವನ್ನು 
ಸಂಕ್ಷಿಪ್ತವಾಗಿ ಅವನಿಗೆ ತಿಳಿಸಿದಳು.... ಮೈಖಾಯಿಲ್‌, ಅವಳ ಮಾತುಗಳನ್ನು ತುಂಬ 
ಆಸಕ್ತಿಯಿಂದ ಕೇಳುಶಿದ.,.... ಮತ್ತೆ ಅವನು ಆಕೆಯನ್ನು ಕೇಳಿದ-"ನಿಮ್ಮ ವಿಜ್ಞಾನ 


ಇಷ್ಟೂಂದು ಪ್ರಗತಿ ಹೊಂದಿದೆ.... ಬೆಳಕಿನ ವೇಗಕ್ಕಿಂತ ಹೆಚ್ಚು ವೇಗ ಚಲಿಸಿ ಇಂದಿನ 
ಕಾಲಗರ್ಭದಿಂದ ಹೊರಟು, ಅದಕ್ಕೂ ಹೊರಗಿರುವ ಕಳೆದ ಕಾಲದಲ್ಲಿ ಪ್ರವೇಶ 
ಮಾಡಿದ.... ಅದರ ಮುಂದೆ ಏನಾಗಲಿದೆ.....?'' 

ಪದ್ಮಾ ಗಡಿಯಾರ ನೋಡಿದಳು-""ನನಗೇನೂ ಗೊತಿಲ್ಲ ಮೈಖಾಯಿಲ್‌.... 
ನ ೬. ಎಂದಳು.... ರಾ 


( 
CL 
et 
ಸ L 
cL 
ಓಟ 
q 
cH 
ಇ 
tl 
(ಸಿ 
€L 
ಕಿ 
ಜ್ರ 
CL 
el 
€ 
CL 
ು 
(GL 
G 
Co 
೭ 


NG 


“ನಮ್ಮನ್ನು ನಿನ್ನ ಜೊತಗೆ ನಿನ್ನ ಕಾಲದೊಳಕ್ಕ ಕರೆದುಕೊಂಡು ಹೋಗು....'' 


೬ `ದ ನ್ನ್ನ 


( 


ಹಿಂದಕ್ಕಾಗಲಿ ಹೋಗಲಿಕ್ಕಾಗುವುದಿಲ್ಲ..... ನಮ್ಮ ನಮ್ಮ ಕಾಲದ ಪರೀಕ್ಷಗಳನ್ನು 
— ೧ ಕು | 
ಸ ಚಾಗ್ನ ಅಮ್ಮಿ ನಾವು ತಾರೀಕನ್ನು ಮುಂದೆ ಅಥವಾ ಹಿಂದಕ್ಕೆ 
ಸರಸಲಾಗುವುದಲ್ಲ.... ಒಂದು ವೇಳ.... ಅದನ್ನಲ್ಲ ಮಾಡಲು ಸಾಧ್ಯವಿದಿದ 

ಟಿ ಓಪ 
ಏನೆಲ್ಲ ಆಗಬಾರದಿತ್ಕೂ ಅದಲ್ಲ ಆಗುತಿರಲಿಲ್ಲ... ನಾನು ಇಸ್ರಾಯಿಲ್‌ದ ನಬಿಯಾ 
ದೇವರಾದ ಹಾಗೆ ನಿಮಗೆ ಇದನ್ನಿಲ್ಲ ತಿಳಿಸುತಿದೇನೆ.... ದೇವರಾ ಕಲ ಶತಮಾನಗಳ 
ಹಾ 
೧೨ 


ww 
pl 
೦ತರ ನಿಮ್ಮಲ್ಲಿ ಹುಟು ತಾಳೆ.... ಆದರೆ ನಾನು ಯಾವ ಕಾಲದಿಂದ 


ಇಬ್ರಾನಿ ಕಂಬಾ ಕಣ್ಣೀರು ಹಾಕುತ್ತಲಿದ್ದ..... ಕೇವಲ ಮೈಖಾಯಿಲ್‌ ಮಾತ್ರ 
ಮುಖ ಗಂಟು ಹಾಕಿ ಗೋಡೆಗೆ ಆತು ನಿಂಶಿದ.... ಪದಾ ಅವನನು ದುಃಖದಿಂದ 
ನೋದದಳು.... 


ಬಾಗಿಲದ ಕೊಂಡಿಯ ಸಪ್ಪಳವಾಯಿತು. ಅವರಲ್ಲ ಸಬರಾದರು.... 


ಯಾಖೂಬನ ಹಂಡತಿ ಪದ್ಮಾಳಿಗೆ ಒಂದು ಕಂಬಳಿ ಹೊಚ್ಚಿ ಮುಚ್ಚಿದಳು. 
ಮೃಖಾಯಿಲ್‌ ಬಾಗಿಲು ತರದ.... ಹೊಸಿಲದ ಹತಿರ ಆಗರ್ಭ ಫ್ರೀಮಂತ ಶೋಷ 
ನಿಂತಿದ...... 


ಶೋಷ ಇಬ್ರಾನಿಗಳಿಗ ಹೇಳಿದ- 


“ದೀಪಗಳನ್ನು ಆರಿಸಿಬಿದಿ....'' ಮತ್ತಮೇರಿಯೂಂದಿಗೆ ಮಾತಾಡ ತೂಡಗಿದ- 
""ನಾನು ರಾಜಾತಿಥ್ಲದಲ್ಲಿ ಭಾಗಿಯಾಗಿದೆ.....ನನ್ನೂಬ್ರ್ಬ ದಾಸ ಬಂದು ನನಗ, ನನ್ನ 
ಬ್ರ ಷ್ಟ ೬-೨ 


ಕಿವಿಯಲ್ಲಿ ಮೆಲ್ಲಗೆ ಹೇಳಿದ..... ಆಕಾಶದಿಂದ ಬಂದ ಕುಮಾರಿ ಮಾಯವಾಗಿದಾಳ.... 
ಓರ್ವ ಪಹರದಾರ, ಆಕೆ ಇಬ್ರಾನಿಗಳ ಓಣಿಯತ್ತ ಹೋಗುತಿರುವುದನ್ನು 


164 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ನೋಡಿದ್ದಾನೆ... ನಾನಾಗ ನನ್ನ ದಾಸನಿಗ-ಯಾರಿಗೂ ಈ ಗುಟ್ಟು ಹೇಳಬೇಡ.... 
ಬಾಯಿ ಮುಚ್ಚಿಕೊಂಡಿರು..... ಎಂದು ಕಟ್ಟಪ್ಪಣೆ ಮಾಡಿದೆ... ಹಾಗೂ ಅಲ್ಲಿಂದ 
ನೇರವಾಗಿ ಇಲ್ಲಿಗೆ ಬಂದಿರುವೆ.... ನಿನ್ನ ಬೆಳಿಗ್ಗೆ ನನಗೆ ಏನನ್ನೂ ಹೇಳದೆ 
ಓಡಿಹೋದೆ..... ಫರಊನ್‌ ಸಹಿತ ಇಡೀ ದರ್ಬಾರ್‌ ಮತ್ತು ಸೈನ್ಯಾಧಿಕಾರಿ ಗಳು 
ನಶೆಯಲ್ಲಿ ಮುಳುಗಿದಾರೆ.... ಆದರೆ ನಿನ್ನನ್ನು ಹುಡುಕಿ ತಗೆಯಲು ಅವರಿಗೆ ಹೆಚ್ಚು ಕಾಲ 
ಬೇಕಾಗಲಿಕ್ಕಿಲ್ಲ... ಅವರಿಗೆ ಒಂದು ವೇಳ ನೀನು ಅಶೋರಿ ಗುಪಚಾರ ಳಂದು 
ಸಂಶಯ ಬಂದರೆ ಕಲ್ಲಿಗೆ ನಿನ್ನನ್ನು ಕಟ್ಟಿ ನೈಲ ನದಿಯಲ್ಲಿ ಮುಳುಗಿಸಿ ಬಿಡುತಾರೆ.... ನಿನ್ನ 
ಬಗ್ಗೆ ಸತ್ಯವಾದುದನ್ನು ತಿಳಿಸು... ಬಹುಶಃ ನಾನು ನಿನ್ನನ್ನು ಇಲ್ಲಿಂದ ಪಾರು 
ಮಾಡಬಹುದು ಸ 

ಪದ್ಮಾ ಮತ್ತು ಇಬ್ರಾನಿಗಳು ನಿರುಪಾಯರಾಗಿ ಒಬ್ಬರನ್ನೊಬ್ಬರು 
ನೋಡಿದರು.... ಇಬ್ರಾನಿಗಳ ಬುದ್ದಿ ತುಂಬ ಚುರುಕಾಗಿತ್ತು.... ಅವರು ಪದ್ಯಾಳ ಬಗೆ 
ಅರಿತು ಕೊಂಡಿದರು.... ಆದರೆ ಬಡಪಾಯಿ ಶೋಷ.... ಅತೂನ, ಮತ್ತುರುಅ ಮತು 
ಹಾಶೂರದ ಪೂಜಾರಿ.... ಸಯೀಫಾ ಮುತೋಫೇಯಿನ್‌ ಲಿಪಿಕಾರ.... ಸಾವಿನ 
ಪೂಜಾರಿ.... ಸೇವಕ.... ವರ್ತಮಾನದ ಬಗ್ಗೆ ಅವನಿಗೇ ಏನೊಂದೂ ತಿಳಿಯದು.... 
ಪದ್ಮಾ ಮೈಖಾಯಿಲ್‌ನತ್ತ ನೋಡಿದಳು... ಮೈಖಾಯಿಲ್‌ ಮೆಲ್ಲಗೆ ಹೇಳಿದ- ""ಹೇಳಿ 


ಬಿಡು.... ಬಹಳ ಅಂದರೆ..... ಇವನು..... ದಿನ್ನನ್ನು ಜಾದುಗಾರ್ತಿ ಯಂದು 
ಊಹಿಸಬಹುದು..... ಹೇಳದಿದ್ದರೆ ಇವನು ಕೂಡ ನಿನ್ನನ್ನು ಫರ್‌ಊನನಿಗೆ ಒಪ್ಪಿಸಿ 
ಬಿಡಬಹುದು.....'' 


ಪದ್ಮಾ ಕೆಲವೇ ಶಬ್ಧಗಳಲ್ಲಿ ತನ್ನ ಬಗ್ಗೆ ಶೋಷನಿಗೆ ತಿಳಿಸಿದಳು... ತುಂಬ 
ಅಚ್ಚರಿಯ ಸಂಗತಿ.... ಶೋಷ ಎಲ್ಲ ಅರಿತುಕೊಂಡ.... ಎರಡು ಮೂರು ನಿಮಿಷ 
ಮೌನವಾಗಿದ್ದ. ಪಾ ಮತ್ತೆ ಹೇಳಿದ-""ನಡೆ..... ನಾನು ನಿನ್ನನ್ನು ನಿನ್ನ ಟೈಂ 
ಮಿಷನ್‌ವರೆಗೆ ತಲುಪಿಸುತ್ತೇನೆ..... 

ಇಬ್ರಾನಿಗಳಿಗೆ ಶುಭ ಕೋರಿ ಅವಳು ಮನೆಯಿಂದ ಹೊರ ಹೂರಟಳೋ 
ಅವರೆಲ್ಲ ಬಿಕ್ಕಿಬಿಕ್ಕಿ ಅಳುತ್ತಿದರು.... ಆ ಬಡಪಾಯಿ'ಗಳ ವಂಶದಲ್ಲಿ ಮೂಸಾ, ಈಸಾ 
ಮತ್ತು ಕಾರ್ಲಮಾರ್ಕ್ಸ್‌ ಮತ್ತು ಸಿಗ್ಮಂಡ್‌ ಪ್ರೈಯ್ತ್‌ ಮತ್ತು ಐನ್‌ಸ್ಟೀನ್‌ನಂಥವರು 
ಜನ್ಮ ಪಡೆಯಲಿದರು. ಕ್ರಿ. ಪೂ. 1315ರಲ್ಲಿ..... ಅಂಥವರನ್ನು ಬಿಟ್ಟು ಆಕೆ ಶೋಷ 
ನೊಂದಿಗೆ ಹೂರಟು ಹೋದಳು... ಅದಕ್ಕೆಂದೇ ಮನುಷ್ಯನಿಗೆ ಹಿಂದೆ, ಮುಂದೆ 
ನೋಡಲು ಸಲಹೆ ಕೊಡಲಾಗಿಲ್ಲ... ಒಂದು ವೇಳ ಹಾಗೆ ಮಾಡಿದರೆ ಅವನು ಅತ್ತು 
ಅತ್ತು ಸತ್ತು ಹೋಗುತಿದ್ದ,.... ಎಂದು ಪದ್ಮಾ ಯೋಚಿಸಿದಳು.... 

ಅವರಿಬ್ಬರೂ ಅಲ್ಲಿಂದ ನಖಲಿಸಾನ ತಲುಪಿದಾಗ ಆಗಲೇ ಸೂರ್ಯೋದಯ 
ವಾಗಿತ್ತು... ರಾಕೆಟ್‌ ಖರ್ಜೂರ ಗಿಡದಡಿಯಲ್ಲಿನಿಂತು ಥಳ ಥಳ ಹೊಳೆಯು ತಿತ್ರು... 
ಆಗ ಪದ್ಮಾಳ ಜೀವದಲ್ಲಿ ಜೀವ ಬಂತು.... ಆದರ ಅದೇ ಸಮಯದಲ್ಲಿಫಸೀಲ ಪಟ್ಟಣ 
ಕಡೆಯಿಂದ ಧೂಳಿನ ಮೋಡ ಆವರಿಸುತಿರುವುದು ಕಾಣಿಸಿತು.... ಫರ್‌ ಊನ್‌ನ ಜನ 


ಕುರ್ರತುಲ ಐನ ಹೈದರ ಅವರ ಆಯ ಕತಗಳು 105 


ಆಕೆಯತ್ತ ಆಯುಧ ಸಮೇತ ಮುನ್ನುಗ್ಗಿ ಬರುತಿದರು. ಕೂಡಲ ಪದ್ಮಾ ರಾಕೆಟ್‌ದ 


4 (ಸ ಇ 


ಪಾವಟಿಗೆ ಹತ್ತಿದಳು.... ಹಾಗೂ ಬಾಗಿಲು ತೆರದಳು.... ಶೋಷ ಕಳಗೆ ನಿಂತಿದ್ದ... 
ಅವನು ಗಾಬರಿಯಿಂದ ಕೂಗಿಕೊಳ್ಳು ಶಿದ್ರ... ""ನನ್ನನ್ನೂ ನಿನ್ನ ಜೊತೆ ಕರದುಕೊಂಡು 


rE] 
ಹೋಗು.... ಇಲ್ಲದಿದ್ದರೆ ಅವರ: ನನ್ನನ್ನು ಕೊಲ್ಲುತಾರೆ... . ನೀನು ಪಾರಾಗಿ ಹೋಗಲು 
ನಾನು ಸಹಾಯ ಮಾಡಿರುವೆ..... ಅವರು ನನ್ನನ್ನು ಕೊಂದು ಹಾಕುತಾರ....'' ಪದ್ಮಾ 


ಹುಚ್ಚಳಂತೆ ಅವನ ಕೈ ಹಿಡಿದು ರಾಕಟ ಒಳಗೆ ಎಳೆದುಕೊಂಡಳು. ಕೂಡಲೇ 
ಬಾಗಿಲು ಮುಚ್ಚಿಕೂಂಡಿತು.... ಪದ್ಮಾ ಸನ್‌ 1900 ರ ಬಟನ್‌ ಒತ್ತಿದಳು... 


ಣಾ 


ರಾಕೆಟ್‌ ಡಾಕ್ಟರ್‌ ಕುರಿಯನ್‌ಳ ಬಂಗ್ಲೆಯ ಲಾನ್‌ ಮೇಲೆ ಇಳಿಯಿತು.... ಅವರಿಬ್ಬರೂ 
ಹೊರಗೆ ಬಂದರು..... ಆಗ ಬೆಳಗಿನ ಏಳು ಗಂಟೆಯಾಗಿತ್ತು... ಇನ್ನೂ ಸುತ್ತಲೂ 
ಮೌನ ಆವರಿಸಿತ್ತು.... ಪದ್ಮಾ ಜಲ್ಲಿ ಜಲ್ಲಿ ರಾಕಟ್‌ನ್ನು ಗ್ಯಾರೇಜನಲ್ಲಿ ಸೇರಿಸಿದಳು... 
ಗಪ್‌ ಚುಪ್‌ ಹಸಿರ ಹಾಸಿನ ಮೇಲೆ ನಿಂತಿದ. ಶೋಷ ದಂಗಾಗಿ ಆಚೆ-ಈಚೆ 


ನೋಡುತಲದ..... ಪಟ್ಟಿ ಪಟ್ಟಿ ಲುಂಗಿ..... ಇಳಿ ಬಿದ ಕೂದಲು.... ವಿಚಿತ್ರವಾಗಿ 
ತೋರುತಿತ್ತು ಅವನಿಗೆ... ಪದ್ಮಾಳ ಹೃದಯ ಕರಗಿ ಹೋಯಿತು.... ಈ ಬಡಪಾಯಿ 
ಇಲ್ಲೇನು ಮಾಡಬೇಕು..... ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಅವಳು 


ಬಂಗೆಯಲ್ಲಿ ಹೋದಳು.... ಬಾಗ್ಯದಿಂದಾಗಿ ಇಬ್ಬರೂ ಸೋದರರು ಈಸ್ಟರ್‌ದ 
ರಜೆಯಲ್ಲಿ ಕೋಚೀನಕ್ಕೆ ಹೋಗಿದರು.... ಆಳು ಬೆಳಗ್ಗೆ ಹತ್ತು ಗಂಟೆಗೆ ಬರುಶಿದ..... 
ಅವಳು ಶೋಷನನ್ನು ತನ್ನ ಸೋದರರ ಕೋಣೆಗೆ ಕರೆದೊಯಳು.... ಅವರ 


ವಾರ್ಡರೋಬ ತೆರೆದು ಅವನಿಗಾಗುವ ಬಟ್ಟೆ ಹುಡುಕಿದಳು.... ""ನೀನು ಡ್ರೆಸ್‌ 
ಚೇಂಜ್‌ ಮಾಡು.... ನಾನು ಬ್ರೆಕ್‌ಫಾಸ್ಟ್‌ ಸಿದಗೊಳಿಸುತ್ತೇನೆ.....'' ಎಂದು 
ಹೇಳಿದಳು..... | 

ಹೀಗೆ ಹೇಳಿದ ಆಕೆ ಡೈನಿಂಗ್‌ ರೂಮಿನಲ್ಲಿ ಹೋಗಿ ಪ್ರಿಜ್‌ದಿಂದ ಬೆಣ್ಣೆ ಮತ್ತು 


ತತ್ರಿಗಳನ್ನು ಹೊರ ತೆಗೆದಳು.... ಟೋಸ್ಟರ್‌ದ ಪ್ಲಗ್‌ ಹಚ್ಚಿದಳು. ಬೆಳಗಿನ ಟೈಮ್‌ 
ಆಫ್‌ ಇಂಡಿಯಾ ಪತ್ರಿಕೆ ಹೊಸಿಲದಲ್ಲಿ ಬಿದಿತ್ಕು.... ಎಶಿಕೊಂಡು ಅದರ ಹಡ್‌ಲೈನ್ಸ್‌ 
ಮೇಲೆ ಕಣ್ಣಾಡಿಸಿದಳು. ಎಲೆಕ್ಟ್ರಿಕ್‌ ಒಲೆಯ ಮೇಲೆ ತತ್ತಿ ಆಮ್ಲೇಟ್‌ ಮಾಡುವಲ್ಲಿ 
ಮಗ್ನಳಾದಳು. 


೭ 


""ಹಾಯ್‌.... ಗುಡ್‌ಮಾರ್ನಿಂಗ್‌....''-ಆಕೆ ಗಾಬರಿಯಿಂದ ತಲೆಯತ್ತಿ 
ನೋಡುತಾಳೆ.... ಬಾಗಿಲಲ್ಲಿ ಶೋಷ ನಿಂಶಿದ..... ಡ್ರೆಸಿಂಗ್‌ ಗೌನ್‌ದಲ್ಲಿ... 


ಬೆರಳುಗಳಲ್ಲಿ ಸಿಗರೇಟ ಉರಿಯುತಲಿತ್ತು.... ಅಮೇರಿಕನ್‌ ಸ್ಟೈಲ್‌ನಲ್ಲಿ- ""ಬ್ರೇಕ್‌ 
ಫಾಸ್ಟ್‌ ರೆಡಿ.....?'' ಎಂದು ಕೇಳುತ್ತ ಕುರ್ಚಿಯ ಮೇಲೆ ಕುಳಿತ..... ಮತ್ತು"ಟೈಮ್ಸ್‌ 
ಆಫ್‌ ಇಂಡಿಯಾ'ದ ಓದಿನಲ್ಲಿ ಮುಳುಗಿ ಹೋದ...... 
ಯಾವ ರೀತಿ ಕ್ರಿ. ಪೂ. 1315 ರಲ್ಲಿ ತಲುಪಿದ ಕೂಡಲೇ ಡಾಕ್ಟರ್‌ಪದ್ಮಾ 
ಕುರಿಯನ್‌ ಅತ್ಯಂತ ಪ್ರಾಚೀನ ಖುತಬಿ ಮತ್ತು ಇಬ್ರಾನಿ ತಿಳಿಯಲು, ಓದಲು, 
ಮಾತನಾಡಲು ಆರಂಭಿಸಿದಳೋ ಹಾಗೆಯೇ ಆಗರ್ಭ ಶ್ರೀಮಂತ ಶೋಷ, ಸನ್‌ 


[N 
po 


ಲು 
೧೨ 


ಅಮೇರಿಕೆಯಲಿ ಭೇಟಿ 


ರ ಆಯ ಕತೆಗಳ 


ರಿಚಯಿಸಿಕೂಟಲು..... 


ದರ ಆ 


2 


ಹ 
ಊ 


ಕ್ರ 


ಆಪ 


ಲ ಐಪನಹ 
೧೧. 
rs] 


pe 


KN 
ಆಕ್‌. 


ಎಂ 
ು ಆತನನು 


1 


ಕುರ್ರತ 
ನಾನು 
ಪೋರ್ಟ ಸಂಪಾದಿಸಿದ. ಪಶ್ಚಿಮ ಯುರೋಪ 


ಗಳಯ'' 
ರತ 


eA 


ಡಿದ ತಕಣ ಇಂಗೀಷ 
ಖುತಬಿ 


ಇಸಾ 
ಇವ ಜಾಲೆ ಎರಾ 
| ೦ದರ ವಿಶು 


ಆ 


ವೇಶಪ"ಪ 
ಗಳ ರಚನೆ ಆರಂಬಿಸಿ 


ಶೋಷನನ್ನು 


100 


ಹಸನಂತ 
ಟಿ 
ns) 
(೮) 
[Ge 


Ay 
)ೀಮಂತನಾಗಿ 


ಗೃ 
ವದಂದ ಇರತೊಡಗಿದ್ದ...... 


ಗಳ 


kh 
ಟರ 
ವ್ರ 


pS 
Es 
pe 
ಸು ರ್ಮ 


ವಾ 
ವಿದ; 


_ೀ ಕಲಾ 


ಆ 


pe 
ಇ 


೬ 


ಕೆಲಸ 
ದ 


ಗಾ 
ಜು 


ಟ್ರ) 


ಗ 


ಮೊದಲಿನಂತೆಯೇ 


9) ಇಷಾ) 
us 


ಅಗ 
೧ 
sR 


td 


ಕೇಳಿದಳು-""ನಿ 


ಕ್ಕ 
ಇರ್‌ 8 ೫ ೫ 


ಟಿಕ್‌ ಆಗಿದ.... 


ಛ 


— ”೯ಾ 


ತಾಯಿ 


ಇವಾಗ FA pe 
UD Ld 


ಅವಳ 


ಲ್ಸ 
sd 


ಕಾಣಲು 
ಎರಡು 


ಕ ಅವಳನ್ನು 
ವರ್ಷ 


ಕ 
ಚ್‌ 
ಇ 


ke 


ಛ 
ಖನಿ 
HE We 


oss) 
ಸು 
ps 
ಭಾ ಪಾಗಾರ 


ಕ್‌ 
BOTT 
ಹಾ 


ಟ್ರ 


bua 
ಬಲ್ಲ 


) 
ರ್‌ 
ಲ್ಲಿ 


(ನರ 


ಟ್ರ 


ಷಾ! 


ರ Pa HD" 
BK I 
3 ೮0೦ 
8 35 
7} 3 
೫ 
ಗ್ಗ 
1 TY 
8% 
D 
3) 
12 
We 
3೨ 
725 
(ಳ್ಳ 
೧1 


ಆಟಲ, EN) 


¢ 


ಹ 

೧ 
ಟೆ 

[oN 


ಗ್‌ 


99 
ಇ 


ಹಗಗ ಇ ೫ ಐ ಐ 
ಇ ದಾ 


~ 
ಕ ಷು 


ತೆ 


RN ಮಾಗು 

UNS ಹು 
ಐಸಾ ಅಕಾ ಇದಛದ. 
Ce ನಜ 


ಗಿ 


ಹಾಸ pa 
ಪರಮೀತಷ್ಟ್ಟ್ಣ್ಟ 


ಪ್ರೋ 
ತಣ 
ಟು ಟಿ 
ನಿ ಧ್‌ 
Ue ಡಲ್‌ 


Ke] 
ಗ್ಗ 
PA 


ಮ 
ba 


ದ್ರಾ 


ಕಾಸಾ 


`` _ಉರೋಷನ ಬೇಜಾರಿನ ದನಿ ಕೇಳಿ 
ಬಿ 


ಟು 
| ಕಾ 
ead 
cA 
ಮ್‌ 
ಹ್‌ 


ಔಕಿರಿಗೆ 


ಮೂರ 


ಯೋಗಕೇಮದ 


ಹಾ 


ಕ್ಮ 
ಆ) 
ಸ್‌ 


ಹೋಗ ಕೇಮ ಕೇಳಲೆಂದು 
ದರೆ, ನಮೊಂದಿಗೇ ಊಟ 


ಓಂ 


೯ 
ಯ 


ರದಿ 
ಹ 
"ಪು 


ಣು 


ಕೌ 


ಜುಗ 
Ke, 


7 
ಗೆ 


ಓದ ಪಾ 
ಗ ಗಾ 


ಎ ಮಾವಾ 
ಶ್ರ SISA 
Ld 


೮೯ 
ಜಾವಾ ಜಾತ ೨ 
ನಾವು ಆ 


ವ ee 
ಕೆಲಸದ 


ಬಾ 


೪ 


ಷನ್‌ 


ಇ (( 
ಇದ್‌ 
ಇಟ್‌ 


ಹಾಚಾ 
ಇ 
ನಟನ ಆ. 
OA 
New Ged Cd 
ಗ ವಹ 
ಇಗ Ned ಓಂ 
ಬಾ ಬ ಖಾನ t 


ಳಹ 
ತ್ರೆ 
whe TY 


te 
po 


ಗ್‌ 
ಜಾ 
ಮ, 
ರ 


107 


ಕಂ 


ಕ 


ಟಾ 


ಸಂವಾದ ನಡಟಣತ 


ಇ 


ಆ. 


ಅಡಾ 


ರ ಅವರ ಆಯ ಕತೆಗಳು 
ಡಂ 


13 
O 


ಣ್‌ 


9 


“ಶೋಷ ಜೋರಾಗಿ ಒದರಿಕೂಂ 


. b 
: f3 
» 
13 
fa, D 
ಗೆ 
2 1೫ 
Dp =) 


ರಡನಯ ಸಲ 


ಧ್‌ 
bp] 


ನಾ 


ಸಗ, 
ಇ 


[ae 


_ ಬ್ರ ಇಾಘಿ 33 

ಟಿಯು ಾ 

ಟ್ರ 

ಕಾ 13 
99 


ಸೇರಬೇಕಂದಿ 
ಯಸ್ಸು ಈಗ ಮೀರಿ 


\ 


SR 


ಮು 


ಟಾ 


ಮಿಲಿ 
1 


_ ಡಾಗ್‌ 
ಈ, ೧೯ 
ತ 


೧ 


pe 


""ಶೋಷ ನೀನು ಸೆರೆ ತುಂಬ ಕುಡಿಯಲಾರಂಛ 
"ನನ್ನೊಂದಿಗೆ ನೀನು ಹಂಡತಿಯ ಹಾಗೆ ಮಾತನಾಡದಿರ 


"ಆರ 
ಬಲಗ 


63) 


ಅವನು ಈಗ ತುಂಬ ಚಿಂ 


. ಹೇಳಿದ. 


ಹ ಪಾನ ಸ್ಪಾರ್‌ 
wus Cul 
wl 

ಪ ಸಾಗ 
NST 

pA 


rN 


ತ್ರ 


— 


ದಂಗೆಗಳ 


ತಾವ್‌ 


[es 


ತಲ 


ಡಿ 


ನಹಣರುವ 


e010) 
ಸಾವಿರ ವರ್ಷಗಳ ನಂತರ 


ಸ 
ಇದ್‌ 


ps ಹಾಸ) ಹಾಸಗೆ ಖಾಜಸ್ಸಾಹ 
ಕಾಲದಿ ನನಪಾಗ 


— 
ತ 
4 


ಲ ಇಳಾ ಹಾಡೆ 
ನನಗೆ ಎ 
pa ಹಾಡ 
ಸಹಾ ಹೂರ 


7? ಈ ಕಾಲಕ್ಕ ಅದಾವ ರೆಕ್ಕ ಮೂರೆ 
ನನಗಿಂತ 


Cu 


eo BR 
ವಾ 
VS 


66 ed 
ಅ್‌ 


ಸುಖವಾಗಿರ 


108 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ದೆವು.... ಮತ್ತು ಅಖೊರಿಯ ಅವರೊಂದಿಗೆ ಹೂಡೆದಾಡುತಿದವು..... ನೀವು 
ಎಲ್ಲರೊಂದಿಗೆ ಅಪಾರ ಪ್ರೇಮದೊಂದಿಗೆ ಇರುತ್ತಿದ್ದೀರಿ..... ನಿಮ್ಮ ಆಳುವ ಜನಾಂಗ 
ದೇವದೂತರು.... ನಾವು ಸಾವಿನಿಂದ ಹೆದರುತಿದೆವು ನ ನೀವು ಸಾವಿನ ಭಯದಿಂದ 
ಮುಕರಾಗಿರುವಿರಿ..... ನೀವು ವೈಭವಪೂರ್ಣ ಗೋರಿ, ಸಮಾಧಿಗಳನ್ನು ನಿರ್ಮಿಸುವು 
ದಿಲ್ಲ.... ಹೆಣದ ಪೂಜಕರಲ್ಲ ನೀವು..... ಕಾವ್ಯ ಗಿವ್ಯ ಎಲ್ಲ ಬಿಟ್ಟು ಬಿಟ್ಟಿದೀರಿ.... 
ಶೋಕ ಗೀತ ರಚಿಸುವುದಲ್ಲ..... 


ನಿಮ್ಮ ಧರ್ಮ, ತತ್ತಜಾನ..... ಸಂಸ್ಕೃತಿ ಶ್ರೇಷ್ಠತ......'' ಎನ್ನುತ್ತ ವ್ಹಿಸ್ಕಿಯ 
ಗ್ಲಾಸನ್ನು ಮೇಜಿನ ಮೇಲೆ ಕುಕ್ಕರಿಸುತ್ತ ಜೋರಾಗಿ ನಕ್ಕ..... "ನಿಮ್ಮ ದೇವಾನು 
ದೇವತೆಗಳು.... ದೃಷ್ಟಿಕೋನ.... ಆತ್ಮ ವಿದ್ಯ... ಇದು..... ಅಧ ಎಲ್ಲ 
ಅನ್‌ಸ್ಕಂಟಿ ಫಿಕ್‌..... ಮಾ ನಿಮ್ಮ ನ್ಯೂಕ್ಲಿಯರ್‌ಬಾಂಬ್‌ ಕೂಡ ಕೇವಲ 
ಮನುಷ್ಯನ ಸ್ನೇಹ..... ಹೌದಲ್ಲ... ? ನಿಮ್ಮ ಬೆಳಕಿನ ವೇಗ ನಿಜವಾಗಲೂ ಅದ್ಬುತ 
ವೇಗ! 

""ನೀನು ಕೆಲಕಾಲ ನಿನ್ನನ್ನು ನೀನು ೧೬! 0! (Me ಎಂದು ಭಾವಿಸುತಿರುವೆ.... 
ಕಾಳಜಿ ಬೇಡ..... ಬೇರೆ ಇನ್ನೇನೂ ಇಲ್ಲ.... ನಡೆ...... ಪಿಕ್ಷರ್‌ಗೆ ಹೋಗಿ 
ಬರೋಣ.....'' 

“ಓ! ಡುಯು ಷಟ ಅಪ್‌.... ೈಂಡ್‌ ಲಿಪ್‌.ಮೀ ಅಲೋನ್‌ ಎ 4 

"ಓಕೆ... ಎನ್ನುತ್ತ ಆಕ ಎದ್ದು ನಿಂತಳು.... ಹಾಗೂ ""ಗುಡ್‌ ನೈಟ್‌ 
ಶೋಷ.....'' ಎಂದು ಆಕ ಬಾಗಿಲದತ್ತ ಹೊರಟಳು... 

“ಪದ್ಯಾ.....' ಶೋಷ ಕೂಗಿದ..... 

“ಪದ್ಮಾ..... ಐ ಯ್ಯಾಮ್‌ ಸಾಓ.....'' 

ಅರ ಶೋ: | 

“ಪದ್ಮಾ ಇಲ್ಲಿ ಬಾ..... ಕೂತುಕೂ..... ik St ವಿಷಯವೇನೆಂದರ..... 
ನನಗೆ ನನ್ನ ತಾಯಿ.... ತಂದಿ..... ತಂಗಿಯರು.... ಎಲ್ಲರ ನನಪು..... ಕಾಡುತ್ತ 


೧ಬ. ನಾನು ನನ್ನ ಮನಗೆ ಹೋಗ ಬಯಸುತ್ತೇನೆ. ನಃ 
ನಿನ್ನ ಮೋಟರ ಗ್ಯಾ ರೇಜನಲ್ಲಿಯೇ ಇದ..... ಅಲ 
ಜರ ಓರ ನಾನು ಅದರ ಬಗ್ಗ ಯೋಚಿಸಲೂ ಬಯಸುವದಿಲ್ಲ.... 
ಹೆದರಿಕೆಯಾಗುತದೆ...... 1 
""ನನ್ನನ್ನು ಅದರಲ್ಲಿ ಕರೆದೊಯ್ತು ಮರಳಿ ಬಿಟ್ಟು ಬಾ..... ನಾನು ಬಹಳಷ್ಟು 


ವರ್ತಮಾನ ಯುಗವನ್ನು ಕಂಡೆ......'' 


ಆ ರಾಕಟ್‌..... ಅದಿನ್ನೂ 


To ಇ ಹ ಪಾ ರಾ ರಾಗು ಪಾಡು) ಲ ಹಾ ಹಣಾ 
ನೀನು ತುಂಬ ಅದಿಕ ಪ್ರಸಂಗಿತನ ವ ಮಾಡುಶಿರುವ..... ನಾವು ಆಂಥ ಕಟ್ಟವ 
ಫೊ ಕಾ ಚಾ ಕಾಣಾ ಹಾ ಹ ಫಿ ಅಸಾಮಿ 99 
ರೇನಲ್ಲ.... ಇದು ನಿನ್ನ ಸಾಮಯಿಕ ಮೂಡಾಗಿದೆ.... ಎಲ್ಲ ಸರಿಹೋಗುತ್ತಬ..... 
& 6 ಸಾ ಸಿ ಎಂ ಕಾಕಾಲ್‌ ನ್ನ ಧಾರಾ ಹಾ ವ ಕ್ರ ಸಾವೆ ಸ್ನ ಕಾಣಾ ಶಾಪ ಅಜಾ ~~ ಹ 
ಸಾಧ್ಯವಿರಬಹುದು.... ಆದರ ಸತ್ತವೇನಂದರ ನಾನು ಹೋಮ್‌ಸಿಕ್‌ 
ಟು Ke 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 169 


“ಟೈಂ ಸಿಕ್‌.....'' ಪದ್ಮಾ ಸರಿಪಡಿಸುತ್ತ-""ಸರಿ.... ಹಾಗಾದರೆ ನಿನ್ನ ಮರ್ಜಿ.... 
ಆದರ ನನಪಿರಲಿ.... ಈ ರಾಕೇಟ್‌ ಬೆಳಕಿನ ವೇಗಕ್ಕಿಂತ ಹೆಚ್ಚು ವೇಗ ಕ್ರಮಿಸುತದೆ.... 
ಕೇವಲ ನಾಲ್ಕು ಸಲ ಮಾತ್ರ ಹೀಗ ಕ್ರ ಮಿಸಬಲ್ಲದು.... ನಿನ್ನನ್ನು ನಿನ್ನ ದೇಶಕ್ಕೆ ಬಿಟ್ಟು, 


NA ಸ! 
ನಾನು ಮರಳಿದರೆ ಆಯಿತು.... ಅನಂತರ ನೀನು ಮತ್ತ ಇಲ್ಲಿಗೆ ಬರಲಾರೆ......'' 
""ನನಗೆ ಮಂಜೂರು.....'' ಎಂದು ಶೋಷ ಹೇಳಿದ.... 


ಸನ್‌ 1306 ರಲ್ಲಿ ಸರೋವರದ ತಟದಲ್ಲಿ ಕುರಿಗಾಹಿ ಮೊದಲಿನಂತಯೇ ಆಡು, ಕುರಿ 
ಮೇಯಿಸುತ್ತಿದ್ದ... ಒಂಬತ್ತು ವರ್ಷಗಳಲ್ಲಿ ಅವನು ತರುಣನಾಗಿದ,... ಪದ್ಮಾ ಮತ್ತು 
ಶೋಷ, ರಾಕೇಟದ ಪಾವಟಿಗಗಳಿಂದ ಇಳಿಯುತಿರುವುದನ್ನು ನೋಡಿದ ಅವನು ಆ 
ಕೂಡಲೇ ಅಚ್ಚರಿಯಲ್ಲಿಮುಳುಗಿದ.... ಶೋಷ ಕ ಹೊರಡುವ ಸಮಯದಲ್ಲಿ 


ನ್ನ ಹಳಯ ಡ್ರಸ್‌ ಮತ್ತು ಆಭರಣಗಳನ್ನು ಹಾಕಿಕೊಂಡಿದ.... ಹೀಗಾಗಿ ಅವನು 
ಅದೇ ಹಳೆಯ ಶೋಷನಾಗಿ ತೋರುತ್ತಿದ್ದ... ""ನಾನು 4 ಬರುವುದಿಲ್ಲ 
ನಿಮ್ಮ ಬಾದಷಾಹ ಮತ್ತೆ ನನ್ನನ್ನು ಬಂಧಿಸಬಹುದು.....'' ಎಂದಳು ಪದ್ಮಾ. 
"ದೊರೆ ಖಸರ್‌ ಆಅಲ್‌ಶಸ್‌ದಲ್ಲಿದ್ದಾರಯೋ..... ಅಥವಾ ತ 
ದಾರೋ....'' ಎಂದು ಶೋಷ ಕುರಿಕಾಯುವ ತರುಣನನ್ನು ಕೇಳಿದ... 
"ಹಿಂದಿನ ದೊರೆ ದೇವರಿಗ ಪ್ರಿಯರಾದರು....'' ಎನ್ನುತ್ತ ಅವನು ಕೈಸನ್ನೆ 
ಯಿಂದ ಒಂದು ಹೊಸ ಗೋರಿ ತೋರಿಸಿದ..... ಹಾಗೂ ಹೂಸ ದೊರೆ ಈ ದಿನಗಳಲ್ಲಿ 


ಥೇನೀಜ್‌ದಲ್ಲಿದಾರೆಂದು ತಿಳಿಸಿದ..... 

"ಪದ್ಮಾ ನಡೆ.... ನಿನಗೆ ಥೇನೀಜ್‌ ತೋರಿಸಿಕೂಂಡು ಬರುವೆ..... ಹೊಸ 
ದೂರ ನಿಷ್ಕರುಣಿಯಾಗಿದ್ದಾನೆ... ಆದರ ನನ್ನೊಂದಿಗೆ ಬಾಲ್ಯದಲ್ಲಿ ಆಟವಾಡಿ 
ದವನು..... ನಿನಗೇನೂ ಹಾನಿಮಾಡಲಾರ..... ಅವನು ತನ್ನ ರಾಣಿಯನ್ನು ಅಪಾರ 
ವಾಗಿ ಪ್ರೇಮಿಸುತಾನ..... ಎರಡನೇ ಮದುವೆ ಮಾಡಿಕೊಳ್ಳುವ ವಿಚಾರ ಅವನಿಗೆ 
ಹೊಳಯಲಿಕ್ಕಿಲ್ಲ... ನಡೆ..... ನಾಳ ನಾಡದು ಮರಳಿ ಬಂದು ಬಿಡೋಣ.'' 

ಅವರು ಥೇನೀಜ್‌ಗೆ ಹೊರಟರು... ಶೋಷ ತನ್ನ ಕಾಲಕ್ಕ ಮತ್ತಮರಳಿ ತುಂಬ 
ಸಂತೋಷ ಹಾಗೂ ಸಂತೃಪಿಯಿಲ್ಲದಂತೆ ಕಾಣಸುತಿದ.... ನದಿಯ ಮೇಲಿಂದ 
ದೂರದಲ್ಲಿ ಅರಮನೆಗಳು ಕಾಣಸಿದವು.... 

"ಇದು ಅಸ್ಲಾನ ಡ್ಯಾಮದಲ್ಲಿ ಮುಳುಗಿ ಹೋಗಿದೆ....'' ಶೋಷ ಪದ್ಮಾ 


ನನಪಿಗೆ ತಂದುಕೊಟ್ಟ..... 


“ಬಹಳಷ್ಟನ್ನು ಉಳಿಸಿಕೊಳ್ಳಲಾಗಿದೆ ಕೂಡ.....'' ಎಂದು ಪದ್ದಾ ಕೂಡಲೇ 
ಉತ್ಪುಿಸಿದಳು.... ಎಲ್ಲಲ್ಲೋ ಹಾದು ಅವರು ಸಮರ್‌ ಪ್ಯಾಲೇಸ್‌ ತಲುವಿದರು..... 
ಶೋಷನ ತಂದ, ತಾರಿ, ತಂಗಿಯರ. ಮತ್ತು ುಜಮನತನ ನದವರು ಎದುರಿನ 
ವಿಶಾಲವಾದ ಹಾಲ್‌ದಲ್ಲಿ ಕುರ್ಚಿಗಳ ಮೇಲೆ ಕುಳಿತು, ಸಂತೋಷದ ವಾರ್ತಾಲಾಪ 
ಡಕ್ತಿ ಮಗ್ಗರಾಗಿದರು.... ಅಮ ಬೇಸಗಯ ಕಾಲವ ಇ 0 ಬಿಸಿಲು 


170 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ನೈಲ ನದಿಯಲ್ಲಿ ಮುಳುಗುತ್ತಲಿತ್ತು... ಶೋಷ ಅವರಿಗೆಲ್ಲ ಹೇಳಿದ.... ದೇವಿ 
ಹಾಶೂರಳ ಅಪ್ಪಣೆ ಇಲ್ಲ.... ನಾನು ಇಷ್ಟು ಕಾಲ ಆಕಾಶದ ಕುಮಾರಿಯೊಂದಿಗೆ ಎಲ್ಲಿ 
ಮಾಯವಾಗಿದ-ಎಂಬುದನ್ನು ಹೇಳಲು.... 

ನಾಲ್ಕನೆಯ ದಿನ ಅವರು ಅಲ್ಲಿಂದ ಹೂರಟರು.... ಶೋಷ ಅವಳನ್ನು 
ನಖಲಿಸಾನದವರೆಗೆ ತಲುಪಿಸಲು ಬಂದ.... ಸರೋವರದ ತಟದಲ್ಲಿ ಸುತಲೂ 
ನೋಡಿದರು.... ಪದ್ಮಾಗಾಬರಿಯಾದಳು..... ಖರ್ಜುರಮರಗಳ ಮಧ್ಯದಲ್ಲಿ ಇಳಿಸಿದ್ದ 
ರಾಕೇಟ್‌ ಕಾಣಿಸಲಿಲ್ಲ... ಪದ್ಮಾಳ ಕಾಲುಗಳು ನಡುಗಲಾರಂಭಿಸಿದವು.... ಕಾಲ 
ಕಳಗಿನ ನೆಲ ಕುಸಿಯತೊಡಗಿತ್ತು... ಅವಳು ಅಲ್ಲಿಯೇ ಮರಳಿನ ಮೇಲೆ ಕುಸಿದಳು.... 


ಶೋಷ ನಖಲಿಸಾನದ ಸುತ್ತ ಮುತ್ತ ನೋಡಿ ಬಂದ.... ಕುರಿಗಾಹಿ ಗಳನ್ನು 
ಕೂಗಿದ..... ಸಮತಟ್ಟ ಮರಭೂಮಿಯಲ್ಲಿ ರಾಕೇಟ್‌ ಎಲ್ಲಿಯೂ... ದೂರ 


ದೂರದವರೆಗೂ ಕಂಡು ಬರಲಿಲ್ಲ.... ಶೋಷ ಪದ್ಗಾಳ ಹತಿರ ಬಂದ.... ಅವಳು 
ಮರಳಿನ ಮೇಲೆ ತಲೆಬಾಗಿಸಿಕೊಂಡು ಕುಳಿತಿದಳು.... ಶೋಷನ ದೃಷ್ಟಿ ಸಮೀಪ 
ದಲ್ಲಿದ್ದ ಒಂದು ಕಲ್ಲಿನ ಮೇಲೆ ಬಿತ್ತು.... ಅದರ ಕೆಳಗ ಪೈಪಾಯರ್ಸ್‌ದ ಒಂದು ಹಳದ 
ತುಂಡು ಬಿದಿತ್ತು..... ಶೋಷ ಅದನ್ನಿಳದುಕೊಂಡ.... ಓದಿದ..... ಹಾಗೂ ಪದ್ಮಾಗೆ 


ಇರಿ 


ಕೊಟ್ಟ..... ಇಬ್ರಾನಿಯಲ್ಲಿ ಬರೆಯಲಾಗಿತ್ತು... 

ಮರಿಯಮ್‌ ಬಿನ್‌ತ್‌ ಅಬ್ರಾಹಿಮ್‌ ಷಾಲುಮ್‌ ಆಲೆಖಿಮ್‌...... 

ನಿನ್ನೆ ಮಧ್ಯಾಹ್ನ ಫರ್‌ಊನ ಆಲಿಯಾನ ಗೋರಿಗಾಗಿ ಬಂಡೆಗಲ್ಲು ಹೊತ್ತು 
ಹೋಗುತ್ತಿರುವಾಗ ನನಗೆ ಚಾಬೂಕದಿಂದ ತುಂಬ ಹೂಡೆಯುತಿದರು.... ಆಗ ನಾನು 
ಜೀವಂತ ಉಳಿಯಲಾರೆ ಎನ್ನಿಸಿ ನೀರು ಕುಡಿಯಲೆಂದು ತೇಕುತ್ತ ತೇಕುತ್ತ.... ದೇಹ 


ಹಾದ 


ಹೂಸೆಯುತ್ತ..... ಹೊಸೆಯುತ್ತ..... ಈ ಸರೋವರದ ಹತಿರ ಬಂದೆ..... ಇಲ್ಲಿ ನಿನ್ನ 
ರಾಕೇಟ ದೇವದೂತನ ಹಾಗೆ ರುಗರುಗಿಸುತಲಿರುವುದನ್ನು ಕಂಡೆ..... ಒಂಬತ್ತು 
ವರ್ಷಗಳ ಮುಂಚೆ ಆ ರಾತ್ರಿ ನೀನು ನನಗೆ ಏನೆಲ್ಲ ತಿಳಸಿದಯೋ ಎಲ್ಲವೂ 
ಸ್ಮರಣೆಯಲ್ಲಿತ್ತು... ಸಮಾಧಿ ಕಟ್ಟಿಸಲಿರುವ ಇಜಿಪ್ರದ ಇಂಜಿನೀಯರರು ಮೂರು 
ನಾಲ್ಕುದಿನಗಳಿಂದ ಪರಸ್ಪರರಲ್ಲಿ ಮಾತಾಡುತ್ತಿದರು.... ಆಕಾಶದ ಕುಮಾರಿ ಆಗರ್ಭ 
ಶ್ರೀಮಂತ ಶೋಷನನ್ನು ಮರಳಿ ಕರತಂದಿದಾಳ.... ಹಾಗೂ ರಾಜನ ಬೇಸಿಗೆಯ 
ಅರಮನೆಗೆ ಹೋಗಿದ್ದಾಳೆ.... ಎಂದು.... ಇದರಿಂದಾಗಿ ನೀನು ಇನ್ನೂ ಕಲವು ಕಾಲ 
ಇಲ್ಲಿರಬಹು ದೆಂದು ಊಹಿಸಲು ಕಾರಣವಾಯಿತು..... ನೀನು ಆಗ ಇದನ್ನೂ 
ಹೇಳಿದ್ದೆ... ಎರಡನೆಯ ದೊರೆಯ ಕಾಲದಲ್ಲಿ... ಮೂಸಾ ಜನ್ಮ ತಾಳುತಾನೆ,.... 
ಯಾರಿಗೆ ಗೊತ್ತು... ಈ ಸಮಯದಲ್ಲಿ.... ನಾನು ನಿನಗೆ ಈ ವಾಕ್ಯ ಬರೆಯುವ ಈ 
ಕಾಲದಲ್ಲಿ.... ಅವನು ನಮ್ಮ ಓಣಿಯ ಯಾವುದಾದರೂ ಒಂದು ಮನೆತನದಲ್ಲಿ 
ಜನ್ಮಪಡೆದಿದ್ದರೂ ಪಡೆದಿರಬಹುದು.....ಆದರೆ ಆತ ಬೆಳದು ದೊಡ್ಡವನಾಗಲು.... 
ಹಾಗೂ ನಮ್ಮ ಮುಕಿಗೆ, ಬಿಡುಗಡೆಗೆ ಇನ್ನೂ ಬಹಳ ಕಾಲ ಬೇಕು......ಯಾರಿಗೆ ಗೂತ್ತು 
ಯಾವಾಗ ಆದೀತು.... ಏನಾದೀತು.... ನಾನೀಗ ಪಟ್ಟಣಕ್ಕೆ ಮರಳಿದರ ಇಬ್ರಾನಿ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 171 


ಗುಲಾಮರ ಮೇಲ್ವಿಚಾರಕ.... ಅವನು ನನ್ನ ರಕ್ತ ಕುಡಿವ ಆಶೆಯಿರಿಸಿ ದ್ದಾನೆ... 
ನನ್ನನ್ನು ಉಸುಗಿನಲ್ಲಿ ಜೀವಂತ ಹುಗಿದು ಬಿಡುತಾನೆ.... ಆದ್ದರಿಂದ, ಜೀವ ಅತ್ಯಂತ 
ಪ್ರಿಯವಾದುದು... ಅದನ್ನು ಉಳಿಸಲು ನಿನ್ನ ರಾಕೇಟದಲ್ಲಿ ಕುಳಿತು ನಿನ್ನ ಕಾಲದಲ್ಲಿ 
ಪ್ರವಾಸ ಕೈಕೊಳ್ಳುತಿದ್ದೇನೆ... ನಾನು ಎಲ್ಲಕ್ಕಿಂತ ಮೊದಲು ಅಮೇರಿಕಾಕ್ಕೆ... 
ನ್ಯೂಯಾರ್ಕಗೆ ಹೋಗುತ್ತೇನೆ..... ಅದರ ಬಗ್ಗೆ ನೀನು ನನಗೆ ಆ ರಾತ್ರಿ ತಿಳಿಸಿದ್ದೆ... 


ಕ 


ನಂತರ ಇಸ್ರಾಯಿಲ್‌.... ಅಲ್ಲಿ ಸ್ರ ಆದ ಕೂಡಲೇ ಎಳ್ಳಷ್ಟೂ ತಡಮಾಡದೇ... 
ದೇವರಾಣೆಯಾಗಿ..... ಇಲ್ಲಿಗೆ ನಾನು ಬಂದು ನಿನ್ನನ್ನು ನಿನ್ನ ಕಾಲದೊಳಕ್ಕೆ ಕರೆ 
ದೊಯ್ಯುತ್ತೇನೆ.... ಇಂದಿನಿಂದ ಅದು ನನ್ನ ಕಾಲವೂ ಆಗಿದೆ... 
ನಿನ್ನ ಸೋದರ 
ಮೈಖಾಯಿಲ್‌ ಬಿನ್‌-ಹನ್ನಾನ್‌-ಬಿನ್‌ಯಾಖೂಬ 
(ಇಂದಿನಿಂದ ಮೈಕಲ್‌-ಎಚ್‌-ಜೇಕಬ್‌ ಉರ್ಫ್‌ ಮೈಯಕ್‌.....) 
ಕಾಗದ ಪದ್ಗಾಳ ಕೈಯಿಂದ ಜಾರಿ ಉಸುಗಿನ ಮೇಲೆ ಬಿತ್ತು.... ಅವಳ ಕಣ್ಣಕೆಳಗೆ - 


ಗಾಢಾಂಧಕಾರ ಹಬ್ಬಿತು.... ಹಾಗೂ ಚಕ್ರ ಬಂದು ಬೀಳತೊಡಗಿದಳು.... ಶೋಷ ' 
ಕೂಡಲೇ ಅವಳನ್ನು ಸಂಬಾಳಸಿದ..... 

“ಪದ್ಮಾ, ನಿನ್ನನ್ನು ಮರಳ ಕರೆದೊಯ್ಯಲು ಬರುವುದಾಗಿ ಅವನು 
ಬರೆದಿದ್ದಾನೆ..... ಗಾಬರಿಯಾಗಬೇಡ..... ನಾನು ಅವನನ್ನು ಬಾಲ್ಯಕಾಲದಿಂದಲೂ 
ಬಲ್ವೆ.... ಅತ್ಯಂತ ಪ್ರಾಮಾಣಿಕ ತರುಣ.... ನೀನು ನೆನಪಿಸಿಕೋ.... ನಾನು ಕೂಡ 
ಪ್ರಾಣ ಉಳಿಸಿಕೊಳ್ಳಲೆಂದೇ ನಿನ್ನೊಂದಿಗೆ ಅಂದು ಓಡಿ ಬಂದಿದ್ದ.... ಅವನು ಅವಶ್ಯ 


[ರ 


ಮರಳಿ ಬರುತಾನೆ.....'' ಎಂದು ಶೋಷ ಸಮಾಧಾನ ಹೇಳಿದ...... 


""ಶೋಷ.....'' ಪದ್ಮಾ ಮೇರಿ, ಮೆಲ್ಲಗೆ ಹೇಳಿದಳು-""ಸನ್‌ 1975ರಲ್ಲಿ ನಾವು 
ಹೊರಡುವ ಕಾಲದಲ್ಲಿ ನಾನು ನಿನಗೆ ಹೇಳಿದ್ದೆ... ಈ ರಾಕೆಟ್‌, ಬೆಳಕಿನ ವೇಗಕ್ಕಿಂತ 
ಹೆಚ್ಚು ವೇಗದಲ್ಲಿ, ಕೇವಲ ನಾಲ್ಕು ಸಲ ಮಾತ್ರ, ಹಾರಾಡಬಲ್ಲುದೆಂದು......'' 


ಡಾಲನವಾಲಾ 


ಪ್ರತಿ ಮೂರು ದಿವಸಕ್ಕೊಮ್ಮೆ ಅಪರಾಹ್ನ ತಗ್ಗಿದ ನಂತರ ಅತ್ಯಂತ ತೆಳ್ಳಗಿನ, ಮುಪ್ಪಿನ, 
ಅಲ್ಲಲ್ಲಿ ಹೊಲಸು ಮಿಂಚುವ ಕರಿಕೋಟು-ಪ್ಯಾಂಟ್‌ ಧರಿಸಿದ, ಕಪ್ಪಗಿನ ದುಂಡು 
ಟೊಪ್ಪಿಗೆ, ತೆಳ್ಳಗಿನ ಫ್ರೇಮಿನ ಚಾಳೀಸು ಹಾಕಿಕೊಂಡ ಓರ್ವ ವ್ಯಕ್ತಿ ಕೈಯಲ್ಲಿ ಕೋಲು 
ಹಿಡಿದು ಬರುತಾನೆ. ಬಂದವನೇ ಹೊರಗಿನ ಜಗಲಿ ಮೇಲೆ ಕೋಲಿನಿಂದ ಕಟ್‌ ಕಟ್‌ 
ಎಂದು ಬಾರಿಸುತಾನೆ. ಫಕೀರಾ ಹೊರಗೆ ಬಂದು ""ಮಗು ಬಾ ಇನ್ನು, ಸಾಯಿಮನ್‌ 
ಸಾಹೇಬರು ಬಂದಿದ್ದಾರೆ'' ಎಂದು ಬಾಜಿಯನ್ನು ಕರೆಯುತಾನೆ. ಮುದುಕ 
ಹೊರಗಿನಿಂದಲೇ ತೋಟದ ದಾರಿಯನ್ನು ಸುತ್ತಿ ಸಮೀಪದ ಪೋರ್ಟಿಕೊದೊಳಕ್ಕೆ 
ತಲುಪುತಾನೆ. ಒಂದು ಮೂಲೆಯಲ್ಲಿ ನಿಂತು ಕಿಸೆಯೊಳಗಿಂದ ಹೊಲಸಾದ ಕೈವಸ್ತ್ರ 
ತೆಗೆದು ಬಾಗಿ ಮತ್ತೆ ಮೆಲ್ಲಗೆ-""ರೇಶಮ್‌... ರೇಶಮ್‌...' ಎಂದು ಕರೆಯುತಾನೆ. 
ರೇಶಮ್‌ ಓಡುತ್ತ ಬರುತ್ತದೆ. ಬಾಜಿ ಅತ್ಯಂತ ಕಾಳಜಿಯಿಂದ ಸಿತಾರ ಹಿಡಿದುಕೊಂಡು 
ಅಲ್ಲಿಗೆ ಬರುತಾಳೆ. ದಿವಾನದ ಮೇಲೆ ಕುಳಿತು ಸಿತಾರಕ್ಕೆ ಹೊದಿಸಿದ್ದ ಬನಾರಸಿ 
ಹೊದಿಕೆಯನ್ನು ತೆಗೆಯುತ್ತಾಳೆ. ರಿಯಾಜ, ಅಭ್ಯಾಸ ಆರಂಭವಾಗುತ್ತದೆ. 

ಮಳೆ ಬಂದು ನಿಂತ ನಂತರ ಇಡೀ ತೋಟ ಹಸಿಯಾದಾಗ ಅಲ್ಲಿಯ ಮಣ್ಣಿನಿಂದ 
ಹೊರಟ ಒಂದು ವಿಚಿತ್ರ ತಾಜಾತನ ಹಾಗೂ ಸುಗಂಧ ಇಡೀ ವಾತಾವರಣದಲ್ಲಿತುಂಬಿ 
ತುಳುಕುತದೆ. ಮುದುಕ ಪಾಠ ಮುಗಿಸಿ ಮರಳಿ ಹೋಗುವಾಗ ತೋಟದಲ್ಲಿ ಬಾದಾಮಿ 
ಸಿಕ್ಕುತ್ತದೆ. ಆತ ಅದನ್ನು ತೆಗೆದುಕೊಂಡು ಕಿಸೆಯಲ್ಲಿರಿಸಿಕೊಳ್ಳುತಾನೆ. ರೇಶಮ್‌ ಆತನ 
ಹಿಂದಿಂದೆ ಬರುತ್ತದೆ. ರೇಶಮ್‌ ಪಾತರಗಿತಿಗಳನ್ನು ಹಿಡಿಯಲು ಹೆಚ್ಚಾಗಿ ಗಿಡ 
ಗಂಟಿಗಳಲ್ಲಿ ಅಡಗಿಕೊಳ್ಳುತ್ತದೆ. ಇಲ್ಲವೇ ಯಾವುದಾದರೂ ಸಣ್ಣಪುಟ್ಟ ಗಿಡ ಹತುತ್ರದೆ. 
ಆಗ ಮುದುಕ ತಲೆಯೆತ್ತಿ ಒಂದು ಕ್ಷಣ ಅಲುಗಾಡುವ ಗಿಡದ ಟೊಂಗೆ ನೋಡುತಾನೆ. 
ಮತ್ತೆ ತಲೆ ಕೆಳಗೆ ಮಾಡಿಕೊಂಡು ಗೇಟಿನಿಂದ ಹೊರಗೆ ಹೊರಟು ಹೋಗುತಾನೆ. ಮತ್ತೆ 
ಮಾರನೇ ದಿನ ಅಪರಾಹ್ನ ಅದೇ ರೀತಿ ಜಗಲಿಯ ಮೇಲೆ ಕೋಲಿನಿಂದ ಕಟ್‌ ಕಟ್‌ 
ಬಡಿಯುವ ಸಪ್ಪಳ ಕೇಳಿಸುತ್ತದೆ...ಇದು ಬಹಳ ದಿನಗಳಿಂದ ಹೀಗೆಯೇ ಸಾಗಿ ಬಂದಿದೆ. 


ಶ್ರೀಮತಿ ಜೋಗಮಾಯಾ ಚಟರ್ಜಿ ಕಲಕತೆಯಿಂದ ಬಂದು ಈ ಓಣಿಯಲ್ಲಿ 
ನೆಲಸಿದ ನಂತರ ಓಣಿಯ ಜನಕ್ಕೆ ತಮ್ಮ ಜೀವನದಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಕೊರತೆ 
ತುಂಬ ಇದೆಯೆಂದು ಅನ್ನಿಸತೊಡಗಿದೆ. ಸಂಗೀತದ ಮಟ್ಟಿಗೆ ಹೇಳುವುದಾದರೆ 
ಇಲ್ಲಿಯವರ ಮನೆಯ ಕೋಣೆಯೊಂದರಲ್ಲಿ ಗ್ರಾಮೊಫಪೋನ್‌ ಬಿಟ್ಟರೆ ಬೇರೆ ಇನ್ನೇನೂ 
ಇರಲಿಲ್ಲ (ಇನ್ನೂ ರೇಡಿಯೋ ಅಷ್ಟು ಹೆಚ್ಚು ಪ್ರಚಲಿತವಾಗಿರಲಿಲ್ಲ ಫ್ರಿಜ್ಜ್‌ ಸ್ಟೇಟಸ್‌ 
ಸಿಂಬಲ್‌ ಆಗಿರಲಿಲ್ಲ ಟೇಪರೆಕಾರ್ಡರದ ಆವಿಷ್ಕಾರವೇ ಆಗಿರಲಿಲ್ಲ ಸಾಮಾಜಿಕ 


1 


+ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 173 


ಪ್ರತಿಷ್ಠೆಯ )ಪ್ರ ತೀಕವಾಗಿ ಕೇವಲ ಬಂಗ್ರೈ ಕಾರು ಮತ್ತು ಆಳುಗಳು ಎಂದೇ 
ತಿಳಿಯಲಾಗುತಿತು). ಆದರೆ ಶ್ರೀಮತಿ ಜೋಗ ಮಾಯಾ ಚಟರ್ಜಿಯ ಬಂಗ್ಲೆಯಲ್ಲಿ 
ಬೆಳಿಗೆ-ಸಂಜೆ ಹಾರ್ಮೊೋನಿಯಮ್‌ದ ಧ್ವನಿ ಕೇಳತೊಡಗಿದಾಗ ಸರ್ವೇ ಆಫ್‌ 
ಇಂಡಿಯಾದ ಹಿರಿಯ ಅಧಿಕಾರಿಯ ಹೆಂಡತಿ ಶ್ರೀಮತಿ ಗೋಸ್ವಾಮಿ, ಅರಣ್ಯ 
ಇಲಾಖೆಯ ಉಚ್ಚ ಅಧಿಕಾರಿಯ ಹಂಡತಿ ಶ್ರೀಮತಿ ಫಾರೂಕಿಯೊಂದಿಗೆ ಮಾತಾಡುತ್ತ 
ಹೇಳಿದಳು-""ಸೋದರಿ, ನಾವೆಲ್ಲ ತುಂಬ ಹಿಂದುಳಿದವರಾಗಿ ಬಿಟ್ಟವು, ಈ 
ಬಂಗಾಲಿಗಳನ್ನು ನೋಡಿ, ಎಲ್ಲದರಲ್ಲೂ ಅವರು ಮುಂದೆ ಮುಂದೆ...'' 


“ಎಲ್ಲಿಯವರೆಗೆ ಬಂಗಾಲಿ ಹುಡುಗಿಯರು ಸಂಗೀತ ಕಲಿಯುವುದಿಲವೋ ಅಲ್ಲಿ 
ಯವರೆಗೆ ಅವರ ಮದುವೆ ಕೂಡ ಆಗುವುದಿಲ್ಲವೆಂದು ನಾನು ಕೇಳಿದ್ದೇನೆ...'' ಎಂದು 
ಮಿಲ್ಬಿ ಆಕಾಡೆಮಿಯ ಉಚ್ಚ ಅಧಿಕಾರಿಯ ಹೆಂಡತಿ ಶ್ರೀಮತಿ ಜಸವಂತ ಸಿಂಗ್‌ ತನ್ನ 

ವಿಚಾರ ಹೇಳಿದಳು. “ಆದರೆ ನಾವು ಮುಸಲ್ಮಾನರು. ನಮ್ಮಲ್ಲಿ ಹಾಡೋದು 
ಬಾರಿಸೋದು ಒಳ್ಳೆಯದಲ್ಲವೆಂದು ತಿಳಿಯಲಾಗುತ್ತದೆ. ಆದರೆ ಈಗಿನ ಕಾಲವೇ 
ಬೇರೆಯಾಗಿದೆ. ನಾನಂತೂ ಇಅವರಿಗೆ' ಹೇಳಿದ್ದೇನೆ, ನನ್ನ ಹಮೀದಾಗೆ 
ಹಾರಮೋನಿಯಮ್‌ ಅವಶ್ಯ ಕಲಿಸುವ'' ಎಂದು ಶ್ರೀಮತಿ ಫಾರೂಕಿ ಉತ್ತರಿಸಿದಳು. 


ಈ ರೀತಿಯಾಗಿ ಮೆಲ್ಲ ಮೆಲ್ಲಗೆ ಡಾಲನವಾಲಾದಲ್ಲಿ ಕಲೆ ಮತ್ತು ಸಂಸ್ಕೃತಿಯ 
ಗಾಳಿ ಬೀಸತೂಡಗಿತು. ಡಾಕ್ಟರ್‌ ಸಿಂಹಾ ಅವರ ಮಗಳು ನೃತ್ಯ ಕಲಿಯತೊಡಗಿದಳು. 
ವಾರದಲ್ಲಿ ಮೂರು ದಿನ ಓರ್ವ ಡಾನ್ಸ್‌ ಮಾಸ್ಟರ್‌ ಅವರ ಮನೆಗೆ ಬರುತ್ತಿದ್ದ ಆಗಾಗ 
ಬೀಡಿ ಸೇದುತ್ತ ""ಥಕ ಥಕ ಥೈ ದಿತೈ ತಾ ತೋಮ...'' ಎಂದು ನೃತ್ಯದ ಬೋಲ 
ಹೇಳುತ್ತ ತಬಲಾ ನುಡಿಸುತ್ತಿದ್ದ ಉಷಾ ಸಿಂಹಾ ಬೋಲ್‌ಗೆ ತಕ್ಕಂತ ಕುಣಿಯುತ್ತ 
ಕುಣಿಯುತ್ತಕಾಲಿಗೆ ಕಟ್ಟಿದ ಗೆಚ್ಚೆಗಳಿಂದ ಕಾಲು ಗಾಯಗೊಳ್ಳುತಿದವು. ಪಕ್ಕದ ಮನೆಯ 
ಶ್ರೀಮಂತ ಯುವಕ ಸರದಾರ ಅಮರಜೀತ ಸಿಂಗ್‌ ವಾಯೊಲಿನ್‌ ನುಡಿಸಲು 
ಆರಂಭಿಸಿದ. ಸರದಾರ ಅಮರಜೀತ ಸಿಂಗ್‌ನ ತಂದೆ ಡಚ್‌ ಈಸ್ಟ್‌ ಇಂಡಿಯಾದ 
ಕೇಂದ್ರ ಬಟಾವಿಯಾದಲ್ಲಿ- ಈಗ ಅದು ಇಡೋನೇಶಿಯಾ ಗಣತಂತ್ರದ ರಾಜಧಾನಿ 
ಜಕಾರ್ತಾ ಎಂದು ಕರೆಯಲ್ಪಡುತ್ತದೆ-ವ್ಯಾಪಾರ ಮಾಡಿ ಸಾಕಷ್ಟು ಸಂಪತ್ತು 
ಸಂಪಾದಿಸಿದ್ದ ಸರದಾರ ಅಮರಜೀತ ಸಿಂಗ್‌ ಓರ್ವ ರಸಿಕ ಶ್ರೀಮಂತನಾಗಿದ್ದ ಅವನು 
ಗ್ರಾಮೋಫೋನ್‌ದ ರೆಕಾರ್ಡ್‌ದಲ್ಲಿ ಬಿಬ್ಬೊದ ಹಾಡನ್ನು ಅತ್ಯಂತ ತಲ್ಲೀನತೆಯಿಂದ 
ಕೇಳುತ್ತಿದ್ದ- 

ಶಿಶಿರ ಬಂದು ಹೂದೋಟ ಹಾಳು ಮಾಡಬೇಕು 
ನನ್ನ ಅರಳಿದ ಮೂಗ್ಗುಗಳ ಕೊಳ್ಳೆಹೊಡೆಯಬೇಕು 

ಎಂದು ಮತ್ತೆ ಮತ್ತ ವಾಯೊಲಿನ್‌ದ ತಂತಿಗಳ ಮೇಲೆ ಕಿಟಕಿಯ ಹತ್ತಿರ ನಿಂತು 
ಗಜ ತಿಕ್ಕುತಿದ, ಓಣಿಯಲ್ಲಿ ಬರುತ್ತಿದ್ದ ವ್ಯಾಪಾರಿಗಳಿಂದ ಬಣ್ಣ ಬಣ್ಣದ ಬಟ್ಟೆಯನ್ನು ತನ್ನ 
ರುಮಾಲಿಗಾಗಿ ಕೊಳ್ಳುತ್ತಿದ. ಉತ್ಕ ಷ್ಟವಾದ ರುಮಾಲು ಸುತ್ತಿಕೊಂಡು ಹಾಗೂ ಗಡ್ಡ 
ತಿದಿ ತೀಡಿ ಅದಕ್ಕೂಂದು ಬಟ್ಟೆ ಕಟ್ಟಿಕೊಂಡು ಮಿಸೆಸ್‌ ನಾಜ ಮರ್ವಾ ರೀದ ಖಾನ್‌ 


174 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಸಾಹೇಬಳ ಭೆಟ್ಟಿಗಾಗಿ ಹೊರಟು ಹೋಗುತಾನೆ. ಹಾಗೂ ತನ್ನ ಪತ್ನಿ ಸರದಾರ್ನಿ ಬೀಬಿ 
ಚರನಜೀತ ಕೌರ್‌ಗೆ ವಾಯೊಲಿನ್‌ ಕಲಿಯಲು ಹೋಗುತ್ತೇನೆಂದು ಹೇಳುತಾನೆ. ಇದೇ 
ಕಾಲದಲ್ಲಿಯೇ ಬಾಜಿಗೆ ಸಿತಾರ ಕಲಿಯಬೇಕೆಂಬ ಇಚ್ಛೆ ಉಂಟಾಯಿತು. 


ಆ ಚಳಿಗಾಲದಲ್ಲಿ ಬಹಳಷ್ಟು ಘಟನೆಗಳು ಘಟಿಸಿದವು. ಮೊಟ್ಟ ಮೊದಲಿಗೆ ರೇಶಮ್‌ಳ 
ಕಾಲಿಗೆ ಗಾಯವಾಯಿತು. ಮತ್ತೆ ಸಾವಿನಬಾವಿಯಲ್ಲಿ ಮೋಟರ ಸಾಯಿಕಲ್‌ 
ಹೊಡೆಯುವ ಮಿಸ್‌. ಜೊಹರಾ ಡರ್ಬಿ ಬಂದು ಪರೇಡ ಗ್ರೌಂಡ್‌ನಲ್ಲಿ ತನ್ನ ಟೆಂಟ್‌ 
ಊರಿದಳು. ಹಸೀನಾ ಡಾಯಿನಾ ಬೆಂಕೆಟ್‌, ಹಸೀನಾ-ಎ-ಲಂಡನ್‌ ಎಂಬ 
ಹೆಸರಿನಿಂದ ಪ್ರಸಿದ್ದಿ ಪಡೆದಳು. ಡಾ. ಮಿಸ್‌ ಜುಬೈದಾ ಸಿದ್ಧಿಕಿಗೆ ರಾತ್ರಿ ಎರಡು ಗಂಟೆಗೆ 
ಕತೆಯ ಹಾಗಿರುವ ನಾಯಿ ಕಾಣಿಸಿಕೊಂಡಿತು. ಮಿಸ್ಟರ್‌ ಪೀಟರ್‌ ರಾಬರ್ಟ್‌ 
ಸರದಾರ್‌ ಖಾನ್‌ ನಮ್ಮ ಬದುಕಿನಿಂದ ಮಾಯವಾದ. ನೀಗಸ್‌ ಆತ್ಮಹತ್ಯೆ 
ಮಾಡಿಕೊಂಡ, ಫಕೀರಾನ ಅತಿಗೆ ಗೌರೈಯಾ ಗುಬ್ಬಿ ಆದಳು. 


ಇವೆಲ್ಲ ತುಂಬ ಮಹತ್ವಪೂರ್ಣ ಘಟನೆಗಳಾಗಿದ್ದವು. ಅಂತಯೇ ಇವುಗಳನ್ನಲ್ಲ 
ಕ್ರಮವಾಗಿ ವರ್ಣಿಸುತ್ತಿದ್ದೇನೆ. 


ಅತ್ಯಂತ ಚೆಲುವೆ ಮತ್ತು ನನ್ನ ಪ್ರೀತಿಯ ರೆಹಾನಾ ಬಾಜೀ, ನನ್ನ ಚಿಕ್ಕಪ್ಪನ 
ಮಗಳು. ಇದೇ ವರ್ಷ ಬಿ. ಎ. ಪಾಸಾಗಿದಳು ಹಾಗೂ ಅಲಿಗಡದಿಂದ ಕೆಲ ತಿಂಗಳು 
ನಮ್ಮೊಂದಿಗೆ ಇರಲು ಬಂದಿದ್ದಳು. ಒಂದು ಸೂಗಸಾದ ಮುಂಜಾನೆ ಬಾಜಿ 
ಎದುರಿಗಿರುವ ಪೋರ್ಟಿಕೊದಲ್ಲಿ ನಿಂತು ಡಾ. ಹೂನರ ಪತ್ನಿಯೊಂದಿಗೆ ಮಾತುಕತ 
ಯಲ್ಲಿ ತಲ್ಲೀನಳಾಗಿದ್ದಳು. ಒಮ್ಮೆಲೆ ಮಳೆ ಆರಂಭವಾಗಿ ಆಲಿಕಲ್ಲಿನ ಸಪ್ಪಳವಾಯಿತು. 
ದುರ್ಬಲ ಹಾಗೂ ಕೃಶಕಾಯದ ಮುದುಕ ಅತ್ಯಂತ ಮೆದು ಹಾಗೂ ಕೋಮಲ 
ದನಿಯಲ್ಲಿ ""ಇಲ್ಲಿ ಯಾರೋ ಓರ್ವ ಲೇಡಿ ಸಿತಾರ ಕಲಿಯಲಿಚಿಿಸುತಾರೆಂದು 
ಕೇಳಿರುವೆ?'' ಎಂದು ಕೇಳಿದ. ಬಾಜಿಗೆ ನೀಡಿದ ಉತ್ತರದಲ್ಲಿ ಆ ಮುದುಕ ತನಗೆ 
ತಿಂಗಳಿಗೆ ಐದು ರೂಪಾಯಿ ಫೀ ಕೊಡಬೇಕು ಎಂದು ಕೇಳಿದ. ವಾರದಲ್ಲಿಮೂರು ದಿನ 
ಬಂದು ಒಂದೊಂದು ತಾಸು ಕಲಿಸುವುದಾಗಿ ಹೇಳಿದ. ಆತ ಕರ್ಜನ್‌ ರೋಡಿನಲ್ಲಿರುವ 
ಪಾದ್ರಿ ಸ್ಕಾಟ್‌ ಅವರ ಖಾಲಿ ಬಂಗ್ಲೆಯ ಸರ್ವೆಂಟ್ಸ್‌ ಕ್ವಾರ್ಟರ್ಸ ದಲ್ಲಿರುತಾನೆ. ಆತನ 
ಪತ್ನಿ ಮಕ್ಕಳು ಸತ್ತಿದ್ದಾರೆ. ಆತನು ಈ ರೀತಿ ಪಾಠ ಮಾಡಿಯೇ ಹಲವು ವರ್ಷಗಳಿಂದ 
ಜೀವನ ಸಾಗಿಸುತ್ತಿದ್ದಾನೆ. ""ಆದರೆ ನಿದ್ರಿಸುತ್ತಿರುವ ಹಾಗೆ ತೋರುವ ಈ ನಗರದಲ್ಲಿ 
ಅದೆಷ್ಟು ಜನ ಸಿತಾರ ಕಲಿಯುವವರಿದ್ದಾರೆ?''' 

ಆತ ಅದೇ ಮೆದು ದನಿಯಲ್ಲಿ ಉತರಿಸಿದ-""ಅಗೊಮ್ಮೆ ಈಗೊಮ್ಮೆ ಒಬ್ಬಬ್ಬರು 
ಶಿಷ್ಯರು ಸಿಗುತ್ತಾರೆ'' (ಇದರ ಹೊರತಾಗಿ ಆತ ತನ್ನ ಬಗ್ಗ ಬೇರೆ ಏನನ್ನೂ ಹೇಳಲಿಲ್ಲ) 
ಆತ ಅತ್ಯಂತ ಸ್ವಾಭಿಮಾನಿ ವ್ಯಕ್ತಿಯಾಗಿ ತೋರುತಿದ್ದ, ಆತನ ಹೆಸರು ಸಾಯಿಮನ್‌ 
ಎಂದಿತ್ತು 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 175 


ಸೋಮವಾರ ಆತ ಪಾಠ ಹೇಳಲು ಬಂದ. ಬಾಜೀ ಮನೆಯ ಹಿಂದಿದ್ದ ಹುಲ್ಲಿನ 
ಹಾಸಿಗೆಯ ಮೇಲೆ ಬಿಸಿಲು ಕಾಯಿಸುತ್ತ ಕುಳಿತಿದ್ದಳು. ""ಮಿಸ್ಟರ್‌ ಸಾಯಿಮನ್‌ರನ್ನು 
ಇಲ್ಲಿಗೇ ಕಳಿಸು'' ಎಂದು ಆಕೆ ಫಕೀರಾಗೆ ಹೇಳಿದಳು. ಫಕೀರಾ ಸಾಯಿಮನ್‌ರನ್ನು 
ಒಳಗೆ ಕರೆದೊಯ್ದ ಆ ದಿನ ತುಂಬ ಛಳಿಯಿತ್ತು ನಾನು ನನ್ನ ಕೋಣೆಯಲ್ಲಿ ಯಾವು- 
ಯಾವುದೋ ಕೆಲಸದಲ್ಲಿದ್ದ. ನನ್ನ ಕೋಣೆಯ ಎದುರಿನಿಂದ ಹೋಗುವಾಗ ಕೊಂಚ 
ಹೆದರುತ್ತ ಅತ್ತಿತ್ತ ನೋಡಿದ. ಅಗ್ಲಿಷ್ಟಿಕೆಯಲ್ಲಿ ಬೆಂಕಿ ಉರಿಯುತಿತು, ಒಂದು ಕ್ಷಣ ಆತನ 
ಕಾಲುಗಳು ಅಗ್ಲಿಷ್ಟಿಕೆಯತ್ತ ಚಲಿಸಿದವು ಹಾಗೂ ಆತನ ಅಂಗೈಗಳು ಬೆಂಕಿಯತ್ತ 
ಚಾಚಿದವು. ಆದರೆ ಕೂಡಲೇ ಫಕೀರಾನ ಹಿಂದೆ ಹಿಂದೆ ಹೊರಟು ಹೋದ. 

ರೇಶಮ್‌ (ಬೆಕ್ಕು) ಅವನೊಂದಿಗೆ ಬಹಳ ಜಲ್ಲಿ ಸ್ನೇಹ ಬೆಳೆಸಿತು. ಇದೊಂದು 
ಅಚ್ಚರಿಯ ವಿಷಯವಾಗಿತ್ತು ಏಕೆಂದರೆ ರೇಶಮ್‌ ತುಂಬ ಸೊಕ್ಕಿನದೂ, ಈರ್ಷೆ 
ಯುಳ್ಳದ್ಲೂ ಆಗಿದ್ದಿತು. ತನಗಿರುವ ಶ್ಯಾಮ ವರ್ಣದ ಚೆಲುವಿನ ಬಗೆಗೆ ಅದಕ್ಕೆ ತುಂಬ 
ಅಭಿಮಾನವಿತ್ತು ಹೀಗಾಗಿ ಅದು ತುಂಬ ಕಡಿಮೆ ಜನರನ್ನು ಮಚ್ಚಿಕೊಳ್ಳುತಿತ್ತು 
ಹೆಚ್ಚಾಗಿ ಅದು ಸ್ಯಾಟಿನ ಬಟ್ಟೆಯ ಮೇಲೆ ರೇಶಿಮೆ ಜಾಲರಿಯ ಹೊದಿಕೆ ಹಾಕಿರುವ 
ಲೋಡಿಗೆ ಆತುಕೊಂಡು ವಿಶ್ರಮಿಸುತಿತು, ಊಟದ ಹೊತಿನಲ್ಲಿ ತುಂಬ ಚಾಣಾಕ್ಷತನ 
ದಿಂದ ಕಣ್ಣು ಮುಚ್ಚಿಕೊಂಡು ಮೇಜಿನ ಕೆಳಗೆ ಕುಳಿತುಕೊಳ್ಳುತಿತ್ತು 

ಬಾಜೀ, ಮುಖದ ಮೇಲೆ ಅಕರ್ಷಕ ಹಾಗೂ ಸಂತುಷ್ಟಪೂರ್ಣವಾದ ಮುಗುಳ್ನ 
ಗೆ ತಂದುಕೊಂಡು ತೋಟದಲ್ಲಿಕುಳಿತು, ಮುಜಪುರ್‌ ಭಾಯಿಯ ಅತ್ಯಂತ ಮನಾಕರ್ಷ 
ಕ ಪತ್ರಗಳನ್ನು ಓದುತಲಿರುತಾಳೆ. ಈ ಪತ್ರಗಳು ಅವಳ ಹೆಸರಿಗೆ ಪ್ರತಿ ಐದನೆಯ, 
ಹತ್ತನೆಯ ದಿನಗಳಂದು ಮುಂಬಯಿಯಿಂದ ಬರುತವೆ. ಅಲ್ಲಿ ಮುಜಪುರ್‌ ಭಾಯಿ 
ಇಂಜಿನಿಯರಿಂಗ್‌ ಓದುತ್ತಿದ್ದಾನೆ. ಬಾಜೀಯೊಂದಿಗೆ ಅವನ ಮದುವೆ ನಿಶ್ಚಯವಾಗಿತ್ತು 
ಆಕೆ ತೋಟದಲ್ಲಿ ಕುಳಿತಷ್ಟು ಹೊತ್ತುಗಫೂರ ಬೇಗಮ್‌ ಆಕೆಯ ಸಮೀಪದಲ್ಲಿಹುಲ್ಲಿನ 
ಮೇಲೆ ಕುಳಿತು, ಪಾನದಾನ ತೆರೆದು ಪಾನ ತಿನ್ನುತಲಿರುತಾಳೆ. ಬಾಜೀ ಒಳಗೆ 
ಹೋದಳೆಂದರೆ ಗಪೂರಬೇಗಮ್‌ ಸರ್ವೆಂಟ್‌ ಕ್ವಾರ್ಟರ್ಸ್‌ದತ್ತ ಹೋಗುತಾಳೆ. ಅಲ್ಲಿ 
ಫಕೀರಾನ ಅತಿಗೆಯೊಂದಿಗೆ ಮಾತಿಗಾರಂಭಿಸುತಾಳೆ. ಇಲ್ಲವೆ ನಮಾಜ ಮಾಡುವ ತನ್ನ 
ಚೌಕಿಯ ಮೇಲೆ ಬಂದು ಕೂಡುತಾಳ. 

ಗಪೂರ ಬೇಗಮ್‌ ಬಾಜೀಯ ಅತ್ಯಂತ ನಿಷ್ಠಾವಂತ ಆಯಾ ಇದಳು. 
ಸಾಯಮನ್‌ ಬರುತಲೇ ರೇಶಮ್‌ ಮೆಲ್ಲಗೆ ಬಂದು ಕುರುಕುರು ಮಾಡಲಾರಂಭಿ 
ಸುತ್ತದೆ. ಆಗ ಅವನು ಕೂಡಲೇ ಕಿಸೆಯಿಂದ ತೆಗೆದು ಏನಾದರೂ ತಿನ್ನಲು ಹಾಕುತಾನೆ. 
ಸಾಯಂಕಾಲ ಫಕೀರಾ ಅವನಿಗಾಗಿ ಚಹಾದ ಟ್ರೇ ತೆಗೆದುಕೊಂಡು ಬಂದಾಗ 
ಅರ್ಧದಷ್ಟು ಚಹಾ ಬಸಿಯಲ್ಲಿ ಹಾಕಿ ನೆಲದ ಮೇಲಿಡುತಾನೆ. ಆಗ ರೇಶಮ್‌ 
ಕೂಡಲೇ ಅದನ್ನು ಕುಡಿದು ಬಿಡುತ್ತದೆ. ಆಗ ಫಕೀರಾ ಬಡಬಡಿಸುತಾನೆ- ""ನಮ್ಮ 
ಕೈಯಿಂದ ಈ ರಾಣೀ ಸಾಹಿಬಾ ಹಾಲು ಕುಡಿವಾಗಲೂ ನಖರಾ ಮಾಡುತದೆ.'' 


176 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಫಕೀರಾ ಓರ್ವ ನಗೆಮುಖದ ಗಢವಾಲಾದ ಯುವಕನಾಗಿದ, ಎರಡು 
ವರ್ಷಗಳ ಹಿಂದೆ ಹರಿದ ಬಟ್ಟೆ ತೊಟ್ಟ ಇವನು ಕಾಲುವೆಯ ದಂಡೆಯ ಮೇಲೆ ಕುಳಿತು 
ಉಣ್ಣೆಯ ಎಳೆಗಳಿಂದ ಕಾಲುಚೀಲ ಹೆಣೆಯುತ್ತಿದ್ದ ಈ ಕೆಲಸ ಗುಡ್ಡಗಾಡು ಜನಾಂಗದಲ್ಲಿ 
ಸರ್ವೇ ಸಾಮಾನ್ಯ. ಸುಖಾನಂದ, ಅಡಿಗೆ ಮಾಡುವವ ಒಂದು ದಿನ ಅವನನ್ನು 
ಕೇಳಿದ-'' ""ಏನಲೇ, ನೌಕರಿ ಮಾಡೀಯ ಹೆಂಗ....?'' ಎಂದಾಗ ಅವನು ಜೋರಾಗಿ 
ನಕ್ಕು ನಗುತಲೇ ಉತರ ಕೊಟ್ಟಿದ-""ತಿಂಗಳಿಂದ ಉಪವಾಸ ಸಾಯುತಲಿದ್ದೇನೆ, 
ನೌಕರಿ ಸಿಕ್ಕರೆ ಅದೇಕೆ ಮಾಡೋದಿಲ್ಲ ಹೇಳು...?'' ಆಗಿನಿಂದ ಅವನು ನಮ್ಮಲ್ಲಿ 
ಮೇಲಿನ ಕೆಲಸ ಮಾಡಿಕೊಂಡಿದ್ದಾನೆ. ಒಂದು ದಿನ ಅವನು ತನ್ನ ಇಬ್ಬರೂ ಅಣ್ಣಂದಿರು 
ಸತ್ತಬಗ್ಗೆ ಹೇಳಿದ ಹಾಗೂ ತನ್ನ ಅತಿಗೆಯನ್ನು ಕರೆತರಲು ಗಢವಾಲಕ್ಕೆ ಹೋಗುವುದಾಗಿ 
ತಿಳಿಸಿದ. ಕಲ ದಿನಗಳ ನಂತರ ಅವನ ಅತಿಗೆ ಜಲಧರಾ ಬಂದು ಸರ್ವೆಂಟ್‌ 
ಕ್ವಾರ್ಟರ್ಸ್‌ನಲ್ಲಿ ಇರತೂಡಗಿದಳು. ಜಲಧರಾ ಮಧ್ಯ ವಯಸ್ಸಿನ ಕೆಂಪಗಿನ ಹೆಣ್ಣು 
ಅವಳ ಹಣೆ, ಗದ್ದ ಮುಂಗೈಗಳು ನೀಲಿ ಬಣ್ಣದ ಹಚ್ಚೆಯಿಂದ ಸಿಂಗಾರಗೊಂಡಿದ್ದವು. 
ಆಕೆ ಮೂಗಿನಲ್ಲಿ ಮೂಗುಬಟ್ಟು ಹಾಗೂ ದೊಡ್ಡದಾದ ನತ್ತು ಕಿವಿಗಳಲ್ಲಿ ಬೆಂಡೋಲೆ 
ಇಟ್ಟುಕೊಂಡಿದ್ದಳು. ಅವಳ ಕೊರಳಲ್ಲಿ ಸಾಮ್ರಾಜ್ಞಿ ವಿಕ್ಟೋರಿಯಾ ಮಹಾರಾಣಿಯ 
ಚಿತ್ರವಿರುವ ರೂಪಾಯಿಗಳ ಮಾಲೆಯೊಂದಿತ್ತು ಈ ಮೂರೂ ಆಭೂಷಣಗಳು 
ಆಕೆಯ ಮೂವರು ಗಂಡಂದಿರ ಸಮ್ಮಿಲಿತ ಸಂಪತ್ತಿ ಯಾಗಿದ್ದವು. ಆಕೆಯ ಇಬ್ಬರೂ 
ಮೃತರಾದ ಗಂಡಂದಿರು ಸಾಯುವವರೆಗೂ ಯಾತ್ರಿಕರ ಸಾಮಾನುಗಳನ್ನು ಆ 
ಗುಡ್ಡಗಾಡಿನಲ್ಲಿ ಹೊರುವ ಕೆಲಸ ಮಾಡುವಾಗಲೇ ಇಬ್ಬರೂ ಗುಡ್ಡದಿಂದ ಬಿದ್ದು ಸತ್ತು 
ಹೋದರು. ಜಲಧರಾ ತುಂಬ ಮೃದು, ಮಧುರವಾಗಿ ಮಾತಾಡುತಾಳ ಹಾಗೂ ಇಡೀ 
ದಿನ ಸ್ವಟರ್‌ ಹೆಣೆಯುತ್ತಲಿರುತಾಳೆ. ಅವಳಿಗೆ ದಮ್ಮು ರೋಗವಿತ್ತು ಫಕೀರಾ ಅವಳಿಗೆ 
ಚಿಕಿತ್ಸೆ ಮಾಡಿಸುವ ಚಿಂತೆಯಲ್ಲಿರುತ್ತಿದ್ದ ಹಾಗೂ ಆಕೆಯನ್ನು ಅಪಾರವಾಗಿ ಪ್ರೀತಿಸುತಿದ್ದ 
ಜಲಧರಾ ಬಂದುದರಿಂದ ಇನ್ನುಳಿದ ನೌಕರರ ಹೆಂಡಂದಿರಲ್ಲಿ ಕಿವಿ ಕಚ್ಚಾಟ 
ನಡೆಯುತಿತ್ರು-""ಈ ಗುಡ್ಡಗಾಡಿನ ಜನರಲ್ಲಿ ಅದೆಂಥ ಪದ್ಧತಿಯೇನೋ, ಒಂದು ಹೆಣ್ಣಿಗೆ 
ಇಬ್ಬರು ಮೂವರು ಗಂಡಂದಿರು.'' ಜಲಧರಾಳ ಬಗ್ಗೆ ಮಧ್ಯಾಹ್ನದ ಊಟದ 
ಸಮಯದಲ್ಲಿ ಮಾತು ಹೊರಟಾಗ ಬಾಜೀ ಕೂಡಲೇ ದ್ರೌಪದಿಯ ಉದಾಹರಣೆ 
ಕೊಡುತ್ತ ಗುಡ್ಡಗಾಡಿನ ಜನಾಂಗದಲ್ಲಿ ಈ ಪದ್ಧತಿ ಮಹಾಭಾರತದ ಕಾಲದಿಂದಲೂ 
ನಡೆದು ಬಂದಿದೆ ಹಾಗೂ ದೇಶದ ಬಹಳಷ್ಟು ಕಡೆ ಸಾಮಾಜಿಕ ವಿಕಾಸ ಒಂದು ವಿಶಿಷ್ಟ 
ಹಂತ ತಲುಪಿ ಅಲ್ಲಿಗೇ ನಿಂತು ಹೋಗಿದೆ. ಗುಡ್ಡಗಾಡು ಪ್ರದೇಶ ಕೂಡ ಇದೇ ರೀತಿ 
ಹಿಂದುಳಿದ ಭಾಗಗಳಲ್ಲಿ ಒಂದಾಗಿದೆ. ಬಾಜೀ ಮುಂದುವರಿದು ಪೋಲಿ ಎಂಟ್ರಿ, 
ಉರ್ದುದಲ್ಲಿ ಚಂದಶೌಹರಿ (ಬಹುಪತಿ) ಎನ್ನುತಾರೆ ಎಂದು ಹೇಳುತ್ತಇದೆಲ್ಲ ಮಾತೃಕ 
ಪರಂಪರೆಯ ಪಳೆಯುಳಿಕೆ. ಯಾವಾಗ ಸಮಾಜದಲ್ಲಿ ಮಾತೃಕ ಪರಂಪರೆ ಪೈತೃಕ 
ಪರಂಪರೆಯತ್ತ ಹೋಗ ತೊಡಗಿತೋ ಆಗಿನಿಂದ ಮನುಷ್ಯ ಕೂಡ ಬಹು ಪತ್ನಿತ್ವದತ್ತ 
ಸಾಗಿದ ಮತ್ತು ಮಾತೃಕ ಪರಂಪರೆಯ ಸಾವಿರಾರು ವರ್ಷದ ಪೂರ್ವದಲ್ಲಿ ಮೂರು 
ನಾಲ್ಕು ಅಣ್ಣ ತಮ್ಮಂದಿರ ಬದಲಾಗಿ ಇಡೀ ಒಂದು ಜನಾಂಗದ ಗುಂಪು ಒಂದೇ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು | 177 


ಹೆಣ್ಣಿನೊಂದಿಗೆ ಸಂಬಂಧವಿರಿಸಿ ಕೊಂಡಿರುತಿತ್ತು ಈ ವಿಷಯ ವೇದಗಳಲ್ಲಿ ಕಂಡು 
ಬರುತದೆ. ನಾನಂತೂ ಬಾಯಿ ತೆರೆದುಕೊಂಡು ಎಲ್ಲ ವಿಚಿತ್ರ ಸಂಗತಿಗಳನ್ನು 
ಕೇಳುತಲಿದ್ದೆ. ಬಾಜೀ ತುಂಬ ಓದಿದವಳಾಗಿದ್ದಳು. ಬಿ. ಎ. ದಲ್ಲಿ ಅವಳು ಪ್ರಥಮ 
ಶ್ರೇಣಿಯಲ್ಲಿ ಪಾಸಾಗಿದಳು. ಅಷ್ಟೇ ಅಲ್ಲ ಇಡೀ ಅಲಿಗಢ ವಿಶ್ವವಿದ್ಯಾಲಯಕ್ಕೇನೇ 
ಪ್ರಥಮ ಬಂದಿದ್ದಳು. 


ಒಂದು ದಿನ ನಾನು ನನ್ನ ಸಣ್ಣ ಸೈಕಲ್‌ ಮೇಲೆ ನನ್ನ ಗೆಳತಿಯರ ಮನೆಗೆ ಹೊರಟಿದ್ದೆ 
ರೇಶಮ್‌ ನನ್ನ ಹಿಂದೆ ಓಡಿ ಬರುತಲಿತ್ತು ಅದು ದಾರಿಯಲ್ಲಿ ಬರುವ ಗಾಡಿಗಳ ಕೆಳಗೆ 
ಬಿದ್ದುಸಾಯದಿರಲೆಂದು ನಾನು ಸೈಕಲನಿಂದ ಕಳಗಿಳಿದು ಅದಕ್ಕೆ ಸಾಕಷ್ಟು ಸಿಟ್ಟು ಮಾಡಿ 
ದಾರಿಯಲ್ಲಿಂದ ಅದನ್ನೆಶಿಕೊಂಡೆ ಹಾಗೂ ಮನೆಯೊಳಗೆ ಅದನ್ನು ಒಗೆದು, ಸೈಕಲ್‌ ಪೆಡ್ಲ 
ಜೋರಾಗಿ ತುಳಿಯುತ್ತ ಹೊರಟು ಹೋದೆ. 

ರೇಶಮ್‌ ಮನೆಯೊಳಗೆ ಬೀಳುವ ಬದಲು ಮುಳ್ಳು ತಂತಿ ಬೇಲಿಯಲ್ಲಿ ಬಿದ್ದು 
ಅದರ ತೊಡೆ ಗಾಯವಾಯಿತು. ಅದು ರಕ್ತಮಯವಾಯಿತು. ಅದು ನೋವಿನಿಂದಾಗಿ 
ಜೋರು ಜೋರಾಗಿ ಚೀರತೊಡಗಿತು. ತಂತಿಗೆ ಇಳಿ ಬಿದು ಚೀರುತ್ತನರಳತೊಡಗಿತು. 
ಬಹಳ ಹೊತ್ತಿನ ನಂತರ ಫಕೀರಾ ಅತ್ತ ಟೊಮೆಟೊ, ಮೆಣಸಿನಕಾಯಿ ಹರಿಯಲು 
ಬಂದಾಗ ಇದನ್ನು ಕಂಡು ಬಹಳ ಜಾಗರೂಕತೆಯಿಂದ ಮುಳ್ಳು ತಂತಿ ಬೇಲಿಯಿಂದ 
ಅದನ್ನು ತೆಗೆದು ಒಳಗೆ ಒಯ. 

ನಾನು ನನ್ನ ಸಖಿಯರಾದ ಕಮಲಾ ಹಾಗೂ ಬಿಮಲಾರನ್ನು ಕಂಡು ಅವರ 
ಮನೆಯಿಂದ ಮರಳಿದಾಗ ಮನೆಮಂದಿಯ ಮುಖಗಳೆಲ್ಲ ಮೌನಗೊಂಡಿರುವುದನ್ನು 
ಕಂಡೆ. ""ರೇಶಮ್‌ ಸಾಯುತಲಿದೆ'' ಬಾಜೀ ಹೇಳುತ್ತ ಅವಳು ಕಣ್ಣೀರು 
ಹಾಕತೊಡಗಿದಳು. ಅಳುತಲೇ ಮತ್ತೆ-""ಅದು ಹೇಗೆ ಹೋಗಿ ಸಿಕ್ಕಿಕೊಂಡಿತೋ 
ಏನೋ ಅಡ್ಡಾಡಿ, ಮುಳ್ಳುತಂತಿಯಲ್ಲಿ ಗುಬ್ಬಿಗಳನ್ನು ಹಿಡಿಯುವ ಆಶೆಗೆ ಹೋಗಿ ಅಲ್ಲಿ 
ಸಿಕ್ಕಿಕೊಂಡಿರಬೇಕು. ಈಗ ಚೀರುತಲಿದೆ. ಈಗ ತಾನೇ ಡಾಕ್ಟರ್‌ ಬಂದು ಮುಲಾಮು 
ಹಚ್ಚಿ ಪಟ್ಟಿ ಹಾಕಿದ್ದಾರೆ'' ಎಂದಳು. 

ಈ ಘಟನೆಯಿಂದಾಗಿ ನಾನಂತೂ ಥರಗುಟ್ಟಿ ನಡುಗಿ ಹೋದೆ. ರೇಶಮ್‌ನ ಈ 
ಅಸಹನೀಯ ಯಾತನೆಗೆ ನಾನೇ ಜವಾಬ್ದಾರಳಾಗಿದ್ದೆ ಅದರ ಯಾತನೆ ಮತ್ತು ಕೆಟ್ಟ ಸ್ಥಿತಿ 
ಕಂಡು ನನ್ನ ಮನದಲ್ಲಿ ಅಪರಾಧಿ ಮನೋಭಾವ ಬೆಳೆಯತೊಡಗಿತು. ನಾನು ಮನೆಯ 
ಹಿತ್ತಲದಲ್ಲಿದ್ದ ಪೊದರಿನಲ್ಲಿ ಅಡಗಿಕೊಂಡೆ, ಯಾರಿಗೂ ಕಾಣಬಾರದೆಂದು. ಕೊಂಚ 
ದೂರದಲ್ಲಿ ಮುದುಕಿಯ ಹಾಗೆ ಕಾಣಿಸುವ ಮಿಸೆಸ್‌ ವಾರವರ್ಟನ್‌ ಮನೆಯಿಂದ 
ವಾಯರಲೆಸ್‌ದ ಖುಟ್‌ ಖುಟ್‌ ಸಪ್ಪಳ ಬರುತಲಿತ್ತು ದೂರದಲ್ಲಿದ್ದ ಸರ್ವೆಂಟ್‌ 
ಕ್ವಾರ್ಟರ್ಸ್‌ದ ಎದುರಿಗೆ ಫಕೀರಾನ ಅತ್ತಿಗೆ ಹುಲ್ಲಿನ ಮೇಲೆ ಕುಳಿತು ಗಪೂರಾ 
ಬೇಗಮಳೊಂದಿಗೆ ಮಾತನಾಡುತಿದಳು. ಹಿಂದಿನ ಜಗಲಿಯ ಮೇಲೆ ಕುಳಿತು ಬಾಜೀ 
ಮುಜಪುರಭಾಯಿಗೆ ಪತ್ರ ಬರೆಯುವಲ್ಲಿ ನಿರತಳಾಗಿದ್ದಳು. ಮನೆಯಲ್ಲಿ ಯಾವುದೇ 
ವಿಶೇಷ ಘಟನೆ ಘಟಿಸಿದರೆ ಸಾಕು. ಆಕೆ ಆ ಕೂಡಲೇ ಮುಜಪುರಭಾಯಿಗೆ ದೀರ್ಪ 


178 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಟ್ಟ 


ಪತ್ರ ಬರೆಯುವ ರೂಢಿಯಿತ್ತು ರೇಶಮ್‌ ತನ್ನ ಪಟ್ಟಿ ಸಹಿತ ಅವಳ ಹತಿರ ತನ್ನ 
ಪುಟ್ಟಿಯಲ್ಲಿ ಮಲಗಿತ್ತು ಇಡೀ ಜಗತ್ತೇ ಶಾಂತವಾಗಿತ್ತು ಆದರೆ ನಾನೊಬ್ಬಳೇ ಓಡಿ 
ಹೋದ ಅಪರಾಧಿಯ ಹಾಗ ಎತರವಾಗಿ ಬೆಳೆದ ಹುಲ್ಲಿನ ಪೊದರಿನಲ್ಲಿ ನಿಂತು 
ಮುಂದೇನು ಮಾಡಬೇಕೆಂದು ಯೋಚಿಸುತಿರುವೆ. ಕೊನೆಗೊಮ್ಮೆ ನಾನು ಮೆಲ್ಲಮೆಲ್ಲಗೆ 
ನನ್ನ ತಂದೆಯ ಕೋಣೆಯತ್ತ ಹೊರಟೆ ಹಾಗೂ ಕಿಟಕಿಯೊಳಗಿಂದ ಒಳಗೆ ಹಣಿಕಿಕ್ಕಿದೆ. 
ತಂದಯವರು ಆರಾಮ ಕುರ್ಚಿಯಲ್ಲಿ ಕುಳಿತು ಏನೋ ಓದುತಲಿದರು. ನಾನು ಒಳಗ 
ಹೋದೆ, ಕುರ್ಚಿಯ ಹಿಂದೆ ಹೋಗಿ ನಿಂತುಕೊಂಡೆ. ""ಏನು ಮಗು...?'' ನನ್ನ ಬಿಕ್ಕಳಿಕೆ 
ಕೇಳಿದ ತಂದೆಯವರು ಗಾಬರಿಯಿಂದ ಕೇಳಿದರು. 

""ರೇಶಮ್‌...ರೇಶಮ್‌ನನ್ನು ಬೇಲಿಯಲ್ಲಿ ನಾವೇ ಒಗೆದಿದೆವು.'' ""ತಾವು 
ಒಗೆದಿದ್ದಿರಿ?'' ""ನಾವು...ಕಮಲಾ ಬಿಮಲಾರ ಮನೆಗೆ ಹೋಗುವ ಅವಸರ ದಲ್ಲಿದೆವು. 
ನಾವೆಷ್ಟು ಬೇಡವೆಂದರೂ ಅದು ನಮ್ಮ ಹಿಂದೆ ಹಿಂದ ಬರತೊಡಗಿತು. ನಾವು 
ಕೂಡಲೇ ಅದನ್ನು ಎತ್ತಿತೋಟದೊಳಕ್ಕೆ ಒಗೆದವು.'' ಇಷ್ಟು ಹೇಳಿದ ನಾನು ಜೋರಾಗಿ 
ಅಳತೊಡಗಿದೆ. 

ಅತ್ತ ನಂತರ ಮನಸ್ಸು ಕೂಂಚ ಹಗುರಾಯಿತು ಮತ್ತು ಅಪರಾಧದ 
ಪ್ರಾಯಶ್ಚಿತವೂ ಆಯಿತು. ಆದರೆ ರೇಶಮ್‌ ಪಡುವ ಯಾತನೆ ಕಡಿಮೆ ಆಗಲಿಲ್ಲ 
ಸಾಯಂಕಾಲ ಸಾಯಿಮನ್‌ ಸಿತಾರ ಕಲಿಸುವುದು ಮುಗಿದ ನಂತರವೂ ಕೊಂಚ ಹೂತ್ತು 
ಅವಳ ಜೊತೆ ಕುಳಿತು ಮಾತನಾಡುತಲಿದೆ. 

ರೇಶಮ್‌ದ ಗಾಯಗಳಿಗೆ ದಿನ ಮುಲಾಮು ಹಚ್ಚಿ ಪಟ್ಟಿ ಹಾಕಲಾಗುತ್ತಿತ್ತು 
ವಾರದಲ್ಲಿ ಒಂದು ದಿನ ಅದನ್ನು ದನದ ದವಾಖಾನೆಗೆ ಕಳಿಸಲಾಗುತಿತ್ತು ಅದರ 
ತೊಡೆಯ ಮೇಲಿನ ರೇಶ್ಮೆಯ ಹಾಗಿದ್ದ ಕೂದಲುಗಳನ್ನು ಕತರಿಸಲಾಗಿತ್ತು ಗಾಯದ 
ಉದ್ದವಾದ ಗೆರೆಗಳು ಕೆಂಪಗೆ ಕಾಣಿಸುತಿದವು. ಬಹಳ ದಿನಗಳ ನಂತರ ಅದರ ಗಾಯ 
ಮಾದವು. ಆದರೂ ಅದು ಕುಂಟುತ್ತ ನಡೆಯುತಿತ್ತು, ಒಂದು ತಿಂಗಳ ನಂತರ ಅದು 
ಮೆಲ್ಲಮೆಲನೆ ಕುಂಟುತ್ತ ಸಾಯಿಮನ್‌ನನ್ನು ಗೇಟಿನವರೆಗೂ ಕಳಿಸಲು ಹೋಯಿತು. 
ಫಕೀರಾ ಪೇಟೆಯಿಂದ ಅದಕ್ಕೆ ತಿನ್ನಲು ತಂದಾಗ ಅದು ಕುಂಟುತಲೇ ಮೂಲೆಯಲ್ಲಿದ್ದ 
ತನ್ನ ಉಣ್ಣುವ ಬಟ್ಟಲವರೆಗೂ ಹೋಯಿತು. 

ಒಂದು ದಿನ ಬೆಳಿಗ್ಗೆ ಮಿಸ್ಟರ್‌ ಜಾರ್ಜ್‌ ಬೈಕೆಟ್‌ ಬೇಲಿಯ ಹತಿರ ಕಾಣಸಿ 
ಕೊಂಡ. ಸಂಕೋಚದಿಂದಲೇ ನನ್ನನ್ನು ತನ್ನತ್ತ ಕರೆಯುತ್ತ ಕೇಳಿದ- ""ರೇಶಮ್‌ದ 
ಆರೋಗ್ಯ ಈಗ ಹೇಗಿದೆ? ನನಗೆ ಅದು ಗಾಯಗೊಂಡ ಬಗ್ಗೆ ಮಿಸ್ಟರ್‌ ಸಾಯಿಮನ್‌ 
ಹೇಳಿದ್ದರು.'' 

ಮಿಸ್ಟರ್‌ ಜಾರ್ಜ್‌ ಬೈಕೆಟ್‌ ಈ ಓಣಿಯಲ್ಲಿ ಮೊಟ್ಟ ಮೊದಲು ಮಾತನಾಡಿದ್ದು 
ಈಗ ಮಾತ್ರ. ರೇಶಮ್‌ದ ಆರೋಗ್ಯದ ಬಗ್ಗೆ ವಿಚಾರಿಸಿದಕ್ಕಾಗಿ ಅವರಿಗೆ ನಾನು 
ಕೃತಜ್ಞತ ಹೇಳಿದೆ. ಅವರು ತಮ್ಮ ಕೋಟಿನ ಹರಿದ ಕಿಸೆಗಳಲ್ಲಿ ಕೈ ತೂರಿಸಿ ಮುಂದಕ್ಕೆ 
ಹೂರಟು ಹೋದರು. 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 179 


ಮಿಸ್ಟರ್‌ ಜಾರ್ಜ್‌ ಬೈಕೆಟ್‌ ಒಂದು ಆಂಗ್ಲೊ-ಇಂಡಿಯನ್‌ ಬಡ ಕುಟುಂಬ 
ದಿಂದ ಬಂದವ. ಆತನನ್ನು "ಪಿಲಪಿಲೀ ಸಾಹೇಬ' ಎಂದು ಕರೆಯಲಾಗುತಿತ್ತು ಅವನು 
ದಾರಿಯ ಬದಿಯಲ್ಲಿದ್ದ ಒಂದು ಮುರುಕು ಗುಡಿಸಲಿನಲ್ಲಿ ವಾಸವಾಗಿದ, ಬೆಳಿಗ್ಗೆ ತಾನೇ 
ಬಕೀಟು ತೆಗೆದುಕೊಂಡು ಸಾರ್ವಜನಿಕ ನಳದಿಂದ ನೀರು ತರಲು ಹೋಗುತಿದ. 
ಅವನಿಗೊಬ್ಬ ಮಗಳಿದ್ದಳು. ಅವಳ ಹೆಸರು ಡಯಾನಾ. ಆಕೆ ಪರೇಡ ಗ್ರೌಂಡದಲ್ಲಿದ್ದ 
ಒಂದು ಅಂಗ್ರೇಜಿ ಸಿನೆಮಾ ಥೇಟರಿನಲ್ಲಿ ಟಿಕೆಟ್‌ ಮಾರುತ್ತಿದಳು. ಹೆಚ್ಚಾಗಿ ಬಣ್ಣ 
ಬಣ್ಣದ ಉಡುಗೆಯಲ್ಲಿರುತಿದ್ದ ಆಕೆ ನಮ್ಮ ಮನೆಮುಂದಿನಿಂದ ಸೈಕಲ್‌ ಮೇಲೆ 
ಹೋಗುತ್ತಿದ್ದಳು. ಅವಳ ಹತ್ತಿರ ಕೇವಲ ನಾಲ್ಕು ಫ್ರಾಕ್‌ ಮಾತ್ರ ಇದವು. ಅವನ್ನೇ 
ತೊಳದು ಉಡುತಿದ್ದಳು. ಮಿಸೆಸ್‌ ಗೋಸ್ವಾಮಿ, ಮಿಸೆಸ್‌ ಘಾರೂಕೀ ಮತ್ತು ಮಿಸೆಸ್‌ 
ಜಸವಂತಸಿಂಹ ಹೀಗೆ ಹೇಳುತಿದರು-""ಸಿನೆಮಾ ಥೇಟರಿನ ನೌಕರಿಯಿಂದ ಅವಳಿಗೆ 
ಕೇವಲ ಇಪ್ಪತ್ತೈದು ರೂಪಾಯಿ ಸಿಗುತ್ತವೆ. ಆದರ ಅವಳ ಉಡುಪು ನೋಡಿ, ಏನೆಂಥ 
ಭರ್ಜರಿ. ಅವಳಿಗೆ ಕೆಂಪು ಜನ ಹಣ ನೀಡುತಾರೆ.'' ಹೀಗಿದಲ್ಲಿ (ಆದರೆ ಕಂಪು ಜನ 
ಆಕೆಗೆ ಹಣ ಕೊಡುವ ವಿಷಯ ನನಗೆ ಅರ್ಥವಾಗಲಿಲ್ಲ) ಅವಳ ಮುಪ್ಪಿನ ತಂದೆ 
ಪಬ್ಬಿಕ್‌ ನಲ್ಲಿಯಿಂದ ನೀರು ಏಕ ಹೊರುತಿದ ? 
ನಿವೃತ್ತಹಾಗೂ ಸಂಪನ್ನ ಇಂಗ್ಲಿಷ್‌ ಜನಾಂಗ ವಾಸವಾಗಿರುವ ಬಡಾವಣೆ ಇದು. 
ಸುಂದರ ಹಾಗೂ ಆಕರ್ಷಕವಾದ ಬಂಗೆಗಳಲ್ಲಿ ಈ ಜನ ಶಾಂತವಾದ ಜೀವನ 
ಸಾಗಿಸುತಾರೆ. ಸುರುಚಿಪೂರ್ಣ ರೀತಿಯಿಂದ ಶೃಂಗರಿಸಿದ ಅವರ ಕೋಣೆಗಳಲ್ಲಿಹಾಗೂ 
ಹಾಲ್‌ನಲ್ಲಿಯ ಟೇಬಲ್‌ ಮೇಲೆ ಲಂಡನ್‌ ಇಲೆಸ್ಟೇಶನ್‌ ನ್ಯೂಜ್‌ ಟೈಲರ್‌, ಕಂಟ್ರಿ 
ಲೈಫ್‌ ಮತ್ತು ಪಂಚ್‌ ಪತ್ರಿಕೆಗಳ ರಾಶಿಯೇ ಇರುತ್ತದೆ. ಟೈಮ್ಸ್‌ ಮತ್ತು ಡೇಲಿ 
ಟೆಲಿಗ್ರಾಫ್‌ದ ಬಂಡಲ್‌ಗಳು ಹಡಗುಗಳ ಮುಖಾಂತರ ಅವರ ಹಸರಿಗೆ ಬರುತವೆ. 
ಅವರ ಹೆಂಡಂದಿರು ಪ್ರತಿ ದಿನ ಮುಂಜಾನೆ ತಮ್ಮ ತಮ್ಮ ಮಾರ್ನಿಂಗ್‌ ರೂಮನಲ್ಲಿ 
ಕುಳಿತು ಅತ್ಯಂತ ತನ್ಮಯತೆಯಿಂದ ತಮ್ಮಮನೆಗಳಿಗೆ ಪತ್ರ ಬರೆಯುತಿದ್ದರು ಮತ್ತುತಮ್ಮ 
"ದುಂಡಗಿನ ಕೋಣೆ'ಯಲ್ಲಿ ತಮ್ಮ ತಮ್ಮ ಮಕ್ಕಳ ಫೋಟೋಗಳನ್ನು ಸಿಲ್ವರ್‌ 
ಫ್ರೇಮ್‌ಗಳಲ್ಲಿರಿಸುತ್ತಿದರು. ಅವರೆಲ್ಲ ಪೂರ್ವ ಆಪ್ರಿಕಾ ಮತ್ತು ದಕ್ಷಿಣ ಪೂರ್ವ 
ಏಶಿಯಾದಲ್ಲಿ ಇಂಗ್ಲೀಷ್‌ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕಾರ್ಯದಲ್ಲಿ ನಿರತರಾಗಿದ್ದರು. 
ಜನ ಹಲವಾರು ವರ್ಷಗಳಿಂದ ಈ ದೇಶದಲ್ಲಿ ವಾಸಿಸುತಲಿದ್ದಾರೆ. ಆದರೆ "ಕೋಯಿ 
ಹಾಯ್‌' ಮತ್ತು "ಅಬ್ದುಲ್‌ ಛೋಟಾ ಹಾಜರಿ ಮಾಂಗತಾ'ಕ್ಕಿಂತ ಹಚ್ಚಿನ ಶಬ್ದಗಳು 
ಅವರಿಗೆ ಗೊತಿಲ್ಲ ಈ ಏಕಾಂತ ಪ್ರಿಯ ಇಂಗ್ಲೀಷರು ಇಡೀ ದಿನ ತೋಟಗಾರಿಕೆ ಅಥವಾ 
"ಬರ್ಡ್‌ ವಾಚಿಂಗ್‌' ಅಥವಾ ಸ್ಟ್ಯಾಂಪ್‌ ಸಂಗ್ರಹದಲ್ಲಿ ನಿರತರಾಗಿರುತ್ತಾರೆ. ಇವರು 
ತುಂಬ ವಿಚಿತ್ರ ಜನರಾಗಿದ್ದರು. ಮಿಸ್ಟರ್‌ ಹಾರ್ಡ್‌ ಕಾಸಲ್‌ ತಿಬ್ಬತಿ ಭಾಷೆ ಮತ್ತು ಆ 
ಜನಾಂಗದ ರೀತಿ-ರಿವಾಜುಗಳ ವಿಶೇಷಜ್ಜರಾಗಿದರು. ಮಿಸ್ಟರ್‌, ಗ್ರೀನ್‌ ಆಸಾಮದ 
ಖಾಸಿ ಬುಡಕಟ್ಟು ಜನಾಂಗದ ವಿಶೇಷಚ್ಧರಾಗಿದರು. ಕರ್ನಲ್‌ ವೈಟ ಹೆಡ್‌ 
ಉತ್ತರ-ಪಶ್ಚಿಮ ಸೀಮೆಯಲ್ಲಿ ನಡದ ಯುದ್ದದಲ್ಲಿ ತಮ್ಮದೊಂದು ಕಾಲು 


180 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಕಳೆದುಕೊಂಡಿದ್ದರು. ಹೀಗಾಗಿ ಅವರು ಕಟ್ಟಿಗೆಯ ಕಾಲೊಂದರ ಸಹಾಯದಿಂದ 
ಅಡ್ಡಾಡುತ್ತಿದ್ದರು. ಆದರೂ ಪ್ರಸನ್ನಚಿತರಾಗಿರಲು ಸಂಪೂರ್ಣ ಕಾಳಜಿ ವಹಿಸುತಿದ್ದರು. 
ಮೇಜರ ಶೆಲನ್‌ "ಸ್ಟೇಟ್ಸ್‌ಮೆನ್‌'ದಲ್ಲಿ ಬೇಟೆಯ ಬಗೆಗೆ ಲೇಖನ ಬರೆಯುತಿದ್ದರು 
ಮತ್ತು ಮಿಸ್ಟರ್‌ ಮಾರ್ಚಮೆನ್‌ ಅವರಿಗೆ ಪಗಡೆಯಾಟ ಅಂದರೆ ಒಂದು ರೀತಿ 
ಹುಚ್ಚು. ಮಿಸ್‌ ಡ್ರಿಂಕ್‌ವಾಟರ್‌ ಮತ್ತು ಮಿಸಸ್‌ ವಾರಬ್ರೂಕ್‌ ಚಿತ್ರ ಗಳನ್ನು 
ಬಿಡಿಸುತಿದ್ದರು. 

ಮಿಸೆಸ್‌ ವಾರಬ್ರೂಕ್‌ ಓರ್ವ ಬ್ರಿಗೇಡಿಯರನ ವಿಧವೆಯಾಗಿದಳು. ಆಕೆ ನಮ್ಮ 
ಮನೆಯ ಹಿಂಬದಿಯಲ್ಲಿರುತಿದಳು. ಆಕೆಯ ಜೀರ್ಣಳಾದ ಕುಮಾರಿ ಸೋದರಿಯೂ 
ಆಕೆಯ ಜೊತೆಗೇ ಇರುತ್ತಿದ್ದಳು. ಈ ಇಬ್ಬರು ಸೋದರಿಯರೂ ಉದ್ದ ಚುಂಚಿನ ಪಕ್ಷಿಯ 
ಮುಖದವರಾಗಿದ್ದರು. ಈ ಇಬ್ಬರೂ ತಮ್ಮ ದೊಡ್ಡದಾದ ಡ್ರಾಯಿಂಗ್‌ ರೂಮಿನ 
ಯಾವುದಾದರೊಂದು ಮೂಲೆಯಲ್ಲಿ ಕುಳಿತು ವಾಟರ್‌ ಕಲರದಿಂದ ಸಣ್ಣ ಪುಟ್ಟ 
ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಅವರ ಸುತ್ತ ಇರುವ, ಕಸೂತಿಯಿಂದ ಹೂ ಬಳ್ಳಿ 
ಬಿಡಿಸಿರುವ ಹೊದಿಕೆಗಳಿಂದ ಶೋಭಿಸುವ ಫರ್ನೀಚರಗಳಲ್ಲಿ ಅವರು ಒಮ್ಮೆಲೇ 
ಕಾಣಿಸುತ್ತಿರಲಿಲ್ಲ ಅಷ್ಟೊಂದು ಕುಳ್ಳರಾಗಿದ್ದರು. 

ಡಾಲನವಾಲಾದ ಒಂದು ಬಂಗೆಯಲ್ಲಿ "ಇಂಗ್ಲೀಷ್‌ ಸ್ಫೋರ್‌' ಒಂದಿತ್ತು ಅದರ 
ಮಾಲಕ ಓರ್ವ ಪಾರ್ಸಿಯಾಗಿದ್ದ ಓಣಿಯ ಎಲ್ಲ ಇಂಗ್ಲೀಷ್‌ ಹಾಗೂ ಸಳೀಯ ಹೆಣ್ಣು 
ಮಕ್ಕಳು ಇಲ್ಲಿಯೇ ತಮಗೆ ಬೇಕಾದ ಸಾಮಾನು ಖರೀದಿಸುತ್ತಿದ್ದರು. ಇಲ್ಲಿ ಅವರು 
ಓಣಿಯಲ್ಲಿ ಹಬ್ಬಿದ ಸುದ್ದಿಗಳ (ಸ್ಕ್ಯಾಂಡಲ್‌)ನ್ನು ಇನ್ನುಳಿದ ಸಮಾಚಾರಗಳನ್ನು 
ಪರಸ್ಪರರಲ್ಲಿ ಹಂಚಿಕೊಳ್ಳುತ್ತಿದರು. 

ಸಂತೃಪ್ತಿ ಪ್ರಸನ್ನತೆ ಹಾಗೂ ಸಂತೋಷದಿಂದ ಇರುವ ಈ ಇಂಗ್ಲೀಷರ ಓಣ 
ಯಲ್ಲಿ ಕಳಾಹೀನ ನೀಲಿಗಣ್ಣಿನ ಆಂಗ್ಲೋ ಇಂಡಿಯನ್‌ ಮಿಸ್ಟರ್‌ ಜಾರ್ಜ್‌ ಬೈಕೆಟ್‌ 
ಮಾತ್ರ ಓರ್ವ ದಟ್ಟ ದರಿದ್ರನಾಗಿದ್ದ ಆತ ಓರ್ವ ಸ್ವಾಭಿಮಾನಿ, ಸಮ್ಮಾನನೀಯ 
ಆಂಗ್ಲೊಇಂಡಿಯನ್‌ನಾಗಿದ್ದಹಾಗೂ ತನ್ನನ್ನು ತಾನು ನೂರಕ್ಕೆ ನೂರು ಇಂಗ್ಲೀಷ ನೆಂದು 
ಬಾವಿಸಿಕೊಂಡಿದ, ಇಂಗ್ಲೆಂಡಗೆ "ಹೋಮ' ಎಂದೇ ಕರೆಯುತ್ತಿದ್ದ ಕೆಲ ವರ್ಷಗಳ 
ಮೊದಲು ಚಕ್ರವರ್ತಿ ಪಂಚಮ ಜಾರ್ಜ ಸತಾಗ ಕೋಲಾಗಡದಲ್ಲಿ 
"ಸ್ಪ್ಲೋಮಾರ್ಚ'ದಲ್ಲಿ ಬಹು ದೊಡ್ಡ ಪರೇಡ ನಡೆದಿತ್ತು ಕೆಂಪು ಜನರ ಬ್ಯಾಂಡ್‌ 
ಚರಮಗೀತ ನುಡಿಸಿತ್ತು ಆಗ ಜಾರ್ಜ್‌ ಬೈಕೆಟ್‌ ಕೂಡ ತೋಳಿಗೆ ಕಪ್ಪು ಶೋಕ ಪಟ್ಟಿ 
ಕಟ್ಟಿಕೊಂಡು ಕೋಲಾ ಗಢಕ್ಕೆ ಹೋಗಿದ್ದ ಹಾಗೂ ಇಂಗ್ಲೀಷರ ಮಧ್ಯ ಕುಳಿತಿದ್ದ ಆತನ 
ಮಗಳು ಡಯಾನಾ ರೋಜಳು ತನ್ನ ಬಂಗಾರದ ಬಣ್ಣದ ಕೂದಲುಗಳುಳ್ಳ ತಲೆಗೆ ಕಪ್ಪು 
ಹ್ಯಾಟ್‌, ಸುಂದರ ಮುಖಕ್ಕೆ ಕಪ್ಪು ಜಾಲರಿ ಹಾಕಿಕೊಂಡಿದ್ದಳು. ಮಿಸ್ಟರ್‌ ಬೈಕೆಟ್‌ 
ಬಹಳ ದಿನಗಳವರೆಗೆ ಕಪ್ಪು ಶೋಕಪಟ್ಟಿ ತೋಳಿನಲ್ಲಿ ಕಟ್ಟಿಕೊಂಡೇ ಇದ್ದ 

ಆದರ ಮಕ್ಕಳು ತುಂಬ ನಿರ್ದಯಿಗಳಿರುತಾರೆ. ಡಾಲನವಾಲಾದ ಎಲ್ಲ 
ಭಾರತೀಯ ಮಕ್ಕಳು ಮಿಸ್ಟರ್‌ ಜಾರ್ಜ್‌ ಬೈಕಟ್‌ನನ್ನು ಪಿಲಿಪಿಲಿ ಸಾಹೇಬ ಎಂದು 
ಕರೆಯುತಿದರಲ್ಲದ ಕಮಲಾ ಮತ್ತು ಬಿಮಲಾರ ಅಣ್ಣ ಸ್ವರ್ಣ, ಹದಿನೈದು ವರ್ಷದ 


ಇ 
ಆದಿ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 181 


ಹುಡುಗ ಡೂನ್‌ ಪಬ್ಬಕ್‌ ಸ್ಕೂಲಿನಲ್ಲಿ ಓದುತ್ತಿದ್ದವನು ಮಿಸ್ಟರ್‌ ಬೈಕೆಟ್‌ನ ಮಗಳು 
ಡಯಾನಾಳನ್ನು ಹಾರಿಸಿಕೊಂಡು ಹೋಗುವ ಯೋಜನೆಯೊಂದನ್ನು ಮಾಡಿದ್ದ 
ಕಮಲಾ ಮತ್ತು ಬಿಮಲಾರ ತಂದೆ ಅತ್ಯಂತ ರಸಿಕ ವ್ಯಕ್ತಿಯಾಗಿದ್ದ ಆತ ೧೯೨೮ರಲ್ಲಿ 
ಒಂದು ವಿಚಿತ್ರ ಇಂಗ್ಲೀಷ್‌ ರಿಕಾರ್ಡ್‌ ಇಂಗ್ಲಂಡದಿಂದ ಖರೀದಿಸಿದ್ದ ಇದೊಂದು 
ಅತ್ಯಂತ ಕೀಳು ಅಭಿರುಚಿಯ, ಅಸಂಗತ ಗೀತವಾಗಿತ್ತು ಈ ಗೀತದ ಆಂಗ್ಲೊ 
ಇಂಡಿಯನ್‌ ಉರ್ದು ಅನುವಾದವೂ ಮೂಲಗೀತದೊಂದಿಗೆ ಅದೇ ಧಾಟಿಯಲ್ಲಿ 
ಹಾಡಲಾಗಿತ್ತು ಯಾವ ಚಂಚಲ ಮನಸ್ಸಿನ ಇಂಗ್ಲಿಷ್‌ ಕವಿ ಬರೆದಿದ್ದನೋ ಇದನ್ನು. ಈ 
ರಿಕಾರ್ಡ್‌ ಈ ಸ್ವರ್ಣನ ಆಧೀನದಲ್ಲಿತ್ತು ತನ್ನ ಮನೆಯ ಮುಂದಿನಿಂದ ಡಯಾನಾ 
ಸೈಕಲ್‌ ಮೇಲೆ ಹೋಗುತ್ತಿರುವಾಗ ಸ್ವರ್ಣ ಗ್ರಾಮಾಫೋನ್‌ನಲ್ಲಿ ರಿಕಾರ್ಡ್‌ ಹಾಕಿ 
ಅದರ ಸ್ಪೀಕರ್‌ನ್ನು ಹೊರಗಡೆ ಮುಖ ಮಾಡಿ ಇರಿಸಿ, ತಾನು ಅಡಗಿಕೊಳ್ಳುಶಿದ್ದ ಆಗ 
ಹಾಡು ಜೋರಾಗಿ ಕೇಳಬರತೊಡಗುತದೆ... 

ಒಂದೊಮ್ಮೆ ಓರ್ವ ವ್ಯಾಪಾರಿ ಲಂಡನ್‌ ನಗರದಲ್ಲಿದ್ದ 

ಅವನಿಗೊಬ್ಬ ಮಗಳು, ಅವಳ ಹೆಸರು ಡಯಾನಾ 

ಅವಳಿಗೆ ಹದಿನಾರು ವರ್ಷದ ಹರಯ 

ಅವಳ ಹತಿರ ಬಹಳಷ್ಟು ಬಟ್ಟೆ, ಬೆಳ್ಳಿ- ಬಂಗಾರ 

ಒಂದು ದಿನ ಡಯಾನಾ ತೋಟದಲ್ಲಿದ್ದಾಗ 

ಅವಳಲ್ಲಿಗೆ ತಂದೆ ಬಂದ, ಹೇಳಿದ, 

ಮಗಳೆ ಹೋಗು ಭರ್ಜರಿ ಡ್ರೆಸ್‌ ಮಾಡಿಕೊ, 

ನಿನಗಾಗಿ ಓರ್ವ ಗಂಡನನ್ನು ತಂದಿರುವೆ. 


ಓ! ಓ! ತಂದೆಯೇ, ಪ್ರೀತಿಯ ತಂದೆಯೆ, 

ಮದುವೆ ಮಾಡಿಕೊಳ್ಳುವ ಇಚ್ಛೆ ಈಗಲೇ ನಾ ಮಾಡಲಾರೆ, 

ಒಂದೆರಡು ವರ್ಷ ನನ್ನ ಒಬ್ಬ ಛನೆ ಸ ಬಿಡುವುದಾದರೆ, 

ಪ್ರತಿ ದಿನವೂ ಸಿರಿವಂತಿಕೆ ಹೆಚ್ಚಿಸುವೆ 

ಆಗ ತಂದೆ ಹೇಳಿದ, ನನ್ನ ಮುಗ್ಗ ಮಗಳ, 

ಈ ತರುಣನ ಹೆಂಡತಿ ನೀನಾಗದೇ ಹೋದರೆ 

ನಾನು ನಿಮ್ಮೆಲ್ಲರನು ಬಿಟ್ಟು ಬಿಡುವೆ ಭಯಾನಕ ದೈವಕೆ ! 

ಒಂದು ಒಡಕುಗಡಿಗೆ ಕೂಡ ನಿನಗೆ ಸಿಗಲಾರದು. 

ಒಂದು ದಿನ ವಿಲ್ಕಿನ್ಸ್‌ ತೋಟದಲ್ಲಿ ವಾಯು ವಿಹಾರಕ್ಕೆಂದು ಹೋದಾಗ 

ಮೂಲೆಯಲ್ಲಿ ಒಂದೆಡೆ ಅವನ ಪ್ರೀತಿಯ ಡಯಾನಾ ಸತ್ತು ಬಿದಿರುವುದು ಕಂಡ 

ಅವಳ ಪಕ್ಕದಲಿ ಭಯಪೂರಿತ ಶೀಶೆ ಬಿದ್ದಿತ್ತು 

ವಿಲ್ಫಿನ್ಸ್‌ ಮೂರ್ಛೆ ಹೋದ, ಆತನ ಕಣ್ಣುಗಳಲ್ಲಿ ಭಯ ಆವರಿಸಿತು, 

ಈ ರಿಕಾರ್ಡ್‌ ಜೋರಾಗಿ ಚೀರತೊಡಗಿದ ಕೂಡಲೇ ಡಯಾನಾ ಸೈಕಲ್‌ 
ಮೇಲಿಂದ ಅಷ್ಟೇ ಜೋರಾಗಿ ಹೊರಟು ಹೋಗುತಾಳ, ತನ್ನ ಬಂಗಾರವರ್ಣದ ತಲೆ 


ಗೂದಲನ್ನು ಜಾಡಿಸುತ್ತ,.. 


182 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಈ ಚಳಿಗಾಲದಲ್ಲಿ ನಡೆದ ಎರಡನೆಯ ಮಹತ್ವದ ಘಟನೆ ಪರೇಡ ಗ್ರೌಂಡದಲ್ಲಿ 
“ದಿ ಗ್ರೇಟ್‌ ಈಸ್ಟ್‌ ಇಂಡಿಯನ್‌ ಸರ್ಕಸ್‌ ಲೈಂಡ್‌ ಕಾರ್ನಿವಲ್‌'' ಬಂದುದು. ಇದರ 
ಪ್ರಚಾರವನ್ನು ಚಿಂಪಾಂಜಿ ಹಾಗೂ ಜೋಕರುಗಳ ದೀರ್ಪವಾದ ಮೆರವಣಿಗೆಯ 
ಮುಖಾಂತರ ಮಾಡಲಾಗಿತ್ತು ಅವುಗಳ ಮೇಲೆ ಹೀಗೆ ಬರೆಯಲಾಗಿತ್ತು: 


ಇಪ್ಪತ್ತನೆಯ ಶತಮಾನದ ಅತ್ಯಾಶ್ಚರ್ಯಜನಕ ತಮಾಷಾ ಇದು. 
ಸಿಂಹ ಹೃದಯದ ಸುಂದರಿ ಮಿಸ್‌ ಜೋಹರಾ ಡಬಿ 
ಸಾವಿನ ಬಾವಿಯಲ್ಲಿ ಇಂದು ರಾತ್ರಿ. 
ಎಲ್ಲರಿಗಿಂತ ಮೊದಲು ಫಕೀರಾ ಸರ್ಕಸ್‌ ನೋಡಿ ಮರಳಿದ. ತನ್ನ ಅತಿಗೆಯನ್ನು 
ಆಟ ನೋಡಲು ಕರೆದುಕೊಂಡು ಹೋಗಿದ, ಬೆಳಗ್ಗೇನೇ ಸೂಚನೇ ನೀಡಿದ್ದ- ""ಬೇಗಂ 
ಸಾಹೇಬ, ಮಗಳೇ, ಬೀಬೀ ""ಡೆಥ್‌ ಆಫ್‌ ವೆಲ್‌ದಲ್ಲಿ ಹೀಂಗ ಫಟ್‌ಫಟಿ ಮ್ಯಾಲ 
ನರ್ತಿಸಾಳ... ಏನ್‌ ಹೇಳ್ವಿ.. ಅವಳೇನು ಹೆಣ್ಣೋ ಸಿಂಹದ ಮರಿಯೋ... ಹೇಳುವುದೇ 
ಕಷ್ಟ. ಹರೇ ರಾಮ ಹರೇರಾಮ...'' 
ಮಾರನೆಯ ದನ ಸ್ಕೂಲಿನಲ್ಲಿ ಕಮಲಾ, ವಿಮಲಾ ""ಮಿಸ್‌ ಜೋಹರಾ ಡರ್ಬಿ 
ಅತ್ಯಂತ ಧೈರ್ಯಶಾಲಿ ಹಾಗೂ ಪರಾಕ್ರಮಿ ಸ್ತ್ರೀಯಾಗಿದಾಳೆ'' ಎಂದು ಹೇಳುತ 
ಭ್‌ ರು ಆಕೆಯ ಶೌರ್ಯಯುಕ್ತಸಾಹಸ ಮಯ ಕಾರ್ಯಕ್ರಮಗಳನ್ನು  ಬಾಯುಂಬ 
ಹೊಗಳಿದರು. 
ನಾನಂತೂ ಸರ್ಕಸ್‌ ಅಂದರೆ ಮೊದಲಿನಿಂದಲೂ ಜೀವ ಕಳದುಕೊಳ್ಳುತಿದೆ. 
ಅಂತೆಯೇ ಜಲ್ಲಿ ಜಲ್ಲಿ ಭಾಬಿಯೊಂದಿಗೆ ಸರ್ಕಸ್‌ಗೆ ಹೋಗಲು ಸಿದಳಾದೆ. ಪ 
ಗ್ರೌಂಡ ತಲುಪಿದೆವು. ಅಲ್ಲಿ ಸರ್ಕಸ್ಸಿನ ಡೇರೆಯ ಹೊರಗೆ ಎತರದಲ್ಲಿ ಒಂದು ತ 


ಕುರ್ಚಿಯ ಮೇಲೆ ಕುಳಿತಿದ್ದಳು. ಆಕೆ ಹಂಟರವಾಲಿ ಸಿನೆಮಾದಲ್ಲಿ ಮಿಸ್‌ ನಾದಿಯಾ 
ತೊಟ್ಟಂಥ ನೀಲಿಬಣ್ಣದ ತೊಡಿಗೆ ತೊಟ್ಟಿದ್ದಳು. ಮುಖದ ತುಂಬ ಬಹಳಷ್ಟು ಗುಲಾಬಿ 
ಪೌಡರ್‌ ಹಚ್ಚಿ ಕೊಂಡಿದ್ದಳು. ಅದು ಲೈಟಿನ ಪ್ರಖರ ಬೆಳಕಿನಲ್ಲಿನೀಲಿ ಬಣ್ಣಕ್ಕೆ ತಿರುಗಿತ್ತು 
ತುಟಿಗಳಿಗೆ ಹಚ್ಚಿದ ಕೆಂಪು ಬಣ್ಣ ಹೊಳೆಯುತಿತ್ತು ಆಕೆಯ ಹತ್ತಿರದಲ್ಲಿಯೇ ಓರ್ವ 
ಅತ್ಯಂತ ಭಯಂಕರ ಉದ್ದ ಮೀಸೆಯ ಆಕೆಯ ಹಾಗೆಯೇ ಉಡುಗೆ ತೊಟ್ಟ, ಕೊರಳಲ್ಲಿ 
ಒಂದು ಬಟ್ಟೆ ಸುತಿಕೊಂಡು ಕುಳಿತಿದ್ದ ಮಿಸ್‌ ಜೋಹರಾ ಡರ್ಬಿಯ ಮುಖದಲ್ಲಿ 
ಉತ್ಸಾಹ, ಆವೇಶ ಉಕ್ಕುತಿತ್ತು ಆಕೆ ತುಂಬ ನಿರ್ದಯಿಯಾಗಿ ಸಿಗರೇಟು ಸೇದುತಿದಳು. 
ಅನಂತರ ಇಬ್ಬರೂ ಸಾವಿನ ಭಾವಿಯಲ್ಲಿ ಪ್ರವೇಶಿಸಿದರು. ಅದರ ಕೆಳಗೆ ಒಂದೆಡೆ 
ಮೋಟರ್‌ ಸೈಕಲ್‌ ಇರಿಸಿದ್ದರು. ಭಯಂಕರ ಮನುಷ್ಯ ಮೋಟರ ಸೈಕಲ್‌ ಹತ್ತಿದ ಮತ್ತು 
ಮಿಸ್‌ ಜೋಹರಾ ಡರ್ಬಿ ಎದುರಿನಲ್ಲಿ ಅವನ ಎರಡೂ ತೋಳುಗಳ ಮಧ್ಯದಲ್ಲಿ 
ಕುಳಿತಳು. ಅದೇ ಭಯಂಕರ ಮನುಷ್ಯ ಭಾವಿಯಲ್ಲಿಮೋಟರ ಸೈಕಲ್‌ ಚಕ್ರಾಕಾರವಾಗಿ 
ಹೊಡೆಯುತ್ತ ಇಳಿದ. ಮಿಸ್‌ ಜೋಹರಾ ಡರ್ಜಿ ಪ್ರೇಕ್ಷಕರ ಚಪ್ಪಾಳೆಗಳ ಮಧ್ಯದಲ್ಲಿ 
ಒಬ್ಬಳೇ ಮೋಟರ ಸೈಕಲ್‌ ಚಕ್ರಾಕಾರವಾಗಿ ಹೊಡೆಯುತ್ತ ಮೇಲೆ ಬಂದು ಎರಡೂ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 183 


ಕೈಗಳನ್ನು ಬಿಟ್ಟುಬಿಟ್ಟಳು. ಮೋಟರಸೈಕಲ್ಲಿನ ತೀವ್ರಗತಿಯಿಂದಾಗಿ ಸಾವಿನ ಭಾವಿ 
ಜೋರಾಗಿ ಅಲ್ಲಾಡಲಾರಂಭಿಸಿತು. ನಾನಂತೂ ಮಿಸ್‌ ಜೋಹರಾ ಡರ್ಬಿಯ ಈ 
ಆಶ್ಚರ್ಯಪೂರ್ಣ ವೀರತ್ವವನ್ನು, ಕಾರ್ಯವನ್ನು ಮಂತ್ರಮುಗ್ಗಳಾಗಿ ನೋಡುತಲಿದ್ದ 
ಆಟದ ನಂತರ ಆಕೆ ಮತ್ತೆ ಅದೇ ರೀತಿ ಮೇಲೆ, ಅಟ್ಟದ ಮೇಲೆ ಹೋಗಿ ಕುಳಿತಳು. 
ಹಾಗೂ ಏನೂ ಆಗಿಲ್ಲವೆನ್ನುವ ಹಾಗೆ ಅತ್ಯಂತ ಸಹಜತೆಯಿಂದ ಸಿಗರೇಟ 
ಸೇದತೊಡಗಿದಳು. 

ಜವಾಗಿ ಹೇಳಬೇಕೆಂದರೆ ಜೋಹರಾ ಡರ್ಬಿ ಜಾಪಾನಿ ಛತ್ರಿ ಹಿಡಿದು ತಂತಿಯ 
ಮೇಲೆ ಚಲಿಸುವ ಹಾಗೂ ಸಿಂಹದ ಪಂಜರದಲ್ಲಿ ಹೋಗುವ ಮತ್ತು ಎತರದಲ್ಲಿರುವ 
ತಂತಿಗಳ ಮೇಲೆ ನಡೆಯುವ, ತೂಗುವ ಜೋಕಾಲಿಯಲ್ಲಿ ತೂರಾಡುವ 
ಹುಡುಗಿಯರಿಗಿಂತ ಹೆಚ್ಚು ಧೈರ್ಯಶಾಲಿ ಹಾಗೂ ಶೂರಳಾಗಿದ್ದಳು. ಕಳದವರ್ಷ ಅಲ್ಲಿ 
"ಮಹಾನ್‌ ಅಖಿಲ ಭಾರತೀಯ ಕುಸಿ' ಬಂದಿತ್ತು ಅದರಲ್ಲಿದ ಹಮೀದಾಬಾನು 
ಹೆಸರಾಂತ ಕುಸ್ತಿ ಪಟುವಾಗಿದಳು. ಆಕ ಯಾವ ಗಂಡಸು ತನ್ನನ್ನು ಕುಸ್ತಿಯಲ್ಲಿ 
ಸೋಲಿಸುವನೋ ಅವನನ್ನು ಮದುವೆಯಾಗುವುದಾಗಿ ಘೋಷಿಸಿದಳು. ಆದರ 
ಫಕೀರಾನ ಮಾತಿನಂತೆ ಯಾವ ತಾಯಿಯ ಮಗನೂ ಆ ಸಿಂಹಿಣಿಯ ಮರಿಯನ್ನು 
ಸೋಲಿಸಲಿಲ್ಲವಂತೆ. ಇದೇ ಕುಸ್ತಿ ಆಟದಲ್ಲಿ ಪ್ರೊಫೆಸರ್‌ ತಾರಾಬಾಯಿ ಕೂಡ ಅತ್ಯಂತ 
ಜಬರದಸ್ತ ಕುಸ್ತಿ ಆಡಿದಳು. ಈ ಇಬ್ಬರೂ ಸ್ತ್ರೀ ಪಹಲವಾನ್‌ರ ಚಿತ್ರಗಳು 
ಹ್ಯಾಂಡ್‌ಬಿಲ್ಲನಲ್ಲಿ ಪ್ರಿಂಟಾಗಿದವು. ಅದರಲ್ಲಿ ಅವರು ಚಡ್ಡಿ ಬನಿಯನ್‌ 
ಹಾಕಿಕೊಂಡಿದ್ದರು. ಬನಿಯನ್‌ ಮೇಲೆ ಹಲವಾರು ಮಡಲ್‌ ಹಾಕಿಕೊಂಡಿದ್ದರು. 
ಅತ್ಯಂತ ಭರ್ಜರಿಯಾಗಿ ಕುಳಿತು ಕ್ಯಾಮರಾದತ್ತ ನೋಡುತ್ತಲಿದ್ದರು. 

ಈ ವ್ಯಕಿತ್ತ್ರವಾದರೂ ಎಂಥದು? ತಂತಿಯ ಮೇಲೆ ನಡೆಯುತ್ತಾದೆ. ಸಾವಿನ 
ಬಾವಿಯಲ್ಲಿ ಮೋಟರ ಸೈಕಲ್‌ ನಡೆಸುತಾರೆ. ಕುಸಿಕಣದಲ್ಲಿ ಕುಸ್ತಿ ಆಡುತ್ತಾರೆ. ನಾನು 
ಎಲ್ಲರನ್ನು ಕೇಳಿದೆ, ಇವರ ಬಗ್ಗೆ ಇವರ ವ್ಯಕ್ತಿತ್ವದ ಬಗ್ಗೆ ಆದರ ಯಾರೂ ಈ 
ಮಹಿಳಯರ ಬಗ್ಗೆ ಏನನ್ನೂ ಹೇಳಲಿಲ್ಲ 

"ದ ಗ್ರೇಟ್‌ ಈಸ್ಟ್‌ ಇಂಡಿಯಾ ಸರ್ಕಸ್‌' ತನ್ನ ಆಟವನ್ನು ತೋರಿಸುತಲಿತ್ತು 
ಒಂದು ದಿನ ಪಕೀರಾ ಬಜಾರದಿಂದ ಸಾಮಾನು ತೆಗೆದುಕೊಂಡು ಬಂದವನು ಒಂದು 
ವಿಚಿತ್ರ ಹಾಗೂ ಆಶ್ಚರ್ಯಗೊಳಿಸುವಂಥ ಸುದ್ದಿ ಹೇಳಿದ. ಮಿಸ್‌ ಜೋಹರಾ 
ಡರ್ಬಿಯ ಪ್ರೇಮಿ ಮಾಸ್ಟರ್‌ ಗುಲಕಂದ ಮತ್ತು ಮಾಸ್ಟರ್‌ ಮಚ್ಚಂದರ ನಡುವೆ 
ಭಾರೀ ಹೊಡದಾಟವಾಯಿತು. ಚಾಕು, ಚೂರಿಗಳಿಂದ ಪರಸ್ಪರರು ಹೊಡದಾಡದರು. 
ಮಾಸ್ಟರ್‌ ಮಚ್ರಂದರ ಮಿಸ್‌ ಜೋಹರಾ ಡರ್ಬಿಯನ್ನು ಗಾಯಗೊಳಿಸಿದ. 
ಇದರಿಂದಾಗಿ ಆಕೆ ಆಸ್ಪತ್ರೆ ಸೇರಲೇಬೇಕಾಯಿತು. ಇದಾದ .ಕೆಲದಿನಗಳ ನಂತರ 
ಫಕೀರಾ ಇದಕ್ಕಿಂತ ಭಯಾನಕ, ಕೋಲಾಹಲವಜ್ಜಿಸಬಹುದಾದಂಥ ಸುದ್ದಿಯನ್ನು 
ಸಾರ್ವಜನಿಕ ನಳದ ಹತ್ತಿರ ಕೇಳಿದ. ವಿಲಿಪಿಲಿ ಸಾಹೇಬನ ಮಗಳೂ ಸರ್ಕಸ್‌ 
ಸೇರಿದಳಂಬ ಸುದಿ ಅದಾಗಿತು, 


104 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


"ಡಯಾನಾ ಬೈಕೆಟ್‌ ?'' ಬಾಜಿ ಕೇಳಿದಳು. 

'"ಹಾಂ; ಮಗಳೇ ಪಿಲಿಪಿಲಿ ಅವರ ಬಡತನವನ್ನು ಅವರ ಮಗಳಿಗೆ ನೋಡ 
ಲಾಗಲಿಲ್ಲ ಅದರೊಂದಿಗೆ ಜನರೂ ತೊಂದರೆ ಕೊಡುತಿದಾರೆ. ಓಡಿಯನ್‌ ಸಿನೆಮಾ 
ಥೇಟರದಲ್ಲಿ ಆಕೆಗೆ ಕೇವಲ ಇಪ್ಪತ್ತೈದು ರೂಪಾಯಿ ಮಾತ್ರ ಸಿಗುತ್ತಿತ್ತು ಈಗ ಸರ್ಕಸ್‌ 
ನಲ್ಲಿ ಎಪ್ಪತ್ತೈದು ರೂಪಾಯಿ ಸಿಗುತ್ತದೆ...ನಿಜ ಮಗಳೇ ಅವರು ತುಂಬ ಬಡವ 
ರಾಗಿದರು.'' 

""ಕೆಂಪು ಜನ ಅವರಿಗೆ ಹಣ ಕೊಡುತಿದರಲ್ಲ..'' ನಾನು ಕೇಳಿದೆ. 

ಗಪೂರ ಬೇಗಂ ನನ್ನನ್ನು ತೀಕ್ಷ್ಣವಾಗಿ ನೋಡುತ್ತ ""ನಡಿಯಿರಿ, ಇಲ್ಲಿಂದ ಓಡಿ 
ಹೋಗಿ'' ಎಂದು ಕೂಗಿಕೊಂಡಳು. ಹೀಗಾಗಿ ನಾನು ಓಡಿಹೋದೆ. ಹೊರಗೆ ಹೋಗಿ 
ರೇಶಮ್‌ನ ಬುಟ್ಟಿಯ ಹತ್ತಿರ ಕುಳಿತೆ ಹಾಗೂ ಡಯಾನಾ ಬೈಕೆಟ್‌ಳ ಧೃರ್ಯದ ಬಗ್ಗೆ 

ಚಾರ ಮಾಡತೊಡಗಿದೆ. 

ಈ ಸಲ ಚಿಂಪಾಂಜಿಗಳು ಹಾಗೂ ಜೋಕರುಗಳು ಸರ್ಕಸ್ಸಿನ ಹ್ಯಾಂಡಬಿಲ್‌ 
ಹಂಚಿದರು ಅದರಲ್ಲಿ ಹೀಗೆ ಬರೆಯಲಾಗಿತ್ತು: 

ಸರ್ಕಸ್‌ ಪ್ರೇಮಿಗಳಿಗೆ ಶುಭ ಸಮಾಚಾರ. ಅಪ್ಪರೆ- ಜಮಾಲ, ಯುರೋಪದ 
ಸುಂದರಿಯ ಅಚ್ಚರಿಗೊಳಿಸುವ ಕಾರ್ಯಗಳು. ಲಂಡನ್‌ದ ಸುಂದರಿ 
ಮಿಸ್‌ ಡಯಾನಾ ರೋಜ ಸಾವಿನಬಾವಿಯಲ್ಲಿ ಇಂದು ರಾತ್ರಿ 

ಇವೇ ದಿನಗಳಲ್ಲಿ ಸಿನೆಮಾದ ಚರ್ಚೆ ನಡೆಯುತಿತ್ತು ಹಾಗೆ ನೋಡಿದರೆ 
ಸಿನೆಮಾದ ಜಾಹೀರಾತು ಬಹಳ ದಿನದಿಂದಲೇ ಕಟ್ಟಿಗೆಯ ಗಾಲಿ ಹಲಗೆಯ ಮೇಲೆ 
ಹಚ್ಚಿ ಉರುಳಿಸಿಕೊಂಡು ಬರಲಾಗುತಿದೆ : 

ಈ ವರ್ಷದ ಶ್ರೇಷ್ಠ ಸಿನೆಮಾ ಚಾಲೇಂಜ್‌, ಇದರಲ್ಲಿ ಮಿಸ್‌ ಸರ್ದಾರ 

ಅಖರ್‌ ಕೆಲಸ ಮಾಡುತಾಳೆ. ಪರೇಡ ಗ್ರೌಂಡ್‌ ಎದುರಿಗೆ 
ಪ್ಲೋಡಿಯಮ್‌ ಥೇಟರದಲ್ಲಿಇಂದು ರಾತ್ರಿ 


ಮತ್ತು 
ಈ ವರ್ಷದ ಶ್ರೇಷ್ಠ ಸಿನಮಾ ಎಕ್ಸಪ್ರಸ್‌ದಲ್ಲಿ ಸರ್ದಾರ 
ಅಖರ್‌ ನಟಿಸಿದಾಳ. ಪರೇಡಗ್ರೌಂಡ್‌ ಎದುರಿನಲ್ಲಿ ರಾಕ್ಸಿ 


ಒಂದೇ ಸಮಯದಲ್ಲಿ ಹೇಗ ನಟಿಸುತಾಳ ಎಂಬುದು 


ನನಗ ಅಚ್ಚರಿಯ ವಿಷಯವಾಗಿತ್ತು ಹಾಗೂ ಈ ವಿಷಯ ನನ್ನನ್ನು ಬಹುವಾಗಿ 
ಕಾಡುತಿತ್ತು ಮೋಚಂದರ ದೃವದ ರೀತಿಯೇ ಒಮ್ಮಲೇ ಬೇರೆಯಾಯಿತು. ಬಾಜೀ 
ಮತ್ತು ಆಕೆಯ ಗಳತಿಯರೊಂದಿಗೆ ಒಂದರ ಹಿಂದೆ ಒಂದರಂತೆ ಮೂರು ಸಿನೆಮಾ 


ನೋಡಲು ಸಾಧ್ಯವಾಯಿತು. "ಅಭೂತಕನ್ಯಾ' ಅದರ ಬಗ್ಗೆ ಮಿಸಸ್‌ ಜೋಗ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 185 


ಮಾಯಾಳ ಅಬಿಪ್ರಾಯ ಹೀಗಿತ್ತು ಈಗ ತುಂಬ ಸಾಮಾಜಿಕ ಕ್ರಾಂತಿಯಾಗ 
ತೊಡಗಿದೆ. ಅಂತೆಯೇ ಗುರುದೇವ ಠಾಕೂರ ಅವರ ಸಂಬಂದಿ ದೇವಿಕಾರಾಣಿ ಈಗ 
ಫಿಲ್ಮಗಳಲ್ಲಿ ನಟಿಸತೂಡಗಿದ್ದಾಳ. "ಜೀವನ ಲತಾ'ದಲ್ಲಿ ಸವಿತಾದೇವಿ ನಾಜೂಕ- 
ನಾಜೂಕ ಮಲುದ್ದನಿಯಲ್ಲಿ ಹಾಡು ಹಾಡುತಿದಳು. 

“ಮೋಹ ಪ್ರೇಮಕೆ ರೂಲೇ ರೂಲಾ ದೇ ಕೋಯೀ...'' ಮತ್ತು "ಜೀವನ 
ಪ್ರಭಾತ' ಪಿಲ್ಮನ್ನು ಬಾಜೀ ತುಂಬ ಆಸಕ್ತಿಯಿಂದ ನೋಡಲು ಹೋಗಿದ್ದಳು. ಅದರಲ್ಲಿ 
ಖುರ್ಷಿದ್‌ ನಟಿಸಿದಳು. ಈಗ ಆಕಯ ಹಸರು ರೇಣುಕಾದೇವಿ. ಈ ಅಪೂರ್ವ 
ಸಾಮಾಜಿಕ ಕ್ರಾಂತಿಯ ಕಾರಣದಿಂದಾಗಿ ಇವಲ್ಲ ನಡಯುತಲಿವ. ಮಿಸೆಸ್‌ 
ಜೋಗಮಾಯಾ ಚಟರ್ಜಿಯ ಭವಿಷ್ಯವಾಣಿಯ ಅನುಸಾರವಾಗಿ ಹಿಂದೂಸ್ತಾನದ 
ಬಾಗಿಲಲ್ಲಿ ಈಗ ಕ್ರಾಂತಿ ಬಂದು ನಿಂತಿದೆ. ಅಂತೆಯೇ ಮಿಸೆಸ್‌ ಜೋಗಮಾಯಾ 
ಚಟರ್ಜಿಯ ಮಕ್ಕಳು ಹಾರ್ಮೋನಿಯಮ್‌ ನುಡಿಸುತ್ತ ಫಿಲ್ಮಿ ಹಾಡುಗಳನ್ನು 
ಹಾಡತೊಡಗಿದ್ದಾರೆ-""ಬಾಂಕ್‌ ಬಿಹಾರೀ ಭೂಲಜಾನಾ...ಪೀತಮ್‌ ಪ್ಯಾರಿ ಪ್ರೀತ 
ನಿಭಾನಾ...'' ಮತ್ತು ""ಚೋರ ಚುರಾವ ಮಾಲಖ ಜಾನಾ...ಪಿಯಾ ನಯಸಾಕೀ 
ನಿಂದಿಯಾ ಚುರಾವೆ. ""ತುಮ್‌ ಔರ್‌ ಮೈ ಮುನ್ನಾ ಪ್ಯಾರಾ...ಘರವಾ ಹೋಗಾ 
ಸ್ವರ್ಗ ಹಮಾರಾ...'' 

ಗಪೂರಬೇಗಂ ಕೆಲಸ ಮಾಡುತಲೇ ಈ ಹಾಡುಗಳನ್ನು ಕೇಳುತ್ತ ಟೊಂಕದ 
ಮೇಲೆ ಕೈ ಇಟ್ಟುಕೊಂಡು ಹೇಳುತಾಳ-""ಹಿರಿಯರು ಸತ್ಯವನ್ನೇ ಹೇಳಿಹೋಗಿದಾರೆ, 
ಕುಮಾರಿಯರು ತಾವೇ ತಮ್ಮ ಬಾಯಿಂದ ವರನನ್ನು ಬೇಡ ಹೊರಟಾಗ ಸತ್ಯಾನಾಶದ 

ನಗಳು ಸಮೀಪಿಸುತವೆ''- ಎಂದು. 

ಇಷ್ಟರಲ್ಲಿ ಮನೋರಮಾ ಚಟರ್ಜಿಯ ಸುಮಧುರ ಧ್ವನಿ ಕೇಳಿ ಬರುತದೆ. 
""ಮೋಹೆ ಪ್ರೇಮ ಕೆ ರಭೂಲಾ ರುೂಲಾದೆ ಕೋಯೀ...'' 

""ಲಜ್ಜಿಯಿಲ್ಲದವಳು...ದೇವರೇ ನೀನೇ ಗತಿ'' ಗಪೂರ ಬೇಗಮ್‌ ನಡುಗು 
ತಲೇ ದೇವರಿಗೆ ಫಿರ್ಯಾದಿ ಒಪ್ಪಿಸುತಾಳ. ಸಿವರ್‌ ಹಾಕಿಕೂಂಡು ಪಟ ಪಟ ಸಪ್ಪಳ 
ಮಾಡುತ್ತತನ್ನ ಕೆಲಸ ಬೊಗಸಗಳಲ್ಲಿ ನಿರತಳಾಗುತಾಳ. 

ಅದೇ ದಿನಗಳಲ್ಲಿ ಫಕೀರಾ ಕೂಡ ತನ್ನ ಅತಿಗೆಯನ್ನು ಸೆಕೆಂಡ್‌ ಶೋಕ್ಕೆ ಕರೆದು 
ಕೊಂಡು ಹೋಗಿ ಈ ಎಲ್ಲ ಫಿಲ್ಮಗಳನ್ನು ತೋರಿಸಿಕೊಂಡು ಬಂದ. ಆದರೆ ಜಲಧರಾ 
"ಚಂಡೀದಾಸ' ಫಿಲ್ಮ್‌ ನೋಡಿಕೊಂಡು ಬಂದದಿನ, ಅವಳಿಗೆ ಬಹಳ ಜೋರಾಗಿ ಜ್ವರ 
ಬಂದವು. ತಾಹೂನ ಬೆಳಗ್ಗೆ ಬಂದು ಅವಳನ್ನು ನೋಡಿದ. ಅವಳ ರೋಗ ಈಗ 
ಭಯಂಕರ ರೂಪ ತಾಳಿದೆ ಎಂದ. ಈಗ ಆಕ ದಿನವೂ ಟಾಂಗಾದಲ್ಲಿ ಆಸ್ಪತ್ರೆಗೆ 
ಹೋಗುತಾಳ ಹಾಗೂ ಮರಳಿ ಬಂದು ಬಿಸಿಲಿನಲ್ಲಿ ಹುಲ್ಲಿನ ಮೇಲೆ ಕಂಬಳಿ 
ಹಾಸಿಕೊಂಡು ಮಲಗುತಾಳ. ಕೆಲದಿನಗಳ ನಂತರ ಅವಳ ಸಿತಿಯಲ್ಲಿ ಕೊಂಚ 
ಸುಧಾರಣೆಯಾಯಿತು. ಅಡಿಗೆಯವ ಸುಖನಂದನನ ಪತ್ನಿ ಧನಕಲಿಯಾ ಆಕೆಯ 


186 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಸಮೀಪದಲ್ಲಿ ಕುಳಿತು ಆಕೆಯ ಮನ ಆಹ್ಹಾದಗೊಳಿಸುವುದಕ್ಕಾಗಿ ಪೂರ್ವೀಗೀತ 
ಹಾಡುತ್ತಿದ್ದಳು. ಜೋರಾಗಿ ಆಲಾಪ ಮಾಡುತಿದ್ದಳು. 


""ನಾಜೊ ಅದಾ ಸೆ ಸರಮೋ ಹಯಾಸೆ 
ಬಾಲೆ ಸಯಿಯಾ ಸೆ ಸರಮಾಯೆ ಗಯೀ ಮೈ ತೊ'' 


ಗಪೂರಬೇಗಂ ಜಲಧರಾಳ ಯೋಗಕ್ಷೇಮ ವಿಚಾರಿಸಲು ಹೋದಾಗ-""ನನಗೆ 
ಈ ಲೋಕ ತ್ಯಜಿಸುವ ಸಮಯ ಹತಿರವಾಗುತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾಣ 
ಪಕ್ಷಿ ಹಾರಿಹೋಗುತದೆ'' ಎಂದಳು. 


ಆಗ ಗಪೂರಬೇಗಂ ಅವಳ ಮನಸ್ಸಿಗೆ ಸಮಾಧಾನ ನೀಡುತ್ತ ""ಏ ಹುಚ್ಚಿ 
ನೀನಿನ್ನೂ ಬಹಳಕಾಲ ಬದುಕುವೆ. ಏ...ಜಲಧರಾ, ಫಕೀರಾಗೆ ಯಾವ ಜಾದು ಮಾಡಿ 
ರುವೆ ಹೇಳು...ನನಗೂ ಕೊಂಚ ಆ ಮಂತ್ರ ಯಾವುದು ಹೇಳು. ನನಗಂತೂ ನನ್ನ 
ಮನೆಯವರನ್ನು ನನ್ನ ಕಬ್ಬಾದಲ್ಲಿಟ್ಟುಕೊಳ್ಳುವ ಯಾವ ಕಲೆಯೂ ಕರಗತವಾಗಲಿಲ್ಲ 
ನೀನೇ ಯಾವುದಾದರೊಂದು ಉಪಾಯ ಹೇಳು. ಗುಡ್ಡಗಾಡಿನಲ್ಲಿ ಮಂತ್ರ-ತಂತ್ರ 
ಬಹಳ ನಡೆಯುತದೆಂದು ಕೇಳಿರುವೆ. ಫಕೀರಾ ಕೂಡ ಸದಾ ನಿನ್ನ ನಾಮಸ್ಮರಣೆ 
ಯಲ್ಲಿರುತಾನೆ. ಏ ನೀನಂತೂ ಅವನ ತಾಯಿ ಸಮಾನಳಿದ್ದೀಯೆ'' ಈ ಮಾತು ಕೇಳಿದ 
ಅವಳು ತುಂಬ ನಕರಾ ಮಾಡುತ್ತ ನಗುತ್ತಲೇ ಉತರಿಸುತಾಳೆ, ""ಓ ನೀನು ಕೇಳಿಲ್ಲೇನು 
ಹಳಯ ಅಕ್ಕಿ...'' 

"ಹಳೆಯ ಅಕ್ಕೀ?'' ನಾನು ಮತ್ತೆ ಅನ್ನುತ್ತೇನೆ, ಗಫೂರ ಬೇಗಮ್‌ ಕೊಂಚ 
ಹೆದರಿಕೊಂಡು ನನ್ನನ್ನು ನೋಡುತ್ತಾಳೆ ಹಾಗೂ ಕೂಡಲೇ ಹೇಳುತಾಳ-""ಬೀಬೀ 
ನೀವಿಲ್ಲಿ ಏನು ಮಾಡುತ್ತಿರುವಿರಿ, ಹೋಗಿ ದೊಡ್ಡ ಮಗಳು ನಿಮ್ಮನ್ನು ಕರೆಯುತ್ತಿದ್ದಾಳೆ.”' 
ನಾನು ಅಲ್ಲಿಂದ ತಲೆಕೆಳಗೆ ಮಾಡಿಕೊಂಡು ಬಣ್ಣಬಣ್ಣದ ಹಳ್ಳುಗಳನ್ನು ಚಪ್ಪಲಿಯ 
ತುದಿಯಿಂದ ಒದೆಯುತ್ತ ಬಾಜಿಯ ಹತ್ತಿರ ಹೋಗುತ್ತೇನೆ. ಆದರೆ ಆಕೆ ಆದ್ಯಾತ್ಮಿಕ 
ಗ್ರಂಥಗಳ ಓದಿನಲ್ಲಿ ತಲ್ಲೀನಳು ಹಾಗೂ ಮುಜಫುರ್‌ಭಾಯಿಯ ಪತ್ರ ಓದುವುದರಲ್ಲಿ 
ಅಥವಾ ಉತರ ಬರೆಯುವಲ್ಲಿ ಮಗ್ಗಳಾಗಿರುತಾಳೆ. ಹೀಗಾಗಿ ಆಕೆ ನನಗೆ ಇನ್ನಲ್ಲಿ 
ಯಾದರೂ ಹೋಗೆನ್ನುತಾಳೆ. ಆಗ ನಾನು ತಿರುಗಿ ಮುರಿಗಿ ಮತ್ತೆ ರೇಶಮ್‌ ಮಲಗಿ 
ರುವ ಬುಟ್ಟಿಯ ಹತಿರ ಕುಳಿತುಕೊಳ್ಳುವೆ ಹಾಗೂ ಅದು ಜಲ್ಲಿ ಗುಣಮುಖವಾಗಲಂದು 
ಪ್ರಾರ್ಥಿಸುವೆ. 

ಸ್ಕೂಲಿಗೆ ಕ್ರಿಸ್‌ಮಸ್‌ ರಜೆ ಆರಂಭವಾಗಿದ್ದವು. ನಾನು ಬೆಳಗ್ಗೆ ಕಮಲಾ, 
ವಿಮಲಾರ ಮನೆಗೆ ಹೋಗುತಲಿದ್ದೆ ಆಗ ದಾರಿಯಲ್ಲಿ ಮಿಸ್ಟರ್‌ ಬೈಕಟ್‌ ಕಾಣಸಿದ, 
ಅವನು ಬಹಳ ಗಾಬರಿಯಿಂದ ಹುಚ್ಚನ ಹಾಗೆ ಓಡುತಲಿದ್ದ ಅಷ್ಟರಲ್ಲಿ ಮೇಜರ್‌ 
ಶಲ್ಪನ್‌ ತನ್ನ ೧೯೨೬ರ ಮಾಡಲ್‌ನ ಫೋರ್ಡ ಗಾಡಿಯನ್ನು ನಿಲ್ಲಿಸಿ ಅವನನ್ನು ಅದರಲ್ಲಿ 
ಕುಳ್ಳಿರಿಸಿಕೊಂಡ. ಗಾಡಿ ಯುರೋಪಿಯನ್‌ ಆಸ್ಪತ್ರೆ ಕಡೆಗೆ ಹೊರಟು ಹೋಯಿತು. 


ಕುರ್ರತುಲ ಐನ ಹೈದರ ಅವರ ಆಯ ಕತಗಳು 187 


ನಾನು ಕಮಲಳ ಮನೆ ತಲುಪಿದಾಗ ತನ್ನ ಸ್ತಭಾವಕ್ಕೆ ಭಿನ್ನವಾದ ರೀತಿಯಲ್ಲಿ 
ಸ್ವರ್ಣ ತುಂಬ ಮೌನವಾಗಿದ್ದ. ನಾನಾಗಲಿ ಕೇಳಿದಾಗ ಹೇಳಿದ-ತಾನು ಈಗ ತಾನೇ 
ಪರೇಡ ಗ್ರೌಂಡ್‌ದಿಂದ ಬಂದಿರುವುದಾಗಿ ಅಲ್ಲಿಯ ಎಲ್ಲ ಘಟನೆ ಕೇಳಿರುವುದಾಗಿ 
ಹೇಳಿದ. 


ಡಯಾನಾ ಬೈಕೆಟ್‌ ಇನ್ನೂ ಮಾಸ್ಟರ್‌ ಮಚ್ಚಂದರನೊಂದಿಗೆ ಮೋಟರ್‌ 
ಸೈಕಲ್‌ ಮೇಲೆ ಕುಳಿತಿದ್ದಳು. ಹೆದರಿಕೆಯಿಂದಾಗಿ ಕುಳಿತಲಿಂದಲೇ ನಡುಗುತಲಿದ್ದಳೆಂದು 
ನೋಡಿದ ಜನ ಹೇಳುತ್ತಿದ್ದರು. ಹೆದರಿಕೆಯಿಂದಾಗಿ ಆಕೆಯ ಬಣ್ಣ ಪೇಲವ ವಾಗಿತ್ತು 
ಕಣ್ಣುಮುಚ್ಚಿ ಕೊಂಡು ಕುಳಿತಿದ್ದಳು. ಸರ್ಕಸ್‌ ಮ್ಯಾನೇಜರ ಹೆದರಿಕೆ ಹೋಗ ಬೇಕಾದರೆ 
ಆಕೆ ಒಬ್ಬಾಕೆಯೇ ಮೋಟರ್‌ ಸೈಕಲ್‌ ಹೊಡೆಯಲಾರಂಭಿಸಬೇಕೆಂದು ಒತಾಯ 
ಮಾಡತೊಡಗಿದ ಹೆದರಿಕೆ ಹೋಗಲಾಡಿಸಲೆಂದು ಆಕ ಮೋಟರ್‌ ಸೈಕಲ್‌ ಮೇಲೆ 
ಒಬ್ಬಳೇ ಕುಳಿತು ಬಾವಿಯ ಗೋಡ ಏರಲು ಪ್ರಯತ್ನಿಸಿದಳು. ಆದರೆ ಮೋಟರ್‌ 
ಸೈಕಲ್‌ ಮೇಲಿನ ಹಿಡಿತ ತಪ್ಪಿ ಡಯಾನಾಳ ಎರಡೂ ಕಾಲುಗಳು ಮೋಟರ್‌ ಸೃಕಲ್ಲಿನ 
ತೀವ್ರಗತಿಯಲ್ಲಿ ತಿರುಗುತ್ತಿರುವ ಚಕ್ರದಲ್ಲಿ ಸಿಕ್ಕು ಎರಡೂ ಕಾಲು ಚೂರು ಚೂರು 
ಆದವು. ಕೂಡಲೇ ಆಕೆಯನ್ನು ಯುರೋಪಿಯನ್‌ ಆಸ್ಪತ್ರೆಗೆ ಸೇರಿಸಲಾಯಿತು. 
ಕರ್ನಲ್‌ ಮೈಕೋಮ ಸಿವಿಲ್‌ ಸರ್ಜನ್‌ ""ಅವಳ ಎರಡೂ ಕಾಲುಗಳು ಸಂಪೂರ್ಣ 
ಹಾಳಾಗಿವೆ. ಇಡೀ ಜೀವನ ಆಕೆ ಗಾಲಿ ಕುರ್ಚಿಯ ಮೇಲೆ ಕುಳಿತು ಕಾಲ ಕಳಯಬೇಕು'' 
ಎಂದು ಹೇಳಿದ. 

ಆ ದಿನ ನಮಗೆಲ್ಲಯಾವ ಆಟದಲ್ಲೂಉತ್ಪಾಹ, ಆಸಕ್ತಿಉಳಿಯಲಿಲ್ಲ ಹೀಗಾಗಿ 
ನಾವೆಲ್ಲ ಒಂದು ಗಿಡದ ಮೇಲೆ ಸುಮ್ಮನೆ ಕುಳಿತಿದ್ದವು. ಕೆಲ ಹೊತ್ತಿನ ನಂತರ ಒಮ್ಮೆಲೇ 
ಸ್ವರ್ಣ ಗಿಡದಿಂದ ಕೆಳಗೆ ಹಾರಿದ ಹಾಗೂ ದಾಪುಗಾಲು ಹಾಕುತ್ತಕ್ರಿಕೆಟ್‌ ಆಡಲು ಒಡಿ 
ಹೋದ. ಎಲ್ಲರ ಮುಖದ ಮೇಲೂ ಒಂದು ರೀತಿಯ ವಿಷಾದ, ಪಶ್ಚಾತಾಪ 
ಮನೆಮಾಡಿತ್ತು 

ಎರಡನೆಯ ದಿನ "ದ ಗ್ರೇಟ್‌ ಈಸ್ಟ್‌ ಇಂಡಿಯನ್‌ ಸರ್ಕಸ್‌ ಆ್ಯಂಡ್‌ 
ಕಾರ್ನಿವಲ್‌'ದ ಚೂಪಾದ ಮೀಸೆಯ ಮ್ಯಾನೇಜರ್‌ ಮತ್ತು ರಿಂಗ್‌ಮಾಸ್ಟರ್‌ ಪ್ರೊ. 
ಶಹಬಾಜ್‌ ಸರ್ಕಸ್‌ ಇಲ್ಲಿಂದ ಬೇರೆಡೆ ಹೋಗುತದೆಂದು ಘೋಷಿಸಿದ ಹಾಗೂ 
ಮುಂದಿನ ವರ್ಷ ಬಂದು ಈ ಸಲಕ್ಕಿಂತ ಆಶ್ಚರ್ಯಜನಕ, ಚಿತ್ರವಿಚಿತ್ರ ಆಟಗಳನ್ನು 
ತೋರಿಸಲಾಗುವುದು ಎಂದೂ ಹೇಳಿದ. ಆದರೆ ಫಕೀರಾನ ಹೇಳಿಕೆಯ ಪ್ರಕಾರ ಅವ 
ಹದರಿದ್ದ ಅವನ ಸರ್ಕಸ್‌ನಲ್ಲಿ ಒಂದೇ ಸವನೆ ಎರಡು ಸಲ ಭಯಂಕರ 
ದುರ್ಫ್ಥಟನೆಗಳು ಜರುಗಿದ್ದುದರಿಂದ ಪೋಲೀಸರು ಅವನ ಬೆನ್ನು ಹತಿದರು. 

ಸರ್ಕಸ್‌ ಬೇರೆ ಊರಿಗೆ ಹೊರಟಿತು. ಜೋಹರಾ ಡರ್ಬಿ ಕೂಡ ಸಿವಿಲ್‌ 
ಆಸ್ಪತ್ರೆಯಿಂದ ಎಲ್ಲಿಗೋ ಹೊರಟು ಹೋದಳು. '` 


ಕ್ರಿಸ್‌ಮಸ್‌ ಆರಂಭವಾಗಿ ಒಂದು ವಾರ ಕಳ 


ಟೆ 
ಶಿ 
el 
ತ್‌ 
1” 

dM 
(4 

GL 
ಎದಿ 
ಎ 
೭೬ 
ಶ್ರ 

GL 
el 
0 


188 ಕುರ್ರತುಲ ಐನ ಹೈದರ ಅವರ ಆಯ್ದ ಕತಗಳ: 


ಸಿದ್ದೀಕಿ. ಆಕೆ ದಿಲ್ಲಿಯಿಂದ ಕಲಕತಾಕ್ಸೆ ಹೊರಟಿದ್ದಳು. ಒಂದು ವಾರದ ಮಟ್ಟಿಗೆ 
ನಮ್ಮಲ್ಲಿಗೆ ಬಂದು ತಂಗಿದಳು. ಆಕೆ ಇಂಗ್ಲೆಂಡದಲ್ಲಿ ವಿಜ್ಞಾನದ ಯಾವುದೋ ಒಂದು 
ವಿಷಯದಲ್ಲಿ ಪಿಎಚ್‌.ಡಿ. ಮಾಡಿದ್ದಳು. ಆಕೆ ಯಾವುದೋ ಸಂಸ್ಥಾನದ ಒಂದು 
ಮಹಿಳಾ ಕಾಲೇಜಿನ ಪ್ರಿನ್ಸಿಪಾಲಳಾಗಿದ್ದಳು. ಬಿಳಿಸೀರೆ, ಉದ್ದನ್ನ ಬಿಳಿ ಬೌಜ್‌ 
ತೊಡುತಿದ್ದಳು. ಬಹಳ ಎತರವಿರುವುದರಿಂದ ಕೊಂಚ ಬಾಗಿ ನಡೆಯುತ್ತಿದ್ದಳು. 
ತಲೆಯೆತ್ತಿ ಆಳವಾದ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ನೋಡುತಿದಳು. ಕಡಲಾಚೆ 
ಹೋಗಿ ಉಚ್ಚ ಶಿಕ್ಷಣ ಪಡೆದು ಬಂದ ಬರಳಣಿಕೆಯ ಮುಸ್ಲಿಂ ಸ್ತ್ರೀಯರ 
ಲ್ಲೊಬ್ಬಳಾಗಿದಳು. 

ಮೊದಲದಿನ ಊಟಕ್ಕೆ ಕುಳಿತಾಗ ಆಕೆ ಸಂಕೋಚದಿಂದಲೇ ಹೇಳಿದಳು ""ನಿಮ್ಮಲ್ಲಿ 
ಎಲ್ಲ ನೌಕರರೂ ಹಿಂದೂಗಳಿದ್ದಾರೆ. ಹಿಂದೂಗಳು ಮಾಡಿದ ಅಡಿಗೆ ನಾನು ಊಟ 
ಮಾಡುವುದಿಲ್ಲ'' 

""ಮುಸಲ್ಮಾನರಾಗಿ ತಾವು ಸ್ಪರ್ಶ ಅಸ್ಪರ್ಶದ ಮಾತಾಡುತ್ರೀರಲ್ಲ ಸೋದರಿ 
ಜುಬೈದಾ? ಆಶ್ಚರ್ಯ, ಪರಮಾಶ್ಚರ್ಯ, ಅದರಲ್ಲೂ ತಾವಂತೂ ಇಂಗ್ಲೆಂಡಕ್ಕೂ 
ಹೋಗಿ ಬಂದಿರುವಿರಿ?'' ಎಂದು ಬಾಜೀ ತನ್ನ ಚೆಲುವುಗಂಗಳನ್ನು ಇನ್ನಷ್ಟು ಅಗಲ 
ಮಾಡಿ ಕೇಳಿದಳು. 

“ನಿಜ ಹೇಳಬೇಕೆಂದರೆ ನಾನು...ನಾನು...ವಜೀಘಾ (ಜಪ) ಮಾಡುತಿದೇನೆ'' 
ಎಂದು ಸಮಾಧಾನ ಹೇಳಿದಳು. ಹೀಗಾಗಿ ಆಕೆಗಾಗಿ ಗಫೂರ ಬೇಗಮ್‌ ಸ್ವತಃ ಅಡಿಗೆ 
ಮಾಡತೊಡಗಿದಳು. 

ಅಕ್ಕಪಕ್ಕದಲ್ಲಿ ವಾಸಿಸುತ್ತಿದ್ದ ಮುಸಲ್ಮಾನ ಮಹಿಳೆಯರ ಮೇಲೆ ಡಾ॥ ಸಿದ್ದೀಕಿ 
ಅವರ ಧಾರ್ಮಿಕತೆಯ ಪ್ರಭಾವ ಚೆನ್ನಾಗಿಯೇ ಆಯಿತು. "ಹುಡುಗಿ ಇದ್ದರೆ 
ಹೀಗಿರಬೇಕು. ಸಪಸಮುದ್ರ ದಾಟಿ ಹೋಗಿ ಬಂದಿದ್ದರೂ ಸೀರೆಯ ಸೆರಗು 
ಸ್ವಲ್ಪವಾದರೂ ಜಾರಿ ಬೀಳಲು ಸಾಧ್ಯವೇ?'' ಎಂದು ಮಿಸೆಸ್‌ ಫಾರೂಕೀ ಬಾಯಿ 
ತುಂಬ ಹೊಗಳಿದ್ದಳು. 

"ಇಷ್ಟಾಂ ಧರ್ಮದಲ್ಲಿ ಪರದೆಯೆಂದರೆ ಮುಸಲ್ಮಾನ ಸ್ತ್ರೀ ಕೇವಲ ತನ್ನ ಮುಖ 
ಹಾಗೂ ಕೈ ಮಾತ್ರ ಕಾಣಿಸುವಷ್ಟು ಬಿಟ್ಟು ತನ್ನ ಸಮಸ್ತ ಶರೀರದ ಸೌಂದರ್ಯ, 
ರೂಪವನ್ನು ಪರದೆಯಿಂದ ಮುಚ್ಚಿಕೊಂಡಿರಬೇಕು. ಪವಿತ್ರ ಕುರಾನ್‌ದಲ್ಲಿ ಇದನ್ನೇ 
ಬರೆಯಲಾಗಿದೆ'' ಎಂದು ಮಿಸೆಸ್‌ ಕುರೇಶಿ ನುಡಿದಳು. 

""ರೋಜಾ-ನಮಾಜ ತಪ್ಪದೇ ಮಾಡುವ, ನಾಚಿಕೆ, ಲಜ್ಜೆಯ ಪ್ರತಿಮೂರ್ತಿ 
ಯಾಗಿದ್ದಾಳೆ'' ಎಂದು ಮಿಸೆಸ್‌ ಅನ್ಸಾರಿ ಪ್ರಶಂಸೆ ಮಾಡಿದಳು. ಡಾ|| ಸಿದ್ದೀಕಿ ಎಲ್ಲ 
ಸಮಯದಲ್ಲೂ ಹಸಿರು ಹುಲ್ಲಿನ ಮೇಲೆ ಕುರ್ಚಿ ಹಾಕಿಕೊಂಡು ಕುಳಿತು ಬಾಜೀಗೆ ಅದು 
ಯಾವ ಕಥೆ ಕೇಳಿಸುತ್ತಿದಳೊ; ಫಕೀರಾನ ಅತಿಗೆಯನ್ನು ಕಂಡು ಆಕ ಹಳುತ್ತಿದಳು. 
|! ಎಂಥ ಬಾಗ್ಯವಂತೆ”' ಎಂದು. 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 189 


ಡಾ| ಸಿದ್ದೀಕಿ ಬೆಳಗಿನಿಂದ ಬೈಗಿನವರೆಗೂ ಗಂಭೀರ ಹಾಗೂ ದುಃಖ ತುಂಬಿದ 
ಮುಖ ಮುದ್ರೆಯಲ್ಲಿಯೇ ಇರುತ್ತಿದ್ದಳು. ಆಕೆಗೆ ಸಂತಸ, ಉಲ್ಲಾಸ ನೀಡಲು ಬಾಜೀ 
ನನ್ನನ್ನು ಕರೆಯಿಸಿಕೊಳ್ಳುತಿದ್ದಳು (ನಾನು ಯಾವುದೋ ಆಟ ಆಡುವ ಸಾಮಾನು ಎಂದು 
ಭಾವಿಸಿರಬೇಕು) ಮತ್ತೆ ಬಾಜೀ ""ಜುಬೇದಾ ಅವರಿಗೆ ಆ ಹಾಡು ಕೇಳಿಸು, ಈ ಕಥೆ 
ಹೇಳು, ಓಡಿಹೋಗಿ ನಿನ್ನ ಗೆಳತಿಯರನ್ನು ಕರದು ತಂದು ಎಲ್ಲರೂ ಕೂಡಿ ನಾಚು 
ಮಾಡಿರಿ'' ಎಂದು ಆಜ್ಜೆಮಾಡುತ್ತಿದ್ದಳು. 
ಒಂದು ದಿನ ಡಾ| ಸಿದ್ದೀಕಿ ಬಂಗ್ಲೆ ಹಿಂದಿದ್ದ ಲಾನ್‌ದಲ್ಲಿ ಕುಳಿತು ಬಾಜೀಗೆ 
ಹೇಳುತಿದಳು ""ಸತ್ತವರ ಬಗ್ಗೆ ಸಮಾಧಾನ ಬರುತದೆ, ರೆಹನಾ, ಜೀವಂತವಿರುವವನ 
ಬಗ್ಗೆ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ.'' ಆ ದಿನ ಆಕೆ ಯಾವ ಕಾರಣಕ್ಕೂ ನಗುವ 
ಮಾತನ್ನೇ ಎತದೇ ಹೋದಾಗ ನನ್ನನ್ನು ಕರೆದು ಬಾಜೀ ಅಪ್ಪಣೆ ಮಾಡಿದಳು "“ಏ ಏ 
ಸ್ವಲ್ಪ ಆ ನಗೆಯ ಆಂಗ್ಲೊ ಇಂಡಿಯನ್‌ ಗೀತ ಕೇಳಿಸು, ಜುಬೇದಾ ಅಕ್ಕನಿಗೆ” 
"ಹಾಗೇ ಆಗಲಿ'' ಆಜ್ಞಾಧಾರಿಯ ತೆರದಿ ಉತ್ತರ ನೀಡಿ ನೇರವಾಗಿ ಎದ್ದುನಿಂತ, 
ಸ್ಕೂಲಿನಲ್ಲಿ ಇಂಗ್ಲೀಷ್‌ ಹಾಡು ಹಾಡುವಾಗ ನಿಲ್ಲುವಂತೆ. ಗೀತ ಆರಂಭಿಸಿದೆ- 
"ಒಂದೊಮ್ಮೆ ಓರ್ವ ವ್ಯಾಪಾರಿ ಲಂಡನ್‌ ನಗರದಲ್ಲಿದ್ದ 
ಅವನಿಗೋರ್ವ ಮಗಳು ಅವಳ ಹಸರು ಡಯಾನಾ 
ಹೆಸರು ಡಯಾನಾ ಅವಳಿಗೆ ಹದಿನಾರು ವರ್ಷ 
ಅವಳಲ್ಲಿ ಬಹಳಷ್ಟು ಉಡುಗೆ... ಬೆಳ್ಳಿ..' 
ಒಮ್ಮೆಲೇ ನನ್ನ ಗಂಟಲಲ್ಲಿ ಏನೋ ಸಿಕ್ಕಂತಾಗಿ ದ್ವನಿ ನಿಂತು ಹೋಯಿತು. ಡಾ| ಸಿದ್ದೀಕಿ 
ಗಾಬರಿಯಿಂದ ನನ್ನನ್ನು ನೋಡುತಿದ್ದಳು... 


ಸಾಯಂಕಾಲ ನಾನು ವಿಮಲಾಗೆ ಹೇಳಿದೆ-""ಈ ಜುಬೇದಾ ಅಕ್ಕ ಎಲ್ಲ ಸಮಯದಲ್ಲೂ 
ಹೀಗೇಕೆ ಗಾಬರಿಯಾಗಿರುತಾಳೋ ತಿಳಿಯದಾಗಿದೆ...'' 


""ನನಗೆ ಗೊತಿದೆ'', ವಿಮಲಾ ಉತ್ತರಿಸಿದಳು. ಆಕೆ ನನಗಿಂತ ಕೊಂಚ 
ದೊಡ್ಡವಳಿದಳು. ಯಾವುದೋ ಮಾತಿನ ಮರ್ಮ ಕಂಡು ಹಿಡಿಯುವಲ್ಲಿ ತುಂಬ 
ಚಾಲಾಕ ಇದ್ದಳು. ""ಓರ್ವ ಸೈಂಟಿಸ್ಟ್‌ ಇದ್ದಾನೆ. ಅವನ ಹೆಸರು ಡಾಕ್ಟರ್‌ ಏನೋ ಇದೆ. 
ಸನಗಷ್ಟು ನೆನಪಿಗೆ ಬರುತಿಲ್ಲ ಫಾರೂಕೀ ಆಂಟಿ ಗೋಸ್ಟಾಮಿ ಆಂಟಿಗೆ ಹಸರೂ 
ಹೇಳಿದ್ದರು...ಆತ ಕಲಕತ್ತಾ ಯುನಿವರ್ಸಿಟಿಯಲ್ಲಿ ಜುಬೇದಾ ಅಕ್ಕನ 
ಸಹಪಾಠಿಯಾಗಿದ್ದನಂತೆ. ಜುಬೇದಾ ಅಕ್ಕ ಇಂಗ್ಲಂಡಗೆ ಹೋದಾಗ ಅಲ್ಲಿ ಮೆಂಚಸ್ಟರ 
ಯುನಿವರ್ಸಿಟಿಯಲ್ಲಿಯೂ ಎಷ್ಟೋ ವರ್ಷ ಆಕೆಯೊಂದಿಗೆ ಓದಿದ್ದನಂತ. ಈ 
ಜುಬೇದಾ ಅಕ್ಕ ಕಳೆದ ಹದಿನೈದು ವರ್ಷಗಳಿಂದ ಈ ಡಾಕ್ಟರನ ಹೆಸರಿನ ಮಾಲಾ ಜಪ 
ಮಾಡುತ್ತಿದ್ಯಾಳ. ನಿನ್ನ ಬೆಳಿಗ್ಗೆ ಇಂಗ್ಲಿಷ್‌ ಸ್ಟೋರನಲ್ಲಿ ಫಾರೂಕಿ ಆಂಟಿ, ಗೋಸ್ವಾಮಿ 
ಆಂಟಿಗೆ ಈ ಎಲ್ಲ ಮಾತುಗಳನ್ನು ಹೇಳುತಿದಳು. "ಈಕೆ ಯಾರದಾದರೂ ಹಸರಿನ 


ಮಾಲಾ ಏಕ ಜಪಿಸುತಾಳೆ?'' ಎಂದು ನಾನು ಪ್ರಶ್ನಿಸಿದೆ. 


ಹಾಸ 


190 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


"ಇದು ತಿಳಿಯದು'' ಎಂದು ವಿಮಲಾ ಉತರಿಸಿದಳು.'' 


ನಾನು ಮನೆಯೊಳಗೆ ಬಂದಾಗ ಜುಬೇದಾ ಅಕ್ಕ ಗಪೂರ ಬೇಗಮಳೊಂದಿಗೆ 
ವಿಚಾರ ವಿನಿಮಯ ಮಾಡುತ್ತಿದ್ದುದನ್ನು ಕಂಡೆ. 


ಜುಬೇದಾ ಅಕ್ಕ ಯಾವ ಸಂಸ್ಥಾನದಲ್ಲಿಕೆಲಸ ಮಾಡುತಾಳೋ ಅದು ಅಜಮೇರ 
ಕ್ಷೇತ್ರಕ್ಕೆ ಅತ್ಯಂತ ಸಮೀಪವಾಗುತದೆಂದು ಆಗಲೇ ತಿಳಿದು ಬಂದಿತು. ಇದರಿಂದಾಗಿಯೇ 
ಜುಬೇದಾ ಅಕ್ಕ ತುಂಬ ಧಾರ್ಮಿಕ ಮನೋಭಾವದವರಾಗಿದ್ದಾರೆ. ಜುಬೇದಾ ಅಕ್ಕಳ 
ಸಂಬಂಧಿ ಹದಿನೇಳು ವರ್ಷದ, ತುಂಬ ಚೆಲುವೆಯಾದ ಜಾನ ಸಾಯರಾಳೊಂದಿಗೆ 
ಕಲಕತಾದ ಲಾರೆಟೊ ಹೌಸ್‌ದಲ್ಲಿ ಡಾ. ಮೆಹಮೂದಖಾನ ಮದುವೆ ಮಾಡಿಕೊಳ್ಳುವ 
ಸುದಿ ತಿಳಿದಾಗಿನಿಂದ ಜುಬೇದಾ ಅಕ್ಕ ಐದು ಸಲ ನಮಾಜ ಅಲ್ಲದೆ "ಜಾಶ್ರಇಶ್ರಾಕ್‌' 
ಮತ್ತು"ತಹಜ್ಜುದ ನಮಾಜ' ಕೂಡ ಮಾಡತೊಡಗಿದ್ದಾಳೆ. ಇಲ್ಲಿ ಗಫೂರ ಬೇಗಮಳಿಂದ 
"ಮಜನೂರ ಶರೀಫ' "ದುವಾಯಿ ಗಂಜುಲ ಆರ್ಶ', ಮತ್ತು "ದರೂದ ತಾಜ' 
ಮುಂತಾದ ಗ್ರಂಥಗಳನ್ನು ಪಡೆದು ಓದುತ್ತಿದ್ದಾಳ. ಪ್ರವಾಸಕ್ಕೆ ಹೊರಟಾಗ ತನ್ನಲ್ಲಿದ್ದ ಈ 
ಗ್ರಂಥಗಳನ್ನು ಮರೆತು ಬಂದಿದಾಳ. 

ಒಂದು ದಿನ ರಾತ್ರಿ ಎರಡು ಗಂಟೆಯ ಸುಮಾರಿಗೆ ಹೃದಯ ಭೇದಕ ಚೀರುವಿಕೆ 
ಅತಿಥಿಯ ಕೋಣೆಯಿಂದ ಕೇಳಿ ಬಂತು. ಎಲ್ಲರೂ ತಮ್ಮ ತಮ್ಮ ಕೋಣೆಯಿಂದ 
ಗಾಬರಿಯಾಗಿ ಅತಿಥ ಕೋಣೆಗೆ ಓಡಿ ಬಂದರು. ಆದರೆ ಬಾಗಿಲು ಒಳಗಿನಿಂದ 
ಬಂದಾಗಿತ್ತು ಬಾಜೀ ಜೋರು ಜೋರಾಗಿ ಬಾಗಿಲು ಬಡಿದಳು. ಕೆಲ ನಿಮಿಷಗಳ 
ನಂತರ ಒಳಗಿನಿಂದ ಜುಬೇದಾ ಅಕ್ಕ ತುಂಬ ಸೋತ ದನಿಯಲ್ಲಿ ಹೇಳಿದಳು.- 
""ಚೆನ್ನಾಗಿರುವೆ...ಸಂಪೂರ್ಣ  ಚೆನ್ನಾಗಿರುವೆ...ನೀವು ದಯಮಾಡಿ...ದೇವರಿಗಾಗಿ 
ಇಲ್ಲಿಂದ ಹೊರಟು ಹೋಗಿ...ನನ್ನ ಬಗ್ಗೆ ಚಿಂತಿಸಬೇಡಿ... ಹೋಗಿರಿ... ಹೋಗಿ 
ಮಲಗಿಕೊಳ್ಳಿ. ನಿದ್ರೆಯಲ್ಲಿ ಹೆದರಿಕೊಂಡಿದ್ದೆ ಅಷ್ಟೆ... ಹೋಗಿರಿ...” 


“ಜುಬೇದಾ ಅಕ್ಕ ಬಾಗಿಲನ್ನಾದರೂ ತೆಗೆಯಿರಿ'' ಬಾಜೀ ಕೂಗಿಕೊಂಡಳು. 
ಅದಕ್ಕೆ ಆಕೆ ""ನೀವೆಲ್ಲ ಹೊರಟು ಹೋಗಿ. ನೀವು ಒಂದು ವೇಳ ಹೋಗದಿದರೆ ನಾನು 
ಮತ್ತೆ ಕೂಗಿಕೊಳ್ಳುತ್ತೇನೆ'' ಎಂದು ಜುಬೇದಾ ಅಕ್ಕ ಒಳಗಿನಿಂದ ಹಿಸ್ಟೀರಿಯಾದ 
ರೀತಿಯಲ್ಲಿ ಕೂಗಿಕೊಂಡಳು. 

ಬೆಳಗ್ಗೆ ಎದ್ದಾಗ ಮುಖ ಇಳಿದು ತುಂಬ ಪೇಲವವಾಗಿತ್ತು ಉಪಹಾರದ ನಂತರ 
ಡೈನಿಂಗ್‌ಹಾಲ್‌ ಖಾಲಿಯಾದಾಗ ಆಕೆ ಬಾಜೀಯೊಂದಿಗೆ ಮೆಲ್ಲ-ಮೆಲ್ಲಗೆ 
ಹೇಳಿದಳು- ""ನಾನು ಯಾರಿಗೂ ಹೇಳಿರಲಿಲ್ಲ ನಾನೊಂದು ವ್ರತ ಮಾಡುತಿದೆ. 
ಮೂವತೊಂಬತ್ತು ರಾತ್ರಿಗಳು ಪೂರ್ಣಗೊಂಡಿದವು. ನಿನ್ನೆ ನಲವತನೆಯ ಹಾಗೂ 
ಕೊನೆಯ ರಾತಿಯಿತ್ತು ಏನೇ ಆದರೂ ಈ ಜಪ ಮಾಡುವ ಸಮಯದಲ್ಲಿ ತಿರುಗಿ 
ನೋಡಬಾರದೆಂದು ಆಜ್ಜೆಯಾಗಿತ್ತು ಹಾಗೆ ಮಾಡಿದಲ್ಲಿ ಮಾಡಿದ ತಪಸ್ಸು, ಧ್ಯಾನದ 
ಫಲ ನಾಶವಾಗುತದೆಂದು ಹೇಳಲಾಗಿತ್ತು ನಿನ್ನ ರಾತ್ರಿ ಎರಡು ಗಂಟೆಯ ಸಮಯ 


ಲ) 
ಲ med 3. ಗತ್‌ ಲ Peed ಡಾ ಪ್‌ ದ್‌ೆ 
ಜಪ ಮಾಡುತಿರುವ ಕಾಲದಲ್ಲ ಜಾ-ನಮಾಜದ ಎದುರಿನಲ್ಲಿ ಒಂದು ಕತ್ತಮುಖ 


ಶ್ತ 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 191 


ಭಯಂಕರ ಕರಿನಾಯಿ ನನ್ನೆದುರಿಗೆ ಕುಳಿತು ಹಲ್ಲು ಕಿರಿಯುತಲಿದೆ. ಇದರಿಂದ ಹೆದರಿ 
ಚೀರಿಕೊಂಡೆ ಮತ್ತು ವ್ರತ ಭ್ರಷ್ಟವಾಯಿತು. ನಾಯಿ ಮಾಯವಾಯಿತು. ಇದರಿಂದ 
ನಾನು ಇವರೆಗೂ ಮಾಡಿದ ವ್ರತ, ಜಪ ಎಲ್ಲ ನಿರುಪಯುಕವಾಯಿತು. ಈಗ ಏನು 
ಮಾಡಲೂ ಸಾಧ್ಯವಿಲ್ಲ'' ಇಷ್ಟು ಹೇಳಿದ ಆಕೆಯ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ 
ಸುರಿಯಹತ್ರಿದವು. ಆಕೆ ಚಾಳೀಸು ತೆಗೆದು ಕಣ್ಣು ಒರೆಸಿಕೊಂಡಳು. ಬಾಜೀ 
ಅತ್ಯಾಶ್ಚರ್ಯಚಕಿತಳಾಗಿ ಆಕಯನ್ನು ನೋಡತೂಡಗಿದಳು. ನೋಡುತ್ತ ""ಆದರೆ 
ಜುಬೇದಾ ಅಕ್ಕ...ತಾವು...ತಾವು....ಸೈಂಟಿಸ್ಟ್‌. ಓರ್ವ ವಿಜ್ಞಾನಿ. ಮೆಂಚಸ್ಟರ ಯುನಿ 
ವರ್ಸಿಟಿಯಲ್ಲಿ ಓದಿ ಬಂದವರು...ಇಂಥ ಅಂಧವಿಶ್ವಾಸದ ಮಾತುಗಳನ್ನು ಆಡುತೀ 
ರಲ್ಲ... ವೈಜ್ಞಾನಿಕ...ವೈಚಾರಿಕ ಉಪಚಾರ ಮಾಡಿಕೊಳ್ಳಿ... ತಮಗೆ ಹೆಲೊಸಿನೇಶನ್‌ 
ಆಗಿರಬೇಕು...ಕತ್ತೆ ಆಕಾರದ ನಾಯಿ...ಅದೂ ನಂತರ ತನ್ನಷ್ಟಕ್ಕೆ ತಾನು ಮಾಯ 


ವಾಗುವುದು...'' ಎಂದು ಹೇಳಿದ ಬಾಜೀ ಜೋರಾಗಿ ಖೊಳ್ಳೆಂದು ನಗ 
ತೂಡಗಿದಳು... 

""ರಹಾನಾ ಖಾತೂನ್‌'' ಎನ್ನುತ್ತ ಡಾ. ಸಿದೀಕಿ ತಲೆಯೆತ್ತಿ ಬಾಜೀಯನ್ನು ತೀಕ್ಷ್ಣ 
ದೃಷ್ಟಿಯಿಂದ ನೋಡಿದಳು. ಹಾಗೂ ಮತ್ತೆ ಮೆಲ್ಲ- ಮೆಲ್ಲಗೆ ಹೇಳಿದಳು-""ನೀನಿನ್ನೂ 


ಕೇವಲ ಇಪ್ಪತ್ತರಡು ವರ್ಷದವಳಿರುವೆ. ನಿನಗೆ ಪ್ರೀತಿಸುವ ತಾಯಿ ತಂದೆ, ಚಿಕ್ಕಪ್ಪ 
ಇದ್ದಾರೆ, ನೀನೊಂದು ತುಂಬಿದ ಮನೆಯಲ್ಲಿ ಪ್ರೀತಿಸುವ ಅಣ್ಣ-ತಮ್ಮ ಅಕ್ಕ- 
ತಂಗಿಯರ ಸುಖದ ನೆರಳಿನಲ್ಲಿ ಹಾಯಾಗಿರುವೆ. ನಿನ್ನ ಮನಸ್ಸಿಗೆ ಬಂದ ವರನೊಂದಿಗೆ 


ps] 
ಮದುವೆಯಾಗಲಿರುವೆ. ಇಡೀ ಜೀವನ ನಿನ್ನ ನಿರೀಕ್ಷೆಯಲ್ಲಿದೆ. ಲೋಕದ ಸಕಲ 
ಸಂತೋಷಗಳು ನಿನಗಾಗಿ ಕಾಯುತ್ತಲಿವೆ. ನನ್ನ ಜೀವನದ ಮೇಲ ಆಗಿರುವ 


ಆಘಾತಗಳು ಭಗವಂತನ ಕೃಪೆಯಿಂದ ನಿನ್ನ ಜೀವನದ ಮೇಲೆ ಆಗದಿರಲಿ. ಒಂಟಿತನ 
ಅನುಭವಿಸುವ ಯಾತನೆ ನಿನಗಂದೂ ಬರದಿರಲಿ... ದುಃಖತಪರಾದವರ, ಯಾತನೆ 
ಗೂಳಗಾದವರ ಚೇಷ್ಟೆ ಮಾಡದಿರು...'' ಅಕಸ್ಮಾತಾಗಿ ಆಕೆಯ ದೃಷ್ಟಿ ನನ್ನ ಮೇಲೆ 
ಬಿತ್ತು ನಾನು ಮೇಜಿನ ತುದಿಯ ಮೇಲೆ ಕುಳಿತು ತತ್ರರತೆಯಿಂದ ಜಾಸೂಸಿಯಲ್ಲಿ 
ನಿರತಳಾಗಿದ್ರೆ ಕತ್ತೆಯ ರೀತಿಯ ಕರಿನಾಯಿಯೆಂದರೆ ಒಂದು ಅದ್ಬುತ ಆಶ್ಚರ್ಯಜನಕ 
ಘಟನೆಯಾಗಿತ್ತು ನನ್ನನ್ನು ನೋಡಿದ ಆಕ ಸುಮ್ಮನಾದಳು. ಬಾಜೀ ಕಣ್ಣು ರಪ್ಪ ಹಾರಿಸಿ 
ಸನ್ನಮಾಡಿದಳು, ನಾನು ಅಲ್ಲಿಂದ ಪರಾರಿಯಾಗಬೇಕೆಂದು. ಅದರಿಂದ ಅಲ್ಲಿಂದ ನಾನು 
ಮರೆಯಾದೆ. ಈ ಘಟನೆಯ ನಂತರ ಎರಡನೆಯ ದಿನ ಡಾ. ಸಿದೀಕಿ ಕಲಕತಾಕ್ಷೆ 
ಹೊರಟು ಹೋದಳು. ಆಕೆ ಹೋದ ಕೆಲದಿನಗಳ ನಂತರ ವಿಚಿತ್ರವಾಗಿ, ಕರೆಯದಲೇ 


ಮತ್ತೋರ್ವ ಅತಿಥಿ ಒಕ್ಕರಿಸಿದ. 
ಡಾಲವವಾಲಾದ ದಾರಿ ಸಾಮಾನ್ಯವಾಗಿ ನಿರ್ಜನವಾಗಿರುತದೆ. ಒಬ್ಬಿಬ್ಬರು 


೭) 
ದಾರಿಕಾರರು ಅಥವಾ ಒಂದೆರಡು ಕಾರು, ಟಾಂಗಾದ ಹೊರತಾಗಿ ಒಮ್ಮೊಮ್ಮೆ ಸೀಖ 
ಜ್ಯೋತಿಷಿ ಕೈಯಲ್ಲಿ ಹೂಲಸಾದ ಶಾಸ್ತ್ರ ಗ್ರಂಥಗಳ ಗಂಟನ್ನು ಹಿಡಕೊಂಡು ಅತಿತ್ರ 
ಹಾವು 


ನೋಡುತ್ತ ಹೊರಟಿರುವುದು. ದೊಡ ದೊಡ್ಡ ಗಂಟುಗಳನ್ನು ತುಂಬ ಕುಶಲತೆಯಿಂದ 


192 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಸೈಕಲ್‌ ಮೇಲೆ ಹೇರಿಕೊಂಡು ಓಣಿಯಲ್ಲಿ ಸುತ್ತುವ "ಜಾಯಿನಾಮೆನ್‌' ಕಾಣಸಿಗು 
ತಾನೆ. ಕಾಶ್ಮೀರಿ ಶಾಲು, ಕಾರ್ಪೆಟ್‌, ಬಟ್ಟೆ, ಒಡವೆ ಮಾರುವವರು ಆಗಾಗ ಸಿಗುತಾರೆ. 
ಮಿಸ್ಟರ್‌ ಪೀಟರ ರಾಬರ್ಟ ಸರ್ದಾರ ಖಾನ್‌ ಇಂಥ ವ್ಯಾಪಾರಿಗಳ ಪೈಕಿ ಒಬ್ಬ ನಾಗಿದ್ದ 
ಆದರೆ ಅವನು ತನ್ನನ್ನು ತಾನು ""ಟ್ರೆವಲಿಂಗ್‌ ಸೇಲ್ಸ್‌ಮೆನ್‌'' ಎಂದು ಕರೆದು 
ಕೊಳ್ಳುತ್ತಿದ್ದ ಮಿತಿಮೀರಿದ ಮಾತುಗಾರನಾಗಿದ, ಮುಸಲ್ಮಾನನಾಗಿದ್ದವನು ಈಗ ಕ್ರೈಸ್ತ 
ಧರ್ಮಕ್ಕೆ ಮತಾಂತರಗೊಂಡಿದನು. ತುರ್ಕಿಟೊಪ್ಪಿಗೆ ಹಾಕಿಕೊಳ್ಳುತ್ತಿದ್ದ. ಸೈಕಲ್‌ ಮೇಲೆ 
ಪ್ಲಾಸ್ಟಿಕ್‌ ಪಾತ್ರೆಗಳನ್ನು ಹೇರಿಕೊಂಡು ಮಾರಾಟ ಮಾಡುತ್ತಿದ. ತಿಂಗಳು ಎರಡು 
ತಿಂಗಳಿಗೊಮ್ಮೆ ನಮ್ಮ ಓಣಿಯಲ್ಲಿ ಬರುತ್ತಿದ್ದ ಆತ ಪ್ರತಿಯೊಂದು ಮಾತನ್ನು 
ಆರಂಭಿಸುವ ಮುನ್ನ "ಖುದಾ ಬಾಪಕಾ ಶುಕರ ಹೈ' ಎಂದೇ ಆರಂಭಿಸುತಿದ. ಒಮ್ಮೊಮ್ಮೆ 
ತನ್ನ ಸಾಮಾನುಗಳ ಪ್ರಚಾರವನ್ನೇ ಆರಂಭಿಸಿ ಬಿಡುತ್ತಿದ್ದ. 

ಆ ದಿನ ಮಿಸ್ಟರ್‌ ಪೀಟರ್‌ ರಾಬರ್ಟ್‌ ಸರ್ದಾರಖಾನ್‌, ಸೈಕಲ್‌ ಹೂರಗೆ 
ನಿಲ್ಲಿಸಿ ಒಳಗೆ ಪಡಸಾಲೆಯಲ್ಲಿ ಬಂದವನು ಅತಿಥಿಗಳ ಕೋಣಯಲ್ಲಿಹಣಕಿಕ್ಕಿ ನೋಡಿದ, 
ಅದರ ಬಾಗಿಲು ತೆರೆದಿತ್ತು ಬಹಳ ಸಮಾಧಾನದಿಂದ ತನ್ನ ಅಭಿಪ್ರಾಯ ಮಂಡಿಸಿದ- 

"ಈ ಕೋಣೆ ಸದಾಕಾಲ ಖಾಲಿಯಾಗಿಯೇ ಇರುತದೆ. ವಿಷಯವೇನೆಂದರೆ 
ನನ್ನೋರ್ವ ತಂಗಿ ಲೇಡಿ ಡಾಕ್ಟರ್‌ ಇದ್ದಾಳ. ಆಕೆ ಕೆಲ ದಿನಗಳ ಮಟ್ಟಿಗೆ 
ಡೆಹರಾಡೂನ್‌ಗೆ ಬರಲಿದ್ದಾಳೆ..'' ಇಷ್ಟು ಹೇಳಿ ಉತ್ತರಕ್ಕಾಗಿ ಕಾಯದೆ...ಸೈಕಲ್‌ ಹತ್ತಿ 
ಹೊರಟುಬಿಟ್ಟ. ಮಾರನೆಯ ದಿನ ಜಾರ್ಜೆಟ್‌ ಸೀರೆ ಉಟ್ಟ ದಪ್ಪಗಿನ ಮಹಿಳ 
ಟಾಂಗಾದಲ್ಲಿ ಬಂದು ಮನೆಯ ಮುಂದೆ ಇಳಿದಳು. ಮಿಸ್ಟರ್‌ ಸರ್ದಾರ್‌ಖಾನ್‌ ಸೈಕಲ್‌ 
ಮೇಲೆ ಆಕೆ ಜೊತೆಗೆ ಬಂದಿದ್ದ ಅವನು ಇಳಿದು ಟಾಂಗಾದಲ್ಲಿದ್ದ ಸಾಮಾನು ಗಳನ್ನು 
ತೆಗೆದುಕೊಂಡು ಅತಿಥಿ ಕೋಣೆಯಲ್ಲಿರಿಸಿದ ಹಾಗೂ ಅಮ್ಮ ಮತ್ತು ಬಾಜೀಗೆ ಆಕೆಯ 
ಪರಿಚಯ ಮಾಡಿಸಿದ. ""ಈಕೆ ನನ್ನ ತಂಗಿ, ನಿಮ್ಮಲ್ಲಿ ಎರಡು ಮೂರು ದಿನ ಇರುತ್ತಾಳ. 
ಸರಿ...ನಾನೀಗ ಹೋಗುತ್ತೇನೆ'' ಎನ್ನುತ್ತ ತನ್ನ ತಂಗಿಗೆ-""ನಿಮಗೇನು ಬೇಕೋ 
ಯಾವುದೇ ಸಂಕೋಚವಿಲ್ಲದೇ ಬೇಗಮ್‌ ಸಾಹೇಬರಿಗೆ ಹೇಳಿ...ಇದು ನಿಮ್ಮ 
ಮನೆಯೆಂದೇ ತಿಳಿಯಿರಿ...ಸರಿ ಹಾಗಾದರೆ, ಬಾಯ್‌...ಬಾಯ್‌...'' ಎಂದು ಹೇಳುತ್ತ 
ಸೈಕಲ್‌ ಮೇಲೆ ಕುಳಿತು ಹೊರಟೇಬಿಟ್ಟ. 

ಈಕೆ ಓರ್ವ ಮುಸಲ್ಮಾನ ಮಹಿಳೆಯಾಗಿದ್ದಳು. ಎಲ್ಲಿಂದ ಬಂದಳು ಹಾಗೂ 
ಎಲ್ಲಿಗೆ ಹೋಗಲಿದಾಳಂಬುದನ್ನು ತಿಳಿಸಲಿಲ್ಲ ಖಾಸಗಿಯಾಗಿ ಹೋಮಿಯೋಪುಧಿಕ್‌ 
ವೈದ್ಯಕೀಯ ಅಧ್ಯಯನ ಮಾಡುತಿರುವುದಾಗಿ ಹೇಳಿದಳು ಹಾಗೂ ಸಾಯಂಕಾಲ ತನ್ನ 
ಹ್ಯಾಂಡ್‌ ಬ್ಯಾಗಿನಿಂದ ಒಂದು ಉರ್ದು ದಪ್ಪ ಪುಸಕ ತೆಗದು ತೋರಿಸುತ್ತ ಅದು 
ಹೋಮಿಯೋಪಧಿಗೆ ಸಂಬಂಧಿಸಿದ ಪುಸಕವೆಂದು ತಿಳಿಸಿದಳು. "ದಿ ರಾಯಲ್‌ 
ತೋಹಘಾ ಹಾರಮೋನಿಯಮ್‌ ಗೈಡ್‌ ಸಿರೀಜ್‌'ದ ಪತ್ರಿಕೆಗಳ ಮುಖಾಂತರ ಆ 
ಕಲೆಯನ್ನು ಕೂಡ ಕರಗತ ಮಾಡಿಕೂಂಡಿದಳು. ಆಕ ""ಓ ! ತಾಯಂದಿರ, 
ಸೋದರಿಯರ, ಲೋಕದ ಗೌರವ ನಿಮ್ಮಿಂದ ಇದೆ...'' ಎಂದು ಹಾರಮೋನಿಯಮ್‌ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 193 


ಬಾರಿಸುತ್ತಒಂದೇ ರೀತಿಯ ಬೇಸರದ ದನಿಯಲ್ಲಿ ಹಾಡಿದಳು. ಆಕೆ ಸ್ತ್ರೀ ಆಂದೋಲನ, 
ಸ್ವಾತಂತ್ರ್ಯದ ಸಮರ್ಥಕಳಿರುವುದಾಗಿ ಹೇಳುತ್ತಸ್ತ್ರೀಯರು ತಮ್ಮಇಚ್ಚೆಗನುಸಾರವಾಗಿ 
ಮದುವೆ ಮಾಡಿಕೊಳ್ಳಬೇಕೆಂಬ ಮಾತನ್ನೂ ಹೇಳಿದಳು... ಮೂರನೆಯ ದಿನ ಮಿಸ್ಟರ್‌ 
ಸರದಾರ ಖಾನ್‌ ಮತ್ತೆ ಬಂದ. ಆತ ಟಾಂಗಾ ತನ್ನೊಂದಿಗೇ ತಂದಿದ್ದ 
ಹೋಮಿಯೊಪೆಥಿಕ್‌ ಲೇಡಿ ಡಾಕ್ಟರರನ್ನು ಅದರಲ್ಲಿ ಕೂಡಿಸಿಕೊಂಡು ತನ್ನೊಂದಿಗೆ 
ಕರೆದುಕೊಂಡು ಹೋದ...ಮಿಸ್ಟರ್‌ ಪೀಟರ್‌ ರಾಬರ್ಟ್‌ ಸರ್ದಾರ ಖಾನ್‌ ಅನಂತರ 
ಮತೆಂದೂ ಬರಲಿಲ್ಲ ಈ ಲೋಕದಲ್ಲಿ ತುಂಬ ಚಿತ್ರ-ವಿಚಿತ್ರವಾದ ಘಟನೆಗಳು 
ನಡೆಯುತಲಿದವು. 


ನೀಗಸ್‌, ಕಪ್ಪು ಮತ್ತು ಬಿಳಿಯ ಬಣ್ಣದ ಕಿವಿಗಳುಳ್ಳ ಕುರೂಪಿ ನಮ್ಮ ಸಣ್ಣ ನಾಯಿಯ 
ಹೆಸರಾಗಿತ್ತು, ಅದು ಇಡೀ ದಿನ ಹೊರಗಿನ ಒಂದು ಮೂಲೆಯಲ್ಲಿ ಕುಳಿತಿರುತಿತು, 
ಏಕಂದರೆ ಅದು ಅಪವಿತ್ರ ನಾಯಿಯಿತ್ಯು ಆದರಿಂದ ಅದನ್ನು ಒಳಗೆ ಬರಲು 
ಬಿಡುತಿರಲಿಲ್ಲ ಚಳಿಗಾಲದಲ್ಲಿ ಅದು ಹೊರಗಿನ ಕೋಣೆಯೊಂದರಲ್ಲಿ ಮಲಗುತಿತ್ತು 
ರೇಶಮ್‌ ಅದರ ಹೆಗಲ ಮೇಲೆ ಹತ್ತಿ ಗುರುಗುರು ಮಾಡಿದರೂ ಅದು ಏನೂ 
ಮಾಡುತ್ತಿರಲಿಲ್ಲ ಅದು ಅತ್ಕಂತ ವಿಧೇಯ ಮತ್ತು ತಾನು ಪಡೆದ ಭಾಗ್ಯದ ಬಗ್ಗೆ 
ಸಂತೃಪಿಯಿಂದ ಇತ್ತು ಏಕೆಂದರೆ ದೇವರು ಅದನ್ನು ಅಪವಿತ್ರ ನಾಯಿಯನ್ನಾಗಿಯೇ 
ಹುಟ್ಟಿಸಿದ್ದ ಆ ಮನೆಯಲ್ಲಿ ರೇಶಮ್‌ಗೆ ಆದರ, ಗೌರವಗಳೆರಡೂ ಇವೆಯೆಂಬುದು 
ಅದಕ್ಕೆ ಗೊತ್ತಿತ್ತು ಮೋಸದಿಂದ ತುಂಬಿದ ಈ ಜಗತಿನಲ್ಲಿ ಕೋರಿಕೆಯ ಬಣ್ಣ- 
ರೂಪಗಳಿಗೇ ಹೆಚ್ಚಿನ ಗೌರವವಿದೆಯಂಬ ವಾಸ್ತವಿಕ ಸತ್ಯವನ್ನು ಅದು ಮನಗಂಡಿತ್ತು 
ಓರ್ವ ದಾರ್ಶನಿಕನ ರೀತಿಯಲ್ಲಿ ಕಣ್ಣು ಮುಚ್ಚಿಕೊಂಡು ಅದು ಇಡೀ ದಿನ ಬಹುಶಃ 
ಇದರ ಬಗೆಯೇ ಯೋಚಿಸುತಿರಬೇಕು. ಅಪರಿಚಿತರ ಸ್ವಲ್ಪ ಕಾಲು ಸಪ್ರಳವಾದರೂ 
ಸಾಕು, ಕಣ್ಣು ತೆರೆದು ಕೂಡಲೇ ಒದರಲು ಆರಂಭಿಸುತಿತ್ತು ಅದು ಇಟಲಿ ಮತ್ತು 
ಅಬಿಸೀನಿಯಾದ ಯುದ್ಧದ ಸಮಯದಲ್ಲಿಮೇಜರ ಶೆಲ್ಪನ್‌ ಸಾಕಿದ ಒಳ್ಳೆಯ ಜಾತಿಯ 
ಹೆಣ್ಣು ನಾಯಿ ಮೇಗೀಯದ ಉದರದಿಂದ ಹುಟ್ಟಿತ್ತು ಮೇಜರ್‌ ಶೆಲ್ಪನ್‌ 
ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಆಳವಾದ ಆಸಕ್ತಿ ಇರಿಸಿಕೊಂಡವರು. ಆದ್ದರಿಂದ 
ಅದರ ಹೆಸರು ನೀಗಸ್‌ ಎಂದು ಇಟ್ಟಿದ್ದರು. 

ಬಾಜೀ ತನ್ನ ಗೆಳತಿಯರನ್ನು ಸಾಯಂಕಾಲದ ಟೀ ಪಾರ್ಟಿಗೆ ಕರೆದ ದಿನ, 
ತೋಟದಲ್ಲಿ ಲೈಟಿನ ವ್ಯವಸ್ಸ ಮಾಡಲೋಸುಗ ವಿದ್ಯುತ್ತಿನ ತಂತಿಯೊಂದನ್ನು 
ಎಳೆಯಲಾಗಿತ್ತು ಆ ದಿನ ಹವಾಮಾನ ತುಂಬ ಸುಖದಾಯಕವಾಗಿತ್ಕು ಬಾಜೀ ಮತ್ತು 
ಆಕೆಯ ಗೆಳತಿಯರು ಸೂರ್ಯಾಸಆಗುವವರಗೂ ಓವರ ಕೋಟ ಹಾಕಿಕೊಂಡು ಹೊರಗೆ 
ಶತಪಥ ಗೈಯ್ಯುಶಿದ್ದರು. ಪಾರ್ಟಿಯ ನಂತರ ಬಾಜೀ ತನ್ನ ಅತಿಥಿಗಳನ್ನು ಬೀಳ್ಕೊಡಲು 
ರಸೆಯವರಗೂ ಹೋದಳು. ನೀಗಸ್‌ ಪಾರ್ಟಿಯ ಸಾಮಾನುಗಳನ್ನು ಕಾಯುತ್ತ 
ಪಾವಟಿಗೆಗಳ ಮೇಲೆ ಕುಳಿತಿತ್ತು ಬಾಜೀ ಗಳತಿಯರನ್ನಲ್ಲ ಬೀಳ್ಕೂಟ್ಟು ಮರಳಿದಾಗ 


ಬಾಗಿ ದೂರದಿಂದಲೇ ನೀಗಸ್‌ಗ ಪ್ರೀತಿ ತೋರಿದಳು. ನೀಗಸ್‌ ಈ ಅನಪೇಕ್ಷಿತ 


194 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಎಂದೂ ಊಹಿಸಲಾರದ ಅಸಾಧಾರಣ ಕೃಪಾ ದೃಷ್ಟಿಯಿಂದಾಗಿ ತುಂಬ ಸಂತೋಷ 
ಗೊಂಡು ಜೋರಾಗಿ ಹಾರಾಡತೊಡಗಿ ಬಾಜೀಗೆ ಹೆಚ್ಚಿನ ಸಂತೋಷ ನೀಡಲೋಸುಗ 
ಬರಕತ್‌ ಮಸೀಹ ಜಮಾದಾರ ಕಲಿಸಿದ ಎಲ್ಲ ಆಟ-ಪಾಠ ತೋರಿಸತೂಡಗಿತು. ಈ 
ರೀತಿ ಕುಣಿಯುತ್ತ ಕುಪ್ಪಳಿಸುತ್ತ ಅದು ಫಾರ್ಮದಲ್ಲಿಟ್ಟಿದ್ದ ಕುಂಡಗಳ ಹಿಂದೆ ಬಿದ್ದಿದ್ದ 
ವಿದ್ಯುತ್ತಿನ ತಂತಿಯನ್ನು ಬಾಯಲ್ಲಿ ಹಿಡಿದು ಚಿನ್ನಾಟವಾಡತೊಡಗಿತ್ತು ತಂತಿಯಲ್ಲಿ 
ವಿದ್ಯುತ್‌ ಇದುದರಿಂದ ನೀಗಸ್‌ ಅದನ್ನು ಕಚ್ಚಿದರಿಂದ ಕೂಡಲೇ ಕೆಳಗೆ ಬಿತ್ತು ಕೆಲ 
ನಿಮಿಷಗಳ ನಂತರ ಅದರ ಬಾಯಿಂದ ಹೊಗೆ ಬರತೊಡಗಿತು. ವಿದ್ಯುತ್‌ ಒಳಗೇ 
ಅದನ್ನು ಸುಟ್ಟು ಹಾಕಿತ್ತು.. 


ಒಂದು ದಿನ ಡಾ. ಜುಬೈದಾ ಸಿದೀಕೀಯ ಪತ್ರ ಕಲಕತಾದಿಂದ ಬಾಜೀಯ ಹಸರಿಗೆ ಬಂತು. 
""ನಾನು ಇಲ್ಲಿಗೆ ಬಂದು ತಲುಪಿದ ನಂತರ ಅದೇ ವಾರದಲ್ಲಿ ಮೆಹಮೂದ ಸಾಹೇಬ, 
ನನ್ನ ಅಣ್ಣನ ಮಗಳು ಸಾಯರಾಳೊಂದಿಗೆ ಮದುವೆ ಮಾಡಿಕೊಂಡ, ಮದುವ ಅತ್ಯಂತ 
ವಿಜೃಂಭಣೆಯಿಂದ ನಡೆಯಿತು. ನೀನು "ಇಲಸ್ಟೇಟೆಡ್‌ ವೀಕ್ಷಿ ಆಫ್‌ ಇಂಡಿಯಾ' ದಲ್ಲಿ 
ಮದುಮಕ್ಕಳ ಭಾವಚಿತ್ರ ನೋಡಿರಬೇಕು. 

ವಿಶೇಷ-- ನಾನೀಗ ದೇವರ ವಿರುದ್ಧ ಸಂಪು ಹೂಡಿದೇನೆ, ಮೊನ್ನೆ ಮೊನ್ನ ನಾನು 
ಕೂಡ ಡಾ. ಉಪ್ಪಲ್‌ ಅವರೊಂದಿಗೆ ಸಿವಿಲ್‌ ಮ್ಯಾರೇಜ್‌ ಮಾಡಿಕೊಂಡಿದ್ದೇನೆ. 
ಡಾಕ್ಟರ್‌ ಉಪ್ಪಲ್‌ ಬರದ್ದಾನ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರ. ಡಾಕ್ಟರ್‌ ಉಪ್ಪಲ್‌ 
ಹಿಂದೂ ಆಗಿದ್ದಾರೆ. ಮುಸ್ಲಿಂಯೇತರನೊಂದಿಗೆ ನಾನು ಮದುವೆ ಯಾಗಿರುವುದರ 
ಸುದ್ದಿಯನ್ನು ಮಿಸಸ್‌ ಫಾರೂಕಿ, ಮಿಸೆಸ್‌ ಖುರೇಶಿ ಮತ್ತು ಮಿಸಸ್‌ ಅನ್ಸಾರಿ ಅವರಿಗೂ 
ತಿಳಿಸು. 


ಆಶೀರ್ವಾದದೊಂದಿಗೆ 
ಜದ ಉಪ್ಪಲ್‌'' 


ಡಿಸೆಂಬರ್‌ ಮೊದಲ ವಾರದಲ್ಲಿ ಜಲಧರಾಳ ಆರೋಗ್ಯ ಆಕಸ್ತಾತ್ರಾಗಿ ತುಂಬ ಕೆಟ್ಟಿತು. 
ಆಕೆಯನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೂ ಮಾರನೆಯ ದಿನ ಆಕೆ 
ಇಹಲೋಕ ಯಾತ್ರೆ ಮುಗಿಸಿದಳು. 


ಫಕೀರಾ ಎದೆ ಬಡಿದುಕೊಳ್ಳುತ್ತಾ ಅಳುತ್ತ ತಿರುಗಿದ. ಆಗ ಗಪೂರಬೇಗಂ 
""ಸಮಾಧಾನಿಯಾಗು, ಸಹಿಸಿಕೋ ಮಗು...'' ಎಂದು ಸಾಂತ್ವನ ಹೇಳಿದಳು. 

““ಅನ್ನಾಜೀ...ಹೇಗೆ  ಸಮಾಧಾನಿಯಾಗಿರಲಿ...ನನಗೆ  ತಾಯಿಯೆಂದರೂ 
ಆಕೆಯೇ ಆಗಿದಳು...ಅತಿಗೆಯೆಂದರೂ ಆಕೆಯೇ ಆಗಿದ್ದಳು...ಹೆಂಡತಿಯೆಂದರೂ 
ಆಕೆಯೇ...'' ಹೀಗೆಂದು ಹೇಳುತ್ತ ಅವನು ಅಳುತ್ತ ಕರೆಯುತ್ತ ಮತ್ತೆ ಹೊರಗೆ 
ಹೊರಟು ಹೋದ. 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 195 


ಆದರೆ ಮಾರನೆಯ ದಿನ ಹೂ ಆರಿಸಿದ ನಂತರ ಸಶಾನ ಭೂಮಿಯಿಂದ 
ಮರಳಿದಾಗ ಅವನು ಸಂತುಷ್ಟನಾಗಿದ್ದ ಅವನ ಕೈಯಲ್ಲಿ ಮಣ್ಣಿನ ಮುಚ್ಚಳವೊಂದಿತ್ತು 
ಅದರಲ್ಲಿ ಜಲಧರಾಳ ಬೂದಿಯಿತ್ತು ಅದನ್ನು ರಾತ್ರಿ ತನ್ನ ತಲೆಯ ಶತಿರವಿಟ್ಟು 
ಕೊಂಡು ಮಲಗುವುದಾಗಿ ಅವನು ಹೇಳಿದ. ಜಲಧರಾ ಯಾವ ಗಳಿಗೆಯಲ್ಲಿ 
ಹುಟ್ಟಿರುವಳೋ ಆ ಗಳಿಗೆಯಲ್ಲಿ ಅವಳ ಪಾದದ ಚಿಹ್ನ ಬೂದಿಯ ಮೇಲೆ 
ಮೂಡುವುದು ಎಂಬುದು ಅವನ ವಿಶ್ವಾಸವಾಗಿತ್ತು 

ನಾನು ಮೊದಲೇ ತಿಳಿಸಿರುವಂತೆ ಬಾಜೀ ಎಂ. ಎ. ಫಿಲಾಸಫಿ ಓದುತ್ತಿದ್ದಳು. ಆಕ 
ತುಂಬ ಬುದ್ಧಿವಂತೆಯಾಗಿದಳು. ಫಕೀರಾನ ಮಾತುಗಳನ್ನು ಆಕ ಬಹಳ ಆಸಕ್ತಿಯಿಂದ 
ಕೇಳಿದಳು. ರಾತ್ರಿ ಊಟದ ಸಮಯದಲ್ಲಿ ಬಹಳ ಹೊತ್ತಿನವರೆಗೆ ಆಕೆ ಪುನರ್ಜನ್ಮಮತ್ತು 
ಜನರ ಅಂಧಶ್ರದ್ಧೆಯ ಬಗ್ಗೆ ತಂದೆಯೊಂದಿಗೆ ತುಂಬ ವಿಚಾರ- ವಿಮರ್ಶ ನಡೆಸಿ ದಳು. 
ರಾತ್ರಿ ಮಲಗುವಾಗ ಫಕೀರಾ ತನ್ನ ಕೋಣೆಯ ಬಾಗಿಲಕೂಂಡಿ ಒಳಗಿನಿಂದ ಹಾಕಿದ 
ಹಾಗೂ ಬೂದಿಯ ಮುಚ್ಚಳವನ್ನು ಪಲ್ಲಂಗದ ಬುಡದಲ್ಲಿರಿಸಿ ಮಲಗಿದ. 

ಬೆಳಗ್ಗೆ ಅವನು ಅಪಾರ ಸಂತಸದಿಂದ ಊಟದ ಮನೆಯಲ್ಲ ಬಂದ. ತುಂಬ 
ಸಂತೋಷದಿಂದ ಇದ್ದ ಕಾರಣ ಅವನ ಕಣ್ಣುಗಳು ತುಂಬಿ ಬಂದಿದವು. ""ಬೇಗಂ 
ಸಾಹೇಬ ದೊಡ್ಡಮಗಳು ಬೀಬೀ, ನನ್ನ ಜಲಧರಾ ಜಲಪಕ್ಷಿ(ಗೌರೈಯಾ) ಆಗಿದ್ದಾಳ'' 
ಎಂದು ಹೇಳದ. 

""ಗೌರೈಯಾ ಆದಳ?...'' ಬಾಜೀ ಹೀಗೆ ಅನ್ನುತ್ತ ಕೂಡಲೇ ಶಾಲು ಹೊದೆದು 
ಕೂಂಡು ಸರ್ವೆಂಟ್‌ ಕ್ವಾರ್ಟರ್ಸದತ್ತ ಓಡಿದಳು. ನಾನು ಕೂಡ ಆಕೆಯ ಹಿಂದೆ ಹಿಂದೆ 
ಓಡಿದೆ. 

ಫಕೀರಾ ಕೋಣೆಯಿಂದ ಮುಚ್ಚಳ ಹೊರಗೆ ತಂದು ""ನೋಡಿ...ಇಲ್ಲಿ 
ನೋಡಿ.... ನೋಡಿರಿ ಇಲ್ವಿ..'' ಎಂದಾಗ ನಾನು, ಬಾಜೀ ತೆರೆದ ಕಣ್ಣು ಮತಷ್ಟು 
ತರೆದು ಬೂದಿಯನ್ನು ನೋಡಿದವು. ಅದರಲ್ಲಿ ಗುಬ್ಬಿಯ ಕಾಲಿನ ಗುರುತು ಸ್ಪಷ್ಟವಾಗಿ 
ತೋರುತಿತ್ತು 

""ಗೌರೈಯಾ...ಗುಬ್ಬಿಯಾಗಿದೆ ಬಡೀ ಬಿಟಿಯಾ... ಬೀಬೀ...'' ಎಂದು ಅವನು 
ಹೇಳುತ್ತ ತುಂಬ ಕಾಳಜಿಯಿಂದ ಬೂದಿಯಿದ್ದ ಮುಚ್ಚಳವನ್ನು ಒಳಗೆ ತೆಗೆದು ಕೊಂಡು 
ಹೋದ. 

ಅಂದಿನಿಂದ ದಿನವೂ ಗುಬ್ಬಿಗಳಿಗೆ ಕಾಳು ಹಾಕುತಾನೆ, ಅವುಗಳಿಗೆ ಕುಡಿಯಲು 
ಬಟ್ಟಲಲ್ಲಿ ನೀರು ಹಾಕಿಡುತಾನೆ. ಯಾವುದಾದರೂ ಗುಬ್ಬಿ ಕಿಟಕಿಗಳಿಂದ 
ಯಾವುದಾದರೂ ಕೋಣೆಯಲ್ಲಿ ಬಂದರೆ ಅವನು ತನ್ನಲ್ಲ ಕೆಲಸ ಬಿಟ್ಟು ಚುಟುಕಿ 
ಹೊಡೆಯುತ್ತ ""ಅ...ಅ...ಲೇ...ಲೇ...'' ಎನ್ನುತ್ತ ಸಜ್ಜಿಯ ಕಾಳು ಅಂಗೈಯಲ್ಲಿರಿಸಿ 
ಕೂಂಡು ನಿಶ್ಚಲನಾಗಿ ನಿಲ್ಲುತಾನೆ, ಇದಕ್ಕಾಗಿಯೇ ಅವನು ತನ್ನ ಕಿಸೆಯಲ್ಲಿ ಸದಾ ಕಾಲ 


196 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಸಜ್ಜಿಯ ಕಾಳುಗಳನ್ನಿರಿಕೊಳ್ಳುತ್ತಿದ್ದ ರೇಶಮ್‌ ಯಾವುದೇ ಗೌರೈಯಾ (ಗುಬ್ಬಿ) 


೪೨೨೧೧೦ 


ಹಿಡಿಯಬಹುದೆಂಬ ಚಿಂತೆ ಅವನನ್ನು ಯಾವಾಗಲೂ ಕಾಡುತಿತ್ತು 


ಈ ವರ್ಷ ವಿಪರೀತ ಛಳಿ ಬಿಟ್ಟಿತ್ತು ಡಯಾನಾ ರೋಜ ಇನ್ನೂ ಆಸ್ಪತ್ರೆಯಲ್ಲಿಯೇ 
ಇದ್ದಳು. ಮಿಸ್ಟರ್‌ ಬೈಕೆಟ್‌ ಈಗೀಗ ಮುನ್ಸಿಪಾಲ್ಬಿಯ ನಳದ ಮೇಲೆ ಕಂಡು 
ಬರುತ್ತಿರಲಿಲ್ಲ ಈಗ ಆತ ಇಡೀ ದಿನ ಪರೇಡ ಗ್ರೌಂಡ್‌ದ ಒಂದು ಬೆಂಚ ಮೇಲೆ ತಲೆ 
ಬಾಗಿಸಿಕೊಂಡು ಬಿಸಿಲು ಕಾಸುತ್ತ ಕುಳಿತಿರುತಾನೆ. ಈ ರೀತಿ ಕುಳಿತಲ್ಲಿಯೇ 
ತೂಕಡಿಸುತಾನೆ. ಆತನ ಟೊಪ್ಪಿಗೆ ಬೆಂಚ ಮೇಲೆ ಆತನ ಹತಿರ ಭಿಕ್ಷಾ ಪಾತ್ರೆಯ ಹಾಗೆ 
ಇಡಲ್ಪಟ್ಟಿರುತದೆ. ಗಿಡದ ಹಳದಿ ಎಲೆಗಳು ಉದುರಿ ಬೀಳುತ್ತ ಅದರಲ್ಲಿ ಜಮಾ 
ಆಗುತಲಿರುತವೆ. 

ಕ್ರಿಸ್‌ಮಸ್‌ ಸಮೀಪವಾಗುತಲಿತ್ತು ಕೈರಲ್‌ (ಕ್ರಿಸ್‌ಮಸ್‌ ಹಾಡು) 
ಹಾಡುವವರ ಗುಂಪು ರಾತ್ರಿ ಸಮಯದಲ್ಲಿ ಡಾಲನ್‌ವಾಲಾದ ರಸ್ತೆಯ ಮೇಲೆ 
ತಿರುಗುತ್ತ ಅಕಾರ್ಡಿಯನ್‌ ಮತ್ತು ಗಿಟಾರ ಬಾರಿಸುತ್ತ ಕೈಸನ ಜನ್ಮದ ಹಾಡು 
ಹಾಡುತಾರೆ. ಚುಮುಚುಮು ಬೆಳಿಗ್ಗೆ ಇದ್ದಲಿ ಮಾರುವ ಗುಡ್ಡಗಾಡು ಜನರ ಧ್ವನಿ ಕೇಳಿ 
ಬರುತ್ತದೆ. ಚಂದಿಯಲ್ಲಿ ಬುಟ್ಟಿಯಲ್ಲಿ ತುಂಬಿದ ಇದ್ದಲಿಗಳ ಹೊರೆಯನ್ನು ಹಗ್ಗಕ್ಕೆ ಕಟ್ಟಿ 
ಹಗ್ಗವನ್ನು ಹಣೆಯ ಮೇಲಿಟ್ಟುಕೊಂಡು ಬುಟ್ಟಿ ಬೆನ್ನ ಮೇಲೆ ಇಳಿಬಿಟ್ಟುಕೊಂಡು 
""ಇದ್ದಲಿ ಬೇಕೆ...ಇದ್ದಲಿ...'' ಎಂದು ಕೂಗುತ್ತ ತಿರುಗುತಾರೆ. ಸೂರ್ಯ ಮೇಲೆ 
ಬರುತಿರುವಂತೆ ಎದುರಿಗಿರುವ ಹಿಮಾಲಯದ ಹಿಮಾಚ್ಛಾದಿತ ಶಿಖರಗಳ ಮೇಲೆ 
ಸೂರ್ಯ ಕಿರಣಗಳು ಬಿದ್ದು ಇಡೀ ಹಿಮಾಲಯ ರುಗ ರುಗಿಸುತದೆ. ರಾತ್ರಿ ಫಕೀರಾ 
ಗುಬ್ಬಿಗಳಿಗೆ ಕುಡಿಯಲೆಂದು ಇಟ್ಟ ನೀರೆಲ್ಲ ಬೆಳಗ್ಗೆ ಬರ್ಫ ಆಗಿರುತದೆ. ಯಾವುದೋ 
ಗುಡ್ಡಗಾಡಿನ ದಾರಿಕಾರನ ಕೊಳಲಗಾನ ಮಂಜಿನಲಿ ತೇಲಿ ಬಂದಂತೆ ಕೇಳಿಸುತದೆ. 


ಕ್ರಿಸ್‌ಮಸ್‌ ಹಬ್ಬಕ್ಕೆ ಒಂದು ದಿನ ಮೊದಲೇ ಸೈಮನ್‌ ಹೇಳಿದ-""ಬೆಳಗ್ಗೆ ಎದ್ದು 
ಸ್ಟೌವ್‌ ಮೇಲೆ ಕ್ರಿಸ್‌ಮಸ್‌ ಫುಡಿಂಗ್‌ ತಯ್ಯಾರ ಮಾಡುವೆ. ಆ ಮೇಲೆ ಚರ್ಚ್‌ಗೆ 
ಹೋಗುವೆ. ಆ ನಂತರ ಕೋಣೆಯಲ್ಲಿ ಕುಳಿತು ಇಡೀ ದಿನ ಬೈಬಲ್‌ನ ಪಠಣ 
ಮಾಡುವೆ. ಕ್ರಿಸ್‌ಮಸ್‌ದ ಎರಡನೇ ದಿನ ಫುಡಿಂಗ್‌ ತೆಗೆದುಕೊಂಡು ಬರುವೆ.'' 


ಪವಿತ್ರ ದಿನದ ಉಪಹಾರವೆಂದು ಅವನು ಬಾಜೀಗೆ ಗುಲಾಬಿ, ಆರ್ಟಿಫಿಸಲ್‌ 
ಮುತ್ತುಗಳ ಸಣ್ಣ ಹಾರ, ನನಗೆ ಕೂದಲುಗಳ ಕಟ್ಟಲು ಎರಡು ಕೆಂಪು, ಹಸಿರು ರಿಬ್ಬನ್‌ 
ರೇಷಮ್‌ಗಾಗಿ ರಬ್ಬರಿನ ಬಣ್ಣದ ಸಣ್ಣ ಚೆಂಡು ತೆಗೆದುಕೊಂಡು ಬಂದಿದ, ಅವನಿಗೆ ಆ 
ಪವಿತ್ರ ದಿನದ ಕಾಣಿಕೆಯೆಂದು ಹತ್ತು ರೂಪಾಯಿ ಕೊಡಲಾಯಿತು. ಅದು ಅವನು 
ಬಯಸಿದ್ದಕ್ಕಿಂತ ಹೆಚ್ಚಾಗಿತ್ತು ಹೀಗಾಗಿ ಅವನು ಅದೆಷ್ಟೋ ಹೊತ್ತು ಆ ಹತರ 
ನೋಟನ್ನೇ ಕಣ್ಣರಳಿಸಿ ನೋಡುತ್ತಿದ್ದ ಹಾಗೂ ನಡುಗುತ್ತಿರುವ ಕೈಗಳಿಂದ ಅದನ್ನು 
ಅತ್ಯಂತ ಕಾಳಜಿಯಿಂದ ವಾಸ್ಕೋಟಿನ ಜೇಬಿನಲ್ಲಿ ಇರಿಸಿಕೊಂಡ. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 197 


ಕ್ರಿಸ್‌ಮಸ್‌ ಹಬ್ಬ ಮುಗಿದು ಮೂರು ದಿನಗಳಾಗಿದ್ದವು. ಆದರೆ ಸೈಮನ್‌ 
ಬರಲಿಲ್ಲ ನಾಲ್ಕನೆಯ ದಿನ ಅವನ ಯೋಗಕ್ಷೇಮ ತಿಳಿದುಕೊಂಡು ಬರಲು 
ಫಕೀರಾನನ್ನು ಪಾದ್ರಿ ಸ್ಕಾಟ್‌ ಅವರ ಮನೆಗೆ ಕಳಿಸಲಾಯಿತು. ಅವನು ಮರಳಿ ಬಂದು 
ತಲೆ ತಗ್ಗಿಸಿದ ಹಾಗೂ ದುಃಖದಿಂದ ಹೇಳಿದ...""ಸೈಮನ್‌ ಸಾಹೇಬ ಈ ಜಗತಿನಿಂದ 
ಹೊರಟು ಹೋಗಿದ್ದಾರೆ. ಪವಿತ್ರ ದಿನದಂದು ಅವನ ಕೋಣೆಯ ಬಾಗಿಲು ತೆರೆದಾಗ 
ಸೈಮನ್‌ ಸಾಹೇಬರು ಪಲ್ಲಂಗದ ಮೇಲೆ ಮಲಗಿರುವಂತೆಯೇ ಸತ್ರಿರುವುದನ್ನು 
ಕಂಡನಂತೆ. ಅವರಿಗೆ ಶೀತ ತಗಲಿತ್ತು ಅವರ ಹತ್ತಿರ ಒಂದೇ ಕಂಬಳಿಯಿತ್ತು ಬೇಗಂ 
ಸಾಹೇಬ. ರಾತ್ರಿಯ ಛಳಿ ಎದುರಿಸಲು ಪ್ಯಾಂಟ್‌, ಕೋಟ್‌ ಹಾಕಿಕೊಂಡೇ 
ಮಲಗುತಿದರು.'' 

""ತುಂಬ ಛಳಿ ಬೀಳುತಲಿದೆ ಬಡೀ ಬಿಟಿಯಾ. ನಮ್ಮಲ್ಲಿ ಗಢವಾಲದಲ್ಲಿಯಂತೂ 
ಜನರು ಈ ವಿಪರೀತ ಛಳಿಯಿಂದ ನಡುನಡುಗಿ ಸಾಯುತಾರೆ. ಇನ್ನು ಇಷ್ಟೊಂದು 
ಬೆಚ್ಚನ್ನ ಬಟ್ಟೆ ಎಲ್ಲಿಂದ ತರುವುದು. ಛಳಿಯಂತೂ ಪ್ರತಿ ವರ್ಷ ಬೀಳುತ್ತಲಿದೆ.'' 


ಅಪರಾಹ್ನ ಸೈಮನ್‌ ಬರುವ ಸಮಯವಾದ ಕೂಡಲೇ ಥಂಡಿಯಿಂದಾಗಿ ಒಂದು 
ವಾರದಿಂದ ಬುಟ್ಟಿಯಲ್ಲಿ ತನ್ನ ಮಿದುವಾದ ಬೆಚ್ಚನ್ನ ಶಾಲ್‌ನಲ್ಲಿ ಮುದುಡಿ ಕೊಂಡಿದ್ದ 
ರೇಶಮ್‌ ಬುಟ್ಟಿಯಿಂದ ಹೊರಗೆ ಬಂದು ಕುಂಟುತ್ತ ಕುಂಟುತ್ತ ಗೇಟಿನ ಕಡೆಗೆ ಹೋಗಿ 
ಕುಳಿತು ಸೈಮನ್‌ನ ಬರುವಿಗಾಗಿ ಕಾಯತೊಡಗಿತು. ಏಕೆಂದರೆ ಸೈಮನ್‌ ಅದಕ್ಕಾಗಿ 
ದಿನವೂ ಬರುವಾಗ ದಾರಿಯಲ್ಲಿ ಸಿಗುವ ಮೇಜರ ಶೆಲ್ಪನ್‌ರ ಅಡುಗೆ ಮನೆಯಿಂದ 
ಕೋಳಿ ಹಾಗೂ ಬೇರೆ ಪಕ್ಷಿಗಳ ರುಚಿ ರುಚಿಯಾದ ಎಲುಬು ಗಳನ್ನು ತನ್ನ ಹೊಲಸಾದ 
ಕರವಸ್ತ್ರದಲ್ಲಿ ಅತ್ಯಂತ ಕಾಳಜಿಯಿಂದ ಸುತ್ತಿಕೊಂಡು ತರುತ್ತಿದ್ದ 

ಸೈಮನ್‌ ಬರಲಿಲ್ಲ ಬಿಸಿಲು ಕಡಿಮೆಯಾಗುತ್ತ ಬಂತು. ಅದು ಬೇಸತ್ತು ಒಳಗೆ 
ಬರುವ ಮೊದಲು ಒಂದು ಗೌರೈಯಾ (ಗುಬ್ಬಿ) ದ ಮೇಲೆ ಕಣ್ಣಿಟ್ಟಿತ್ತು ಗೌರೈಯಾ 
ಪುರ್‌ ಎಂದು ಹಾರಿ ಸಿಲ್ವರ್‌ ಓಕಮರದ ಟೊಂಗೆಯ ಮೇಲೆ ಹೋಗಿ ಕುಳಿತಿತ್ತು 
ರೇಶಮ್‌ ಅದರ ಬೆನ್ನು ಹತ್ತಲು ಗಿಡ ಏರಲು ಬಯಸಿತ್ತು ಆದರೆ ಗಾಯಗೊಂಡ 
ಕಾಲುಗಳಿಂದ ಅದು ಗಿಡದ ಬೊಡ್ಡೆಯಿಂದ ಜಾರಿ ಕೆಳಗೆ ಬರುತಿತ್ತು ಗೌರೈಯಾ ಮತ್ತೆ 
ಹಾರಿ ಎತ್ತರದ ಟೊಂಗೆಯ ಮೇಲೆ ಹೋಗಿ ಕುಳಿತಿತು. ರೇಶಮ್‌ ಮುಖವತ್ತಿ 
ನಿರುಪಾಯವಾಗಿ ದೀನತೆಯಿಂದ "ಮ್ಯಾವ್‌' ಎಂದಿತು. ಗೌರೈಯಾ ರೆಕ್ಕೆ ಬಿಚ್ಚಿ ನೀಲ 
ಬಯಲ ಬಾನಿನತ್ತ ಹಾರಿಹೋಯಿತು. 


ಹಿಂಸೃ ಪಶುವಿನ ನಗೆ 


ಹಿಮಾಲಯ ಮತ್ತು ಶಿವಾಲಕ್‌ದ ಮಧ್ಯದ, ಬೆಟ್ಟಗಳ ನಡುವಿನ ಭೂಭಾಗ 
""ಡೂನ್‌'' ಎಂದೆನ್ನಿಸಿಕೂಳ್ಳುತ್ತದೆ. (ಇವುಗಳಲ್ಲಿ ಒಂದು ಡೆಹರಾಡೂನ್‌) ಒಂದು 
ನೂರ ಇಪ್ಪತ್ತೈದು ಮೈಲುಗಳವರೆಗೆ ಹಬ್ಬಿರುವ ಕೊರಬಟ್‌ ನ್ಯಾಷನಲ್‌ ಪಾರ್ಕ ಕೂಡ 
ನೈನಿತಾಲ ಜಿಲ್ಲೆಯ ಒಂದು ಡೂನ್‌ದಲ್ಲಿದೆ. ರಾಮಗಂಗಾ, ಬೆಟ್ಟಗಳಿಂದ ಕೆಳಗಿಳಿದು 
ಕೊರಬಟ್‌ ನ್ಯಾಷನಲ್‌ ಪಾರ್ಕದಲ್ಲಿ ಪ್ರವೇಶಿಸುತ್ತದೆ. ಅದರ ಒಂದು ತಟದ ಮೇಲ 
ಸಾಲು ಸಾಲು ಬೆಟ್ಟಗಳಿವೆ. ಇನ್ನೊಂದು ಕಡೆ ನಿಬಿಡವಾದ ವನಶ್ರೀ. ದಟ್ಟವಾದ 
ಕಾಡಿನಲ್ಲಿ ಹುಲಿ, ಚಿರ್ಚ, ಜಿಂಕೆಗಳಿವೆ. ಆನೆಗಳು ಮತ್ತು ನೀರುಗುದುರಗಳ ಹಾಗ 
ಯಾವುದಾದರೂ ಜೀಪ ಅಡವಿಯ ದಾರಿಯಲ್ಲಿ ಹೊರಟರೆ, ಅದರ ಸಪುಳಕ್ಕೆ ಹುಲಿ, 
ಚಿರ್ಚ, ಸಾರಂಗ, ಅಡವಿ ಆಕಳು ನಮ್ಮಕಣಗೆ ಕಾಣದ ಹಾಗೆ ಮಾಯವಾಗಿ ಬಿಡುತ್ತವೆ. 
ಆಗ ಕೇವಲ ತರಗೆಲೆಯ ಸರಕ್‌...ಸರಕ್‌... ಎನ್ನುವ ಶಬ... ಅಥವಾ ಎಲ್ಲೊ ಒಂದಿಷ್ಟು 
ಅವು ಕಂಡ ಹಾಗೆ, ಅವುಗಳ ಪ್ರತಿಬಿಂಬ ಗೋಚರ ವಾಗುತ್ತದೆ... ಮನುಷ್ಯನ 
ತಲೆಯಒಳಗಿನ ಕಾಡಿನಲ್ಲಿ ಅಡಗಿಕೊಂಡಿರುವ ಯಾವುದೋ ಕಲ್ಪನೆ, ವಿಚಾರದ 
ಹಾಗೆ... ಮತ್ತು ಯಾವಾಗಾದರೊಮ್ಮೆ ರಾತ್ರಿಯ ಸಮಯ ಜೀಪಿನ ಅಥವಾ ಕಾರಿನ 
ಹೆಡ್‌ ಲೈಟ್ಸಗಳ ಬೆಳಕಿನಲ್ಲಿ ಏನನ್ನೋ ಕಾದುಕೊಂಡು ನಗುತ್ತ ಕುಳಿತಿರುವ ಹಿಂಸ್ರಪಶು 
ಅಥವಾ ಕರಡಿ ಕಾಣಿಸಿಕೊಳ್ಳುತವೆ...ಒಂದು ಆಕಸ್ಮಿಕ ಅಪರಿಚಿತ ಭಯ ಒಕ್ಕರಿಸಿದ 
ಹಾಗೆ... 

ಜಿಂಕೆಗಳಿಂದ, ನಾನಾ ಬಣ್ಣದ ಪಕ್ಷಿ ಸಂಕುಲದಿಂದ, ಹಾವುಗಳಿಂದ ತುಂಬಿರುವ 
ದಟ್ಟಾರಣ್ಯದ ಮೇಲೆ ಹರಡಿರುವ ಕತ್ತಲೆಯ ರಾಗ...ಕಲ ಕಲ ರವ ಗೈಯುತ್ತ 
ಹರಿಯುವ ನದಿ...ನಿದ್ರಿಸುತ್ತಿರುವ ಪಶು ಪಕ್ಷಿಗಳು... ಹಿಂಸ್ರಪಶುಗಳು... ಹಿಮಪೂರಿತ 
ಛಳಿ, ಕವಿದಿರುವ ಮೋಡ... ಕತ್ತಲೆಯ ನಿಶ್ಯಬ್ಬತೆ...ಇವೆಲ್ಲವುಗಳ ಒಂದು ಸಿಂಫನಿ... 

ಈ ವರ್ಷ ಡಿಸೆಂಬರ ತಿಂಗಳಲ್ಲಿ ಕಾಡಿನ ಬದಿಯಲ್ಲಿರುವ ರೆಸ್ಟ್‌ಹೌಸ್‌ದ 
ಕಂಪೌಂಡಿನಲ್ಲಿ ಎಂದಿನಂತೆ ನಾನಾ ರೀತಿಯ ವೇಷಭೂಷಣದ ಜನ ಇದ್ದಾರೆ...ತಮ್ಮ 
ತಮ್ಮ ಕಾರುಗಳಲ್ಲಿ ಇಂಗ್ಲೆಂಡಿನಿಂದ ಬಂದಿರುವ ಓರ್ವ ರಿಟೈಯರ್ಡ್‌ ಸೇನಾಧಿಕಾರಿ, 
ಆತನ ಮೇಮ, ಕೇಂಬ್ರಿಡ್ಜ್‌ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು... ಹಿಮಾಲಯ 
ದಲ್ಲಿರುವ ಸಸ್ಯಗಳ ಅಧ್ಯಯನಕ್ಕೆ ಬಂದಿದ್ದಾರ...ಕೆಲ ಯುರೋಪದ ತರುಣರು, 
ಇವರಲ್ಲ ಟೆಂಟಿನಲ್ಲಿ ವಾಸವಾಗಿದಾರೆ. ಕೆಲ ಅಂತರದಲ್ಲಿ ಸಣ್ಣ ಸಣ್ಣ ಡೇರೆಗಳಲ್ಲಿ 
ವಾಸವಾಗಿರುವ ಗುತಿಗೆದಾರರು, ಕೆಲಸದವರು ಕಂಪೌಂಡಿನಲ್ಲಿ ಹೊಸ ಹೊಸ ಕಟ್ಟಡ 
ಕಟ್ಟುತ್ತಿದ್ದಾರೆ. ಕೊರಬಟ್‌ ನ್ಯಾಷನಲ್‌ ಪಾರ್ಕದಲ್ಲಿ ಪ್ರವಾಸಿಕರ ಬರುಹೋಗುವ 
ಸಂಖ್ಯ ಹಚ್ಚುತ್ತಲೇ ಇದೆ. 


ಕುರ್ರತುಲ ಐನ ಹೈದರ ಅವರ ಆಯ್ರ ಕತೆಗಳು 199 


ಮುಖ್ಯ ಮಾವುತ ಡಿನರ್‌ದ ನಂತರ ಎಲ್ಲ ಆನೆಗಳನ್ನು ಹಿಡಿದು ತರುತಾನೆ. ಅವು 
ಮೊಣಕಾಲುರಿ ಪಶ್ಚಿಮದಿಂದ ಬಂದಿರುವ ಪ್ರವಾಸಿಕರಿಗೆ ವಂದನೆ ಸಲ್ಲಿಸುತವೆ. ಅವರ 
ಹೆಂಗಸರು ಎಲ್ಲ ಆನೆಗಳಿಗೆ ಒಂದೊಂದು ಸಿಹಿಯಾದ ದಪ್ಪಗಿನ ರೊಟ್ಟಿಯನ್ನು 
ತಿನ್ನಿಸುತ್ತಾರೆ. ನಂತರ ಅವರು ತಮ್ಮ ತಮ್ಮ ಕೋಣೆಯೊಳಗೆ, ಡೇರೆಯೊಳಗೆ, 
ಕ್ವಾರ್ಟರ್‌ಗಳಲ್ಲಿ ಗುಡಿಸಲುಗಳಲ್ಲಿ ಹೋಗಿ ನಿದ್ರಿಸುತಾರೆ. ಬೆಳಿಗ್ಗೆ ರಾಮಗಂಗಾದಲ್ಲಿ 
ಸೂರ್ಯ ಹಣಿಕಿಕ್ಕುತ್ತಾನೆ...ಆಗ ಇಡೀ ಕಾಡು ಎಚ್ಚರವಾಗುತ್ತದೆ... ಜೀವಂತ 
ವಾಗಿರುವ ಜಿಂಕೆ ಮತ್ತು ಆಡು, ಸತ್ತ ಎವೆ (ಕೆಲವೊಮ್ಮ ಮನುಷ್ಯನ ಹೆಣಗಳು) 
ಹಸಿಮಾಂಸ, ಕ್ರಿಮಿ-ಕೀಟಗಳು ಬೇಯಿಸಿದ. ತತಿಗಳು ಮತ್ತು ಟೋಸ್ಟ ಜಾಮ್‌, 
ಚಹಾ, ಕಾಫಿ, ಪುರಿಭಾಜಿ, ಪರಾಠಾ ಅಥವಾ ಒಣರೊಟ್ಟಿಯ ಉಪಹಾರ ಮುಗಿಸಿ 
ತಮ್ಮ ತಮ್ಮ ದಿನ ಆರಂಭಿಸುತಾರೆ. 

ಆಗ ಕಳ್ಳಹೆಜ್ಜೆಯಲ್ಲಿ ಮೂರ ಕಂಪೌಂಡಿನಲ್ಲಿ ಬರುತಾನೆ. ಅವನು ಹೂಸ 
ಕಟ್ಟಡದ ಕಳಗ ಹೋಗಿ ನಿಲ್ಲುತಾನ. ರಾಮಪುರಿ ಬೇರಾ ಕೂಗಿ ಕೊಳ್ಳು 
ತಾನೆ-""ಮೂರ್ಷ ಬಂದ'' ಎಂದು. ಅಲ್ಲಿ ಅತಿತ, ತಿರುಗಾಡುತಿರುವ ಮಿಸೆಸ್‌ 
ಪ್ರಿಮೆಂಟಲ್‌ ಹೇಳುತಾಳ- ""ಹಲೊ ಬೊಡು...ಗುಡ್‌ಮಾರ್ನಿಂಗ್‌'', ಬ್ರಿಗೇಡಿ 
ಯರ್‌ ಫ್ರಿಮೆಂಟಲ್‌ ಗರ್ಜಿಸುತ್ತ-""ಹಲೊ ಬೊಡು...ಓಲ್ಲ್‌ ರಾಸ್ಕಲ್‌...''ಎಂದರೆ 
ಅಮೇರಿಕನ್‌ ಪ್ರವಾಸಿ ಮುಗುಳ್ನಗುತ್ತ ""ಹಾಯ್‌...ಬೊಡು..'' ಎಂದರೆ, 
ಇನ್ನಾವುದೋ ಅಮೇರಿಕನ್‌ ಹುಡುಗಿ ಕೂಗುತಾಳ-""ಕೀವಟ್‌...?'' 

ಬುದ್ದು (ಮೂರ) ದಿನಕ್ಕೆ ಎರಡು ಸಲ ಕಂಪೌಂಡಿನಲ್ಲಿ ಬರುತಾನೆ. ಬೆಳ 
ಉಪಹಾರಮಾಡುತಾನೆ ಹಾಗೂ ಹೊರಟು ಹೋಗುತಾನೆ...ರಾತ್ರಿ ಬಂದು 
ಊಟಮಾಡಿ ಮತ್ತೆ ಹೊರಟು ಹೋಗುತಾನೆ... 


ಜೆಯಾಯಿತು. ಆ ಮಬ್ಬುಗತಲಲ್ಲಿ ಒಂದು ಹಸಿರು ಬಣ್ಣದ ಜೀಪ್‌ ಸ್ಟೇಷನ್‌ 
ರ್ಟ ಬಂದು ಹೊಸ ಕಟ್ಟಡದ ಎದುರಿಗೆ ನಿಂತಿತು. ಇಬ್ಬರು ಗಂಡಸರು ಮತ್ತು 
ಓರ್ವ ಹಣ್ಣುಮಗಳು ಅದರೊಳಗಿಂದ ಇಳಿದರು. ಹೂಸ ರೆಸ್ಟ್‌ ಹೌಸಿನ ಆಳುಗಳು 
ಓಡೋಡಿ ಬಂದು ಅವರ ಸಾಮಾನು ಇಳಿಸಿದರು, ಏಕೆಂದರೆ ಅವರು ವಿಶಿಷ್ಟ 
ಪ್ರವಾಸಿಗಳಾಗಿದ್ದರು ಎಂದೆನಿಸುತ್ತಿತ್ತು ಅಮೇರಿಕನ್‌ ಮ್ಯಾಚಿಂಗ ಹೂ ಹೂವಿನ 
ಸೂಟಕೇಸ್‌, ಹೋಲ್ಲಾಲ್‌ ಮತ್ತು ಬ್ಯಾಗ... ಭರ್ಜರಿ ಪಿಕ್‌ನಿಕ್‌ ಬಾಸ್ಕೇಟ... ಅವರು 
ಮೂವರು ಸ್ವಾಗತ ಕಕ್ಷದಲ್ಲಿ ಪ ಪ್ರ ವೇಶಿಸಿದರು, ಅದರ ಒಂದು ಬದಿಯಲ್ಲಿ ಸುಸಜ್ಜಿತ, 
ಅಲಂಕೃತ ಬಾರ್‌ ಇತ್ತು ಹುಡುಗಿ ಕಣ್ಣೆತ್ತಿ ಬೇಸರದಿಂದ ಸುತಲೂ ನೋಡಿದಳು... ಆಕೆ 
ನೋಡಿದ ರೀತಿ ನೋಡಿದರ, ಆಕೆ ಕೇವಲ ಪಂಚತಾರಾ ಹೋಟಲಿನಲ್ಲಿದವ ವಳಿಂದು 


ತೋರುತಿತ್ತು 


ಗಹ 


ನ್ಮ ಸ್ರ ಕಿವಿಯಲ್ಲ 


6 
ay 
(GL 
(1 
{u 
€) 
ಟ್ರ 
tL 
p 
Pal 
A 
4 
CL 
8 


200 ಕುರ್ರತುಲ ಐನ ಹೃದರ ಅವರ ಆಯ್ದ ಕತೆಗಳು 


ಪಾತ್ರ ರುಹೇಲ್‌ ಖಂಡದ ಕಥಾಸಾಹಿತ್ಯದಲ್ಲಿ ಈಗಲೂ ಸಿಗುತ್ತವೆ. ಅವನು ಬೆರಳ ತ್ತಿ 
ಬೆಟ್ಟದ ಹುಡುಗನಿಗೆ ಹೇಳಿದ-""ಒಂದು ಬ್ರ್ಯಾಂಡಿ ಮತ್ತು ಸೋಡಾ''. ಒಂದು 
ಚರ್ಮದ ಸ್ಟೂಲಿನ ಮೇಲೆ ಕುಳಿತ. ಕೆಲಕ್ಷಣಗಳ ನಂತರ ಅವನು ಬ್ರಿಗೇಡಿಯರ್‌ನ 
ಮೇಲೆ ದೃಷ್ಟಿಹಾಯಿಸಿದ, ತನ್ನತ್ತ ಅವನು ನೋಡುವಂತೆ ಮಾಡಲು ಪ್ರಯತ್ನಿಸಿದ. 
ಆದರೆ ಬ್ರಿಗೇಡಿಯರ್‌ ಅದನ್ನು ಎಳ್ಳಷ್ಟೂ ಗಮನಿಸಲಿಲ್ಲ ಬಿಳಿತೊಗಲಿನ ಪಶ್ಚಿಮದ 
ವ್ಯಕ್ತಿಯಿದ್ದಾಗ ಹಿಂದುಸಾನಿ ಹೆಚ್ಚಾಗಿ ಅತ್ಯಂತ ವಿನಯಿಗಳಾಗಿ, ಸೋಬರ್‌ ಆಗಿ 
ವಿಚಿತ್ರವಾದ ದನಿಯಲ್ಲಿ ಇಂಗ್ಲೀಷ ಮಾತಾಡತೊಡಗುತಾರೆ. ಅವರೊಂದಿಗೆ 
ಮಾತಾಡಿದ್ದಕ್ಕೆ ಅಭಿಮಾನಪಡುತಾರೆ...ಇಂಥ ಹೊತ್ತಿನಲ್ಲಿ ಪಾಶ್ಚಿಮಾತ್ಯರು ಮನಸ್ಸಿ 
ನಲ್ಲಿಯೇ ಇಂಥವರ ಬಗ್ಗೆ ನಗುತ್ತಾರೆ...ಮೋಜಂದರೆ ಇದೇ ಹಿಂದೂಸಾನಿ ತನ್ನ 
ದೇಶದ, ತನ್ನವರೊಂದಿಗೆ ಬಹುತೇಕ ಒರಟಾಗಿ ವರ್ತಿಸುವ ಪರಿಪಾಠ ಹೊಂದಿ 
ರುತಾರೆ... 

ಎರಡನೆಯವ ತೆಳ್ಳಗಿನ, ಕುಳ್ಳಗಿನ, ಬೋಳುದಲೆಯ, ಕರಡಿ ಕಣ್ಣಿನ ಗುಡ್ಡಿ 
ಗಳನ್ನು ತುಂಬ ಸರಳವಾಗಿ ಅತಿತ್ತ ತಿರುಗಿಸುವವನು, ಮೆಲ್ಲ ಮೆಲ್ಲಗೆ ಮಾತಾಡುತ್ತಿದ್ದ 
ಮತ್ತು ರೆಸ್ಟಹೌಸ್‌ನ ಮ್ಯಾನೇಜರನೊಂದಿಗೆ ಮಾತುಗಳಲ್ಲಿ ತೊಡಗಿದ್ದ ತರುಣಿ ಇನ್ನೂ 
ನಿಂತೇ ಇದ್ದಳು. ಆಕೆ ಯಾವಳೋ ಸಿನಿಮಾಸ್ಟಾರ ಇರಬೇಕೆನಿಸುತಿತ್ತು ಅಥವಾ 
ಯಶಸ್ವೀ, ದುಬಾರಿ...ಫ್ಯಾಶ್‌ನೆಬಲ್‌, ಮಾಡಲ್‌, ಸುಂದರಿ, ಹೊಳೆವ ಬಣ್ಣದ, 
ಆರೋಗ್ಯವಂತ ಹಾಳತ ಎತರದ, ಮಾದಕತೆಯಿಂದ ತುಂಬಿದ ಕಣ್ಣಿನವಳಾಗಿದ್ದ 
ಳಾಕೆ...ಆಕೆ ಬಹು ಬೆಲೆಯ ವಜ್ರ, ವೈಢೂರ್ಯದ ಆಭರಣಗಳನ್ನಿಟ್ಟಿದ್ದಳು. ಕುಳ್ಳವ್ಯಕ್ತಿ 
ವಯಸ್ಸಿನಲ್ಲಿ ಅವಳಿಗಿಂತ ಎರಡು ಪಟ್ಟು ಹೆಚ್ಚಿಗಿರಬೇಕು. ಕೆಲಕ್ಷಣಗಳ ನಂತರ 
ಅವರಿಬ್ಬರೂ ಮೇಲೆ ಹೋದರು. ಕಿವಿಯಲ್ಲಿ ತೂತಿದ್ದ ಮನುಷ್ಯ ಬಾರ್‌ನಲ್ಲಿ ಬ್ರ್ಯಾಂಡಿ 
ಕುಡಿಯುತ್ತಲಿದ್ದ ಹೂರಗೆ, ಕಾಡಿನಲ್ಲಿ ಹುಲಿಗಳು ಗರ್ಜಿಸುವ ಶಬ್ದ ಕೇಳಿಬಂತು... 

“ಅದ್ಭುತವಾದ ಈ ಟೈಗರ್‌ ಕಂಟ್ರಿ ಇನ್ನುಮುಂದೆ ಕಾಲಾಗಢ ಡ್ಯಾಮಿನಲ್ಲಿ 
ಮುಳುಗಿ ಹೋಗುತ್ತದಲ್ಲ-ಎಂದು ಚಿಂತೆ...'' ಎಂದು ಕಿವಿಯಲ್ಲಿ ತೂತಿದ್ದ ಮನುಷ್ಯ 
ಹೇಳಿದ. 

“ನನಗೂ ಬೇಸರವೆನ್ನಿಸುತದೆ, ಈ ವಿಷಯ ಕೇಳಿ...'' ಎಂದು ಬ್ರಿಗೇಡಿಯರ್‌ 
ಸಂಕ್ಷಿಪವಾಗಿ ಉತರಿಸಿದ... 

“ನಾನು ದೂಡ್ಡ ದೊಡ್ಡ ಬೇಟೆಯಾಡುವ ಸಳಕ್ಕೆ 
ಕರದೊಯ್ಯುತ್ತೇನೆ...ಆ ಕಾಲ ಈಗ ಹೊರಟು ಹೋಯಿತು...ತಾವು?'' 

""ಮೀನದ ಬೇಟೆಯಾಡಲು ಪ್ರತಿವರ್ಷ ಇಂಗ್ಲೆಂಡಿನಿಂದ ಇಲ್ಲಿಗೆ ಬರುತ್ತೇನೆ...”' 
ಎಂದು ಬ್ರಿಗೇಡಿಯರ್‌ ಉತ್ತರಿಸಿದ. 

“ತಮಗೆ ನನ್ನಿಂದ ಏನಾದರೂ ಸೇವೆಯ ಅವಶ್ಯಕತೆಯಿದ್ದರೆ ಹೇಳಿ, ನಾನು 
ಸಿದನಿದ್ದೇನೆ.'' ಕಿವಿಯಲ್ಲಿ ತೂತಿದ್ದ ಮನುಷ್ಯ ಹೇಳಿದ... 


ತೆ 
| 


ಶಿಕಾರಿಗಳನ್ನು 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 201 


"ಇಲ್ಲ..ಏನೂ ಇಲ್ಲ..ನಾನು ಉಪಕೃತ...'' ಎಂದು ಬ್ರಿಗೇಡಿಯರ್‌ 
ಬೇಸರದಿಂದ ಉತರಿಸಿದ. 


ಹೊರಗೆ ರಾತ್ರಿಯ ದನಿಗಳು ಹೆಚ್ಚುತಲಿದ್ದವು. ೧೫-೨೦ ನಿಮಿಷಗಳು ಕಳೆದು 
ಹೋದವು. ಕಿವಿಯಲ್ಲಿ ತೂತಿದ್ದ ವ್ಯಕ್ತಿ ಬ್ರಿಗೇಡಿಯರನನ್ನು ದಿಟ್ಟಿಸಿ ನೋಡುತಿದ್ದ... 
ಅವನ ಕಣ್ಣು..ಕೇವಲ ಒಂದು ಕಣ್ಣು..ಕಂಪಗಾಗಿತ್ತು 

""ಸಸ್ಮಶಾಮಲೆಯ ಈ ಭಾಗ ತುಂಬ ರೋಮ್ಯಾಂಟಿಕ್‌ ಭಾಗವಾಗಿದೆ...'' 
ಎಂದು ಅವನೆಂದ...ಮತೆ-""ಒಂದು ವೇಳ ತಾವು...'' ಬ್ರಿಗೇಡಿಯರ್‌ ಯೋಚಿಸಿದ, 
ಸ್ಟೂಲ್‌ ಮೇಲಿಂದ ಎದ ಚುರುಟ ಹಚ್ಚಿದ ಮತ್ತುಅವನಿಗೆ ""ಗುಡ್‌ ನೈಟ್‌'' ಹೇಳುತ್ತ 
ಅಲ್ಲಿಂದ ಹೊರಟು ಹೋದ. 

ಕಿವಿಯಲ್ಲಿ ತೂತಿದ್ದ ವ್ಯಕ್ತಿ ಬಾರ್‌ ಕೌಂಟರಿನ ಮೇಲೆ ತಬಲಾ 
ಬಾರಿಸಲಾರಂಭಿಸಿದ. ಅವನು ಬ್ರಾಂಡಿ ಗ್ಲಾಸ್‌ ಖಾಲಿಮಾಡಿದ ಹಾಗೂ 
ಬಾರ್‌ಮನ್‌ನಿಗೆ ಹೇಳಿದ-""ಬಿಲ್‌ ಮೇಲೆ ಕಳಿಸು. ಅವರ ಕೋಣೆಯ ನಂಬರ 
ಏನಿದ...? ಬಿಲ್‌ ಸಾಹೇಬರಿಗೆ ಕಳಿಸು...ಮೇಮಸಾಬರೊಂದಿಗೆ ಬಂದಿದ್ದಾರಲ್ಲ.. 
ಅವರಿಗೆ...ಮೇಲೆ ಹೋಗಲು ಸ್ಟೇರಕೇಸ್‌ ಎಲ್ಲಿದೆ...?'' ಬಾರ್‌ಮೆನ್‌ ದಾರಿ 
ತೋರಿಸಿದ. 

ಮೇಲೆ ಹೋಗಿ ಈ ಮನುಷ್ಯ ಒಂದು ಕೋಣೆಯ ಬಾಗಿಲು ಬಡಿದ. ಒಳಗಿನಿಂದ 
“ಬಾ” ಎಂದು ಬುಲಾವ್‌ ಬಂತು. ಬಾಗಿಲು ಒಳಗಿನಿಂದ 
ಹಾಕಿಕೊಂಡಿರಲಿಲ್ಲ... ದಬ್ಬಿದ...ಒಳಗೆ ಹೋದ...ತರುಣಿ ಪಲ್ಲಂಗದ ಮೇಲ ಅಡ್ಡಾಗಿ 
ಜಮ್‌ ಕೋರಬಟ್‌ನ- ""ಕುಮಾಯುದಲ್ಲಿಯ ನರಭಕಕ'' ಗ್ರಂಥದ ಪುಟ 
ತಿರುವುತಿದಳು...ಪ್ರವಾಸಿಕರಿಗಾಗಿ ಈ ಗ್ರಂಥವನ್ನು ಪ್ರತಿಯೊಂದು ಕೋಣೆಯಲ್ಲಿರಿಸ 
ಲಾಗಿರುತಿತ್ತು..ಕುಳ್ಳಗಿನ ವ್ಯಕ್ತಿ ಇನ್ನೊಂದು ಪಲ್ಲಂಗದ ಮೇಲೆ ಮಲಗಿ ಛತ್‌ 
ನೋಡುತಲಿದ... ಅವನು ಬಂದವನಿಗೆ ""ಹೋಗು'' ಎಂದು ಗದರಿಸಿದ... 

""ಸರಿ. ಹೋಗುತೇನೆ...ನಾನು ರಾತ್ರೋ ರಾತ್ರಿ ಇಲ್ಲಿಂದ ಹೊರಟು 
ಹೋಗುತೇನೆ...ತಾವು ನನಗೆ ನಜೀಬ ಆಬಾದ...'' 

""ಹೋಗು'' ಆ ಕುಳ್ಳ ಮನುಷ್ಯ ಅವನ ಮಾತಿನ ಮಧ್ಯದಲ್ಲಿಯೇ ಮತ್ತೊಮ್ಮೆ 
ಗದರಿಸಿದ... 

“ಗುಡ್‌ ನೈಟ್‌'' ಎಂದು ಹೇಳಿದ ಆ ಕಿವಿಯಲ್ಲಿ ತೂತಿದ ವ್ಯಕ್ತಿ ತರುಣಿಯನ್ನು 


ಕುರಿತು ಹೇಳಿದ-""ಆದಿತ್ಯವಾರ ಬೆಳಗ್ಗೆ ಬರುತ್ತೇನೆ... ಸಿದವಾಗಿರು...'' 
"'ಹೋಗು...'' ಮತ್ತ ಆ ಕುಳ್ಳ ಗರ್ಜಿಸಿದ... 
ಕಿವಿ ತೂತಿದ್ದವ್ಯಕ್ತಿಅವನಿಗ ಬಾಗಿ ಸಲಾಮ ಮಾಡಿದ ಹಾಗೂ ಅಲ್ಲಿಂದ ಹೊರಗೆ 
ಹೂರಟು ಹೋದ... 


202 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಕುಳ್ಳವ್ಯಕ್ತಿ ಎದ್ದು ಒಂದು ಸೂಟ್‌ಕೇಸ್‌ ತೆರೆದ. ಅದರಲ್ಲಿಂದ ಚರ್ಮದ ಪಟ್ಟಿಗೆ 
ತೆಗೆದ ಮತ್ತು ಒಂದು ಚಾಬುಕ..ಅವನು ಅವೆರಡನ್ನೂ ತರುಣಿಯತ್ತ ಎಸೆದ ಹಾಗೂ 
ಬಾಗಿಲು ಒಳಗಿನಿಂದ ಹಾಕಿಕೊಂಡ... 


ಬೆಳಗ್ಗೆ ಮಿಸೆಸ್‌ ಪ್ರೀಮೆಂಟಲ್‌, ಬಟ್ಟೆ ತೊಳೆದು ಹರವುತಿದಳು. ಅವಳ ಗಂಡ 
ಅಲ್ಲಿಯೇ ಸಮೀಪದಲ್ಲಿ ಕುರ್ಚಿಯ ಮೇಲೆ ಕುಳಿತು ಪೇಪರ ಓದುವುದರಲ್ಲಿ 
ಮಗ್ನನಾಗಿದ್ದ. ಆಕೆ ತನ್ನಲ್ಲಿಯೇ ಅಂದುಕೊಂಡಳು-""ಪುವರ್‌ ಗರ್ಲ್‌... ಪುವರ್‌ 
ಥಿಂಗ್‌...” ಬ್ರಿಗೇಡಿಯರ್‌ ಮೌನವಾಗಿಯೇ ಇದ್ದ 

"ಇಂಡಿಯನ್‌ ಎಳಯ ವಧು...ಬಡಪಾಯಿ...ನಾವು ಅವಳಿಗಾಗಿ ಏನನ್ನಾ 
ದರೂ ಮಾಡಲಾರೆವೆ ಹೆನ್ರಿ...?”' 

"ಏನು ಡೋರಸ್‌...?'' ಬ್ರಿಗೇಡಿಯರ್‌ ಕೊಂಚ ಬೇಸರದಿಂದ ಗಾಬರಿ 
ಯಾಗಿಯೇ ಕೇಳಿದ. 

"ಆ ತರುಣಿ, ಬಡಪಾಯಿ ನಿನ್ನೆ ರಾತ್ರಿ ಇಲ್ಲಿಗೆ ಬಂದಿದ್ದಾಳೆ... ಅವಳು ಬೆಳಗ್ಗೆ 
ಶಾಲು ಹೊದ್ದು ಅಲ್ಲಿ ಶತಪಥ ಮಾಡುತಿದಳು...ಸೀರೆಯ ಕೆಳಗೆ ಬೆನ್ನ ಮೇಲೆ 
ಚಾಬುಕದ, ಬರೆ ಎಳದ ಹಾಗಿನ ಗುರುತುಗಳಿದ್ದವು... ಅವಳ ಗಂಡ ಅವಳನ್ನು ಹೀಗೆ 
ಹೊಡೆಯುತಾನೆ... ಏನು ನಾವು...'' 

“ಮೈಡಿಯರ್‌ ಡೋರಸ್‌...ನಾವು ಇನ್ನೊಬ್ಬರ ವಿಷಯದಲ್ಲಿ ಈ ರೀತಿ ಮಧ್ಯ 
ಪ್ರವೇಶಿಸುವುದು ಸರಿಯಲ್ಲ...” 

""ಆದರೆ ಹೆನ್ರಿ...'' 


ಬೆಳಗಿನ ಹನ್ನೊಂದು ಗಂಟೆಗೆ ತರುಣಿ ತನ್ನ ಕೋಣೆಯಲ್ಲಿ ಡ್ರೆಸ್ಸಿಂಗ ಟೇಬಲ್ಲಿನೆದುರು 
ಕುಳಿತು ಸಿಂಗಾರಗೊಳ್ಳುತ್ತಿದಳು... ಅವನು ಸಫಾರಿ ಸೂಟ್‌ ಹಾಕಿ ಕೊಂಡಿದ್ದ. ತುಂಬ 
ಷೋಕಿ ಮನುಷ್ಯನಾಗಿದ್ದ ಕೂದಲುಗಳಿಗೆ ಸ್ವಿಸ್‌ ಪೇಂಟನ್‌ ಹಚ್ಚಿಕೊಳ್ಳುತ್ತ 
ಕುಣಿಯುತ್ತ ಕುಪ್ರಳಿಸುತ್ತ ಹಾಡುತಲಿದ್ದ-""ಮನಸ್ಸು ಜಂಗಲದಲ್ಲಿಯೇ ಸುಖ 
ಅನುಭವಿಸುತದೆ, ಇಲ್ಲ ಸೌಂದರ್ಯದ ಮೇಲೆ ಪ್ರೇಮ ಇಮ್ಮಡಿ ಯಾಗುತದೆ...'' 

ತರುಣಿ ಆಸಕ್ತಿಯಿಂದ ಆ ಹಾಡು ಕೇಳುತ್ತಿದ್ದಳು... 

""ಈ ಹಾಡು, ನೀನು ಹುಟ್ಟಿರಲಿಲ್ಲಇನ್ನೂ, ಆ ಕಾಲದ್ದು..'' ಅವನು ಕ್ಯಾಮರಾ 
ಮತ್ತು ದುರ್ಬಿನ್‌ ಎತ್ತಿ ಕೊಳ್ಳುತ್ತ ಅವಳಿಗೆ ಹೇಳಿದ. 

ಇಬ್ಬರೂ ಹೊರಗೆ ಬಂದರು. ಬಾಗಿಲಗೆ ಕೀಲಿ ಹಾಕಿದರು. ಕೆಳಗೆ ಇಳಿದರು 
ಮತ್ತು ಆನೆ ನಿಲ್ಲುವ ಕಟ್ಟೆಯ ಹತಿರಕ್ಕೆ ಹೋದರು. ಪಾವಟಿಗೆ ಏರಿ ಪ್ಲ್ಯಾಟ್‌ ಫಾರ್ಮ 
ಮೇಲೆ ತಲುಪಿ, ಅಲ್ಲಿದ್ದ ಹೆಣ್ಣಾನೆಯ ಮೇಲೆ ಹತ್ತಿದರು. ಅದು ಪ್ಯಾಟಫಾರ್ಮಗೆ ಹತ್ತಿ 
ಕಾರಿನ ಹಾಗೆ ನಿಂತಿತ್ತು 


ಅಂಬಾರಿಯಲ್ಲಿ ಕುಳಿತು ತರುಣಿ ಕಿಲ ಕಿಲ ಎಂದು ನಕ್ಕು, ನಗೆಯ ಬುಗ್ಗೆ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 203 


ಚಿಮ್ಮಿಸಿದಳು. ಆಕೆ ಮಗುವಿನ ಹಾಗೆ ಸಂತೋಷ ಅನುಭವಿಸುತಿದ್ದಳು. ಆ ಎಳೆ 
ಬಿಸಿಲಿನಲ್ಲಿ ಆಕೆ ತೊಟ್ಟ ವಜ್ರ ಖಚಿತ ಆಭರಣಗಳು ಮಿರಿ ಮಿರಿ ಹೊಳೆಯುತಿದ್ದವು. 
ಹೊಲಸಾದ ಖಾಕಿಕೋಟ ಹಾಕಿಕೊಂಡಿದ್ದ ಮಾವುತ ಅಂಕುಶ ಹಿಡಿದು ಆನೆಯನ್ನು 
ಮೆಲ್ಲಗೆ ಚಪ್ಪರಿಸಿದ-""ನಡೆ... ಬೇಟಾ ರಾಮಕಲಿ... ಬಿಸ್ಮಿಲ್ದಾಹ್‌...'' 


ರಾಮಕಲಿ ಗೇಟಿನತ್ತ ಹೊರಟಿತು. 


ಕಂಪೌಂಡಿನಿಂದ ಹೊರಹೊರಟು, ಅದು ರಾಮಗಂಗಾದ ಹೆಚ್ಚು ಆಳವಲ್ಲದ 
ಸ್ಥಳದಿಂದ ಹೊರಟು, ಜಂಗಲಿನತ್ತಹೊರಟಿತು. ತರುಣಿ ತುಂಬ ಖುಷಿಯಿಂದ ದುರ್ಬಿನ 
ಹಿಡಿದು ಸುತ್ತಲೂ ನೋಡುತಲಿದಳು. ಆಕೆ ಮತ್ತೆ ಮತ್ತೆ ಆ ಕುಳ್ಳನಿಗೆ 
ಹೇಳುತಿದಳು-""ಅದು...ಅದು...ಅಲ್ಲಿ ನವಿಲು...ಅರೇ ಅಲ್ಲಿ ಸಾರಂಗ... 
ಮೈಗಾಡ್‌...ಇನ್ನೂ ಏನೇನೋ... ಓ ! ಅದೆಷ್ಟು ದೊಡ್ಡದಾದ ಮೊಸಳೆ... 
ಅಲ್ನೋಡು...ಅದೇನು ಮಾವುತ...?'' 

""ಸಾರಂಗ...ಮೇಮಸಾಬ...ಮಾತಾಡಬೇಡಿ...ಸಪ್ಪಳ ಕೇಳಿದರೆ ಸಾಕು ಎಲ್ಲ 
ಪ್ರಾಣಿಗಳು ಮಾಯವಾಗಿ ಬಿಡುತವೆ...'' 


ರಾಮಕಲಿ ಜಂಗಲ್‌ದ ಒಳಗಡೆ ತಲುಪಿತು.... ಅಲ್ಲಿ ಗಿಡಗಳ ಟೊಂಗೆಗಳಿಗೆ 
ಅಸಂಖ್ಯಾತ ಪಕ್ಷಿಗಳ ಗೂಡುಗಳು ಕಂದೀಲಿನ ಹಾಗೆ ಇಳಿಬಿದ್ದಿದ್ದವು....ದೂರದಲ್ಲಿ 
ಇನ್ನೆರಡು ಆನೆಗಳು ಬರುತ್ತಿರುವುದು ಆಕೆಗೆ ಕಾಣಿಸಿತು... ಅವುಗಳ ಮೇಲೆ 
ಕೇಂಬ್ರಿಡ್ಜ್‌ದಿಂದ ಬಂದಿದ್ದ ಇಂಗ್ಲೀಷ ವಿದ್ಯಾರ್ಥಿಗಳು ಇದ್ದರು.... 


ಜಂಗಲ್‌ದ ಒಂದು ಭಾಗದ ಸುತ್ತ ಸುತ್ತಿ ರಾಮಕಲಿ ಮರಳಿ ಹೊರಟಿತು.... 
ರೆಸ್ಟ್‌ ಹೌಸ್‌ ತಲುಪಿದಾಗ ಮಾವುತನಿಗೆ ತರುಣಿ ಇಪ್ಪತ್ತು ರೂಪಾಯಿ ಬಕ್ತಿಸ್‌ 
ಕೊಟ್ಟಳು. ಇಡೀ ಕಂಪೌಂಡಿನಲ್ಲಿ ತರುಣಿಯ ಉದಾರ ಮನಸ್ಸು ಆಗಲೇ 
ಶ್ರ್‌ಸಿದ್ಧವಾಗಿತ್ತು ಓರ್ವ ಬೇರಾ ಅವಳನ್ನು ಸಂತೋಷಗೊಳಿಸಲು ಮುಂದೆ ಬಂದು 
ಹೇಳಿದ- ""ಅಲ್ನೋಡಿ....ಮೇಮಸಾಬ ಬುದ್ದು ಬಂದ....'' 


""ಬುದ್ದು...? ಅದನ್ನು ಹೋಗಲು ಬಿಡಬೇಡಿ. ನಾನು ಅದಕ್ಕೆ ನನ್ನ ಕೈಯಿಂದ 
ಊಟ ಮಾಡಿಸುವೆ....'' ಎಂದು ಹೇಳುತ್ತತರುಣ ಡೈನಿಂಗ್‌ಹಾಲ್‌ ಕಡೆಗೆ ಹೋದಳು. 
ತರುಣಿ, ಜಂಗಲ್‌ದಲ್ಲಿ ತುಂಬ ಖುಷಿಯಿಂದ ಇದ್ದಳು. ಈಗ ಅದೇಕೊ ಬೇಸರದಿಂದ 
ಊಟ ಮಾಡುವಲ್ಲಿ ಮಗ್ಗಳಾಗಿದ್ದಳು. 


ಅಲ್ಲಿ ಆಗ ಕೇವಲ ಒಂದು ಫ್ಯಾಮಿಲಿ ಮಾತ್ರ ಇತ್ತು ತರುಣಿ ಬೇಸರದಿಂದ 
ಅವರನ್ನು ನೋಡಿದಳು. ಹೆಂಡತಿಯ ತಲೆಯಲ್ಲಿ ಎಣ್ಣೆ ಬಿಗಿಯಾಗಿ ಕಟ್ಟಿದ ಜಡೆ, 
ಕೆಟ್ಟದಾದ ಒಂದು ನೈಲಾನ್‌ ಸೀರೆ, ಬಂಗಾರದ ಬಳೆಗಳು, ಬೈತಲೆಯಲ್ಲಿ ಕುಂಕುಮ, 
ಹಣೆಯ ಮೇಲೆ ಪ್ಲಾಸ್ಟಿಕ್‌ದ ನೀಲಿ ಬಿಂದಿ. ಹುಡುಗರು ಪೇಟೆಯಲ್ಲಿ ಹೊಲಿದ _ 
"ಬಾಬಾಸೂಟ' ಹಾಕಿದ್ದವು, ಗಂಡನ ಕೈಯಲ್ಲಿ "ಧರ್ಮಯುಗ'ದ ಆ ವಾರದ 
ಪತ್ರಿಕೆಯಿತ್ತು ಅವರೆಲ್ಲರೂ ಸುಸ್ತಾಗಿ, ಬೇಜಾರಾಗಿ ಕುಳಿತಿದರು. 


204 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಬೇರಾ ಊಟ ಬಡಿಸಿದ. ಅವನು ರಾಮಪುರದಿಂದ ಬಂದವನಾಗಿದ್ದ ಅವನು 
ನೋಡಲು ಅಹ್ಮದಜಾನ್‌ ಥಿರಕ್ವಾನ ಅಣ್ಣನಂತೆ ಕಾಣುತ್ತಿದ್ದ ಜೀವನ, ತುಂಬ 
ವರ್ಣಹೀನ, ಬೇಸರದ ನಾಚಿಕೆಯಿಂದ ಕೂಡಿದ್ದಾಗಿದೆ. 

ಊಟದ ನಂತರ ಆಕೆ ಪ್ಲೇಟ ತೆಗೆದುಕೊಂಡು ಬುದ್ದುಗೆ ಊಟ ಮಾಡಿಸಲು 
ಹೊರಗೆ ಬಂದಳು. ಆಕೆ ಅಲ್ಲಿಂದ ಹಾಗೆಯೇ ನಡೆಯುತ್ತ ನದಿಯತ್ತ ಹೊರಟು 
ಹೋದಳು. ದಾರಿಯಲ್ಲಿ ಅವಳಿಗೆ ಆ ಪ್ಲ್ಯಾಸ್ಟಿಕ್‌ ಬಿಂದಿ ಇಟ್ಟ ಹೆಂಡತಿ ಸಿಕ್ಕಳು. ಆಕೆ, 
ಆಕೆಯನ್ನು ದಿಟ್ಟಿಸಿ ನೋಡಿದಳು. ಆಕೆ ಮುಗುಳ್ನಕ್ಕಳು... ಈಕೆಯೂ ನಿರುಪಾಯಳಾಗಿ 
ಮುಗುಳ್ನಕ್ಕಳು....ತರುಣಿ ಆಕೆಯೊಂದಿಗೆ ಮಾತಾಡ ತೊಡಗಿದಳು... 

ಆಕೆ ಕೇಳಿದಳು- 

""ಯಾವ ಜಾತಿ ನಿಮ್ಮದು?'' 

""ಬ್ರಾಹ್ಮಣ....'' ಆಕೆ ಉತ್ತರಿಸಿದಳು... 

""ಹೆಸರೇನು....?'' 

""ಬನದೇವಿ....'' ಎಂದಳಾಕೆ. 

""ಅವನು ನಿನ್ನ ಗಂಡನೇನು....?'' 

""ನಿಮಗೆ ಹೇಗೆನ್ನಿಸುತ್ತದೆ.....?'' ಎಂದು ತರುಣಿ ನಗುತ್ತ ಕೇಳಿದಳು. 

ಅವಳು ಹುಬ್ಬೇರಿಸಿ ಮುಂದಕ್ಕೆ ಹೋದಳು.... 

ಕಂಪೌಂಡ್‌ದಿಂದ ಹೊರ ಹೊರಟು, ಹೊಸ ಕಟ್ಟಡ ಕಟ್ಟುವವರ ಡೇರೆಯಿದ್ದ 
ಕಡೆ ಹೋದಳು. ಅವರೆಲ್ಲ ಕಾಡಿನಂಚಿನಲ್ಲಿ ನಮಾಜ ಮಾಡುವಲ್ಲಿ ನಿರತರಾಗಿದ್ದರು. 
ಒಲೆಯ ಮೇಲೆ ಕೋಳಿ ಮಾಂಸದ ಅಡಿಗೆ ನಡೆದಿತ್ತು ಓರ್ವ ಬಂದು ಸಲಾಮ್‌ ಮಾಡಿ 
ಕೇಳಿದ-""ಮೇಮಸಾಬ, ಹೇಳಿ, ಏನು ಬೇಕಿತ್ತು...?'' 

"ಏನೂ ಇಲ್ಲ..ಹೀಗೆಯೇ ಬಂದಿದ್ದೆ,...ಏನು ಅಡಿಗೆ ನಡೆದಿದೆ...?'' 

"ಬಿಸ್ಮಿಲ್ಲಾ ಮಾಡಿ....ಏ....ದಿಲಾವರ.....ಮೇಮಸಾಬರಿಗೆ ಜರದಾ 
ತೆಗೆದುಕೊಂಡು ಬಾ....''ಎನ್ನುತ್ತ ಅವನು ಕುರ್ಚಿತಂದಿತ್ಯ ""ನಾವು ಜಂಬೂರದಿಂದ 
ಬಂದಿದ್ದೇವೆ. ವರ್ಷದಿಂದ ಈ ಜಂಗಲಿನಲ್ಲಿದ್ದೇವೆ....ಕೆಲಸ ಮುಗಿದ ನಂತರ ಮರಳಿ 
ಊರಿಗೆ ಹೋಗುತೇವೆ.'' 

"(ಪ್ರಸಾದ ಬಟ್ಟಲದಲ್ಲಿದ್ದುದನ್ನು ಕೊಡಬೇಡ....'' ಎಂದು ಓರ್ವ ಸುಂದರ 
ಹೆಂಗಸು ಹುಡುಗನಿಗೆ ಮೆಲ್ಲಗೆ ಹೇಳಿದಳು. ಆದರೂ ತರುಣಿ ಕೇಳಿಸಿಕೊಂಡಳು.... 

ದಿಲಾವರ ಹೂಗಳ ಚಿತ್ತಾರವಿರುವ ಚೀನಿ ಪ್ಲೇಟಿನಲ್ಲಿ ಜರದಾ ತೆಗೆದುಕೊಂಡು 
ಬಂದ. ತರುಣಿ ಮುಗುಳ್ನಗುತ್ತ ಕೇಳಿದಳು- 


"ಯಾರ ಪ್ರಸಾದ......?'' 
""ದೊಡ್ಡ ಮಹಾತ್ಮರದು.....'' ಎಂದು ಹುಡುಗ ಉತ್ತರಿಸಿದ. 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 205 


ತರುಣಿ ಜರದಾದ ರುಚಿ ನೋಡಿದಳು...ಹಾಗೂ ಇಪ್ಪತ್ತು ರೂಪಾಯಿ 
ನೋಟೊಂದನ್ನು ದಿಲಾವರನ ಕೈಯಲ್ಲಿರಿಸಿದಳು.... 


""ಆದಾಬ ಅರ್ಜ ಮೇಮಸಾಬ....'' ಗುತ್ತಿಗೆದಾರ ತುಂಬ ವಿನಯದಿಂದ ಹೇಳಿದ. 


""ವಾಲೆಕುಮ್‌ ಅಲ್‌ಸಲಾಮ್‌.....'' ಎಂದು ಉತ್ತರಿಸಿದ ಆಕೆ ಕಂಪೌಂಡಿನತ್ತ 
ಮರಳಿದಳು. ಬಂಜೂರಿಗಳು ಅಚ್ಚರಿಯಿಂದ ಪರಸ್ಪರರನ್ನು ನೋಡಿದರು. 


ಮೂರನೆಯ ದಿನ ಬೆಳಗ್ಗೆ...ಬ್ರಿಗೇಡಿಯರ್‌ ಬಿಸಿಲಿನಲ್ಲಿ ಕುಳಿತು ಪೇಪರ 
ಓದುತ್ತಿದ್ದ ಕುಳ್ಳ ವ್ಯಕ್ತಿ ಬಡಬಡ ಅವನಲ್ಲಿಗೆ ಬಂದು ಹೇಳಿದ- 


""ನಾನು, ಅವಶ್ಯ ಕೆಲಸದಿಂದಾಗಿ ಪಟ್ಟಣಕ್ಕೆ ಹೋಗುತ್ತಿದ್ದೇನೆ. ರಾತ್ರಿ 
ಮರಳುತೇನೆ... ಅಥವಾ ನಾಳೆ ಬೆಳಗ್ಗೆ, ತಾವು ಮತ್ತು ತಮ್ಮ ಮಿಸೆಸ್‌ ನನ್ನ ಹೆಂಡತಿಯ 
ಬಗ್ಗೆ ಕಾಳಜಿ ವಹಿಸಿ....'' ತನ್ನ ಜೀಪ ಸ್ಟೇಷನ್‌ ವ್ಯಾಗಿನ್‌ದಲ್ಲಿ ಕುಳಿತು ಗೇಟಿನಿಂದ 
ಹೊರಗೆ ಹೋದ. 


ಮಿಸೆಸ್‌ ಪ್ರಿಮೆಂಟಲ್‌-""ಅಸಭ್ಯ ಮನುಷ್ಯ....ಹೂವಿನಂಥ ಹುಡುಗಿಯನ್ನು 
ಹೊಡೆಯುತಾನೆ...ಆ ಬಡಪಾಯಿಯ, ಬಡತಾಯಿ ತಂದೆಗಳು ಹಣಕ್ಕಾಗಿ ಅವನಿಗೆ 
ಇವಳನ್ನು ಮಾರಿರಬೇಕೆಂದು ನನಗೆ ಖಚಿತವೆನಿಸುತ್ತದೆ....ಪೂರ್ವದೇಶದಲ್ಲಿ ಇದು 
ಸಾಮಾನ್ಯವಾಗಿ ನಡೆಯುತ್ತದೆ....'' 


ಬುದ್ದು ಬಂದು ಕುರ್ಚಿಯ ಪಕ್ಕದಲ್ಲಿ ನಿಂತಿತು. ಮಿಸೆಸ್‌ ಪ್ರಿಮೆಂಟಲ್‌ 
ಪ್ರೀತಿಯಿಂದ ಅದರ ಮುಖದ ಮೇಲೆ ಕೈಯಾಡಿಸಿದಳು. ಅದೊಂದು ಅಡವಿ ಹಂದಿ 
ಯಾಗಿತ್ತು ಜಂಗಲಿನೊಳಗಿಂದ ಬರುತಿತ್ತು ಕೊಟ್ಟದ್ದನ್ನು ತಿಂದು ಮತ್ತೆ ಅಡವಿಯೊಳಕ್ಕೆ 
ಹೋಗುತಿತ್ತು ಅಲ್ಲಿ ಕಂಪೌಂಡಿನಲ್ಲಿರುವವರು ಅದಕ್ಕೆ "ಬುದ್ದು: ಎಂದು 
ಹೆಸರಿಟ್ಟಿದ್ದರು. 

ತರುಣಿ ರೆಸ್ಟ್‌ ಹೌಸ್‌ನಿಂದ ಬಂದಳು- ""ಗುಡ್‌ಮಾರ್ನಿಂಗ್‌'' ಎನ್ನುತ್ತ ಕುರ್ಚಿಯ 
ಮೇಲೆ ಕುಳಿತಳು. 


""ಬೋಡು, ಜಂಗಲ್‌ದ ಒಳ್ಳೆಯ ಪಬ್ಲಿಕ್‌ ರಿಲೇಷನ್ಸ್‌ ಆಫೀಸರ ಆಗಿದೆ. 
ಅಲ್ಲಿಯ ಈ ಪ್ರತಿನಿಧಿ. ಮನುಷ್ಯರ ಜಂಗಲ್‌ನೊಂದಿಗೆ ಸಂಬಂಧವಿರಿಸುತ್ತದೆ....'' 
ಎಂದು ಬ್ರಿಗೇಡಿಯರ್‌ ಹೇಳಿದ. 

"ಆ ಜಂಗಲ್‌. ಒಳಗೆ ಹೇಗಿದೆಯೋ....?'' ತರುಣಿ ಹೇಳಿದಳು. 

""ನೀನು ಅದನ್ನು ಒಳಗೆ ಹೋಗಿ ನೋಡಿ ಬಂದಿರುವೆಯಲ್ಲ...'' 

"ಹೌದು, ಆದರೆ ಅತ್ಯಂತ ಒಳಗೆ ಹೋಗಿ ನೋಡಲಿಲ್ಲ....'' 

""ಅದರೊಳಗೆ ವಾಸಿಸುವವರಂತೆಯೇ ಅದೂ ಇರುತ್ತದೆ....ನಮಗೆ ಹೇಗೆ ನಮ್ಮ 
ಜಗತಿದೆಯೋ ಹಾಗೆ...ನಾವು ಮತ್ತು ಜಪಾನಿ ಬರ್ಮಾದ ಜಂಗಲಿನಲ್ಲಿ ಯುದ್ಧ 
ಮಾಡುತ್ತಿದ್ದಾಗ ನಾವೆಲ್ಲ ಹಿಂಸ್ರ ಪ್ರಾಣಿಗಳಂತಾಗಿದೆವು.....'' 


206 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಹಿಂದಿನ ಒಂದು ದಿನದಿಂದ ಈ ಸ್ನೇಹಮಯಿಯಾದ ತರುಣಿಯೊಂದಿಗೆ ಈ 
ದಂಪತಿಗಳ ಸಂಬಂಧ ತುಂಬ ಬೆಳೆದಿತ್ತು ಮಿಸೆಸ್‌ ಫ್ರಿಮೆಂಟಲ್‌ ಹೊರಗೆ 
ಹೋದಳು.... 


"ನಾನು, ನಿಮ್ಮ ಊಟದ ಸಮಯದವರೆಗೂ ನಿಮ್ಮೊಂದಿಗೆ ಕೂಡ 
ಬಹುದೇ...?'' ಎಂದು ತರುಣಿ ಬ್ರಿಗೇಡಿಯರ್‌ನನ್ನು ಕೇಳಿದಳು. 


"ಹಾಂ ! ಹಾಂ....ನಿನ್ನ ಗಂಡನೂ ನಮಗೆ ಹೇಳಿ ಹೋಗಿದ್ದಾನೆ....'' ಅವಳು 
ನಕ್ಕಳು. ""ಅವನು ನನ್ನ ಗಂಡನಲ್ಲ...ನಾನು ಕಲಕತಾದಲ್ಲಿ ರೇಸಕೋರ್ಸ್‌ದಲ್ಲಿ 
ಅವನನ್ನು ಭೇಟಿಯಾಗಿದ್ದೆ ಅವನೊಬ್ಬ ಶ್ರೀಮಂತ....ಸಂಸಾರವೊಂದಿಗ...ಹೆಂಡತಿ 
ಮಕ್ಕಳು ಮರಿಗಳಿವೆ...ಆದರೆ ಪರವರಟೆಡ್‌....ನಾನು ಆರು ತಿಂಗಳಿನಿಂದ 
` ಅವನೊಂದಿಗಿರುವೆ. ಆದರೆ ಈಗೀಗ ತುಂಬ ಬೋರಾಗಿದೆ... ಅವನನ್ನು ಬಿಟ್ಟು 
ಬಿಡಬೇಕೆಂದು ಮಾಡಿರುವೆ...ಆದರೆ ಅವನು ನನ್ನನ್ನು ಬಿಡಲು ಸಿದ್ದನಿಲ್ಲ.. ಅವನಿಂದ ' 
ಹಣ, ಚಿನ್ನ ಸಾಕಷ್ಟು ಕೊಳ್ಳ ಹೊಡೆದಿದ್ದೇನೆ....ವರ್ಷದಲ್ಲಿಕೂಡ ಇಷ್ಟು ಸಂಪಾದಿಸಲು 
ನನಗೆ ಸಾಧ್ಯವಿರಲಿಲ್ಲ ಈ ವಜ್ರ ನೋಡಿ....ಬ್ಲ್ಯು ಬೆಲ್ಜಿಯಂ....''ಎಂದಳು. 


ಓ |! ಐ. ಸಿ....'ಎಂದು ಬ್ರಿಗೇಡಿಯರ್‌ನ ಬಾಯಿಂದ ಒಮ್ಮೆಲೇ 
ಹೊರಟಿತು....ಅವನಿಗೆ ಸಾಕಷ್ಟು ಲೋಕಾನುಭವವಿತ್ತು ಜಗತ್ತನ್ನು ತುಂಬ ನೋಡಿದ್ದ 
ಅದಕ್ಕೆಂದೇ ಅವನು ಹೇಳಿದ-""ಆದರೆ ಈ ವಿಷಯ ನನ್ನ ಹೆಂಡತಿಗೆ ಹೇಳಬೇಡ. ಆಕೆ 
ಓರ್ವ ಧರ್ಮಭೀರು, ದೇವರಲ್ಲಿ ನಂಬಿಕೆಯಿಟ್ಟಿರುವ ಇಂಗ್ಲೀಷ ಸದ್ಸೃಹಿಣಿ. ನೀನು 
ಇದನ್ನೆಲ್ಲ ಹೇಳಿದರೆ ಆಕೆ ನಿನ್ನೊಂದಿಗೆ ಮಾತು ಕೂಡ ಆಡುವುದಿಲ್ಲ...” 


ವೆರಿ ವೆಲ್‌ ಬ್ರಿಗೇಡಿಯರ್‌.....'' 


""ಆದರೆ ನೀನು, ಒಳ್ಳೆಯ, ಸುಸಂಸ್ಕೃತ ಮನೆತನದ ತರುಣಿಯ ಹಾಗೆ 
ಕಾಣುತಿರುವೆ. ನೀನು ಈ ರೀತಿ.....'' 


""ತಾವು ಕೂಡ, ನಿನ್ನಂಥ ಸಾಧ್ವಿಶಿರೋಮಣಿ ಇದನ್ನೇನು ಮಾಡುತಿರುವೆ... 
ಎಂದು ಕೇಳಲಿದ್ದೀರಾ....? ಇದರ ಉತರ ಹೀಗಿದೆ ಮಾನ್ಯರೆ....There is big 
money in ॥ ಅದೂ ಅಲ್ಲದೆ ನಮ್ಮೀ ಬಿಜಿನೆಸ್‌ ಇಂಟರ್‌ ನ್ಯಾಷನಲ್‌ ಆಗುತ್ತ 
ನಡೆದಿದೆ. ನನ್ನ ಕೆಲ ಗೆಳತಿಯರು ಮಿಡ್ಲ್‌ ಈಸ್ಟ್‌ ಮತ್ತು ಪಶ್ಚಿಮ ದೇಶಗಳಿಗೆ ಹೋಗಿ 
ಬರುತ್ತಾರೆ. ನನ್ನ ತಾಯಿ, ತಂದೆ ಮತ್ತುಸೋದರರಿಗೆ ನನ್ನ ಬಗ್ಗೆ ಎಲ್ಲಗೊತಿದೆ. ಅವರೆಲ್ಲ 
ದಿಲ್ಲಿಯಲ್ಲಿದ್ದಾರೆ.....'' 

“ಆ ಭಯಂಕರ ಮನುಷ್ಯ.....ನಿನ್ನೊಂದಿಗೆ ಬಂದವನು....ಅವನಾರು...?'' 
ಬ್ರಿಗೇಡಿಯರ್‌ ವಿಚಾರಿಸಿದ. 

""ಅವನು ನನ್ನ ಪಬ್ಬಕ್‌ ರಿಲೇಷನ್ಸ್‌ ಆಫೀಸರ್‌.....'' 

ಬ್ರಿಗೇಡಿಯರ್‌ ಮಿದು ಮಾತಿನಲ್ಲಿ ಹೇಳಿದ- 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 207 


""ಮೈ ಡಿಯರ್‌....ನಿನಗೆ ಹೆದರಿಕೆಯಾಗುವುದಿಲ್ಲವೆ.....? ಎಂದಾದರೂ ನೀನು 
ಹುಚ್ಚ, ಮೂರ್ಬ, ಅರ್ಧಮರ್ಧ ಮಜನು..... ಇಂಥವರ ಸಂಗದಲ್ಲಿಸಿಕ್ಕರೆ......?'' 

“ಈ ಮನುಷ್ಯನೂ 5೩ರ ಇದ್ದಾನೆ. ಆದರೆ ಅವನನ್ನು ಹೇಗೆ ಹ್ಯಾಂಡಲ್‌ 
ಮಾಡಬೇಕೆನ್ನುವುದು ನನಗೆ ಗೊತ್ತಿದೆ. ಅದೂ ಅಲ್ಲದೆ Occupational hazards. 
ಇವೆಲ್ಲ ನಾವು ಧಂದೆಯಲ್ಲಿರುವವರು ಎದುರಿಸಲೇಬೇಕಾಗುತದೆ. ನನ್ನ ಓರ್ವ ಗೆಳತಿ, 
ಸ್ಕೂಲಿನಲ್ಲಿ ನನ್ನೊಂದಿಗೆ ಓದುತಿದಳು. ನರ್ಸ ಆಗಿ ವೆಸ್ಟ್‌ ಜರ್ಮನಿಗೆ ಹೋದಳು. 
ನರ್ಸಿಂಗ್‌ ಬಿಟ್ಟು ಹೆಂಬರ್ಗ ಏರವೇಜ ಪ್ಯಾಲೇಸ್‌ದಲ್ಲಿ ಸೇರಿದಳು. ಕೇವಲ ಕೆಲವೇ 
ದಿನಗಳಲ್ಲಿ ಆಕೆ ಲಕ್ಷಾಧೀಶಳಾದಳು. ವೈಭವದಿಂದ 'ಕೂಡಿದ ಬಂಗ್ರೆ ಸ್ವೀಮಿಂಗ್‌ 
ಪೂಲ....ಬೆಲೆ ಬಾಳುವ ಕಾರು, ನನಗೂ ಅವಕಾಶ ಸಿಕ್ಕರೆ ಹೊರಗೆ ಹೋಗಿ ಇದೇ 
ಕೆಲಸವನ್ನೇ ಮಾಡುತ್ತೇನೆ.....'' 

""ಯಾವ ಕೆಲಸ ಮೈ ಡಿಯರ್‌....?'' ಮಿಸೆಸ್‌ ಪ್ರಿಮೆಂಟಲ್‌ ಹೊರಗಿನಿಂದ 
ಒಳಗೆ ಬರುತ್ತ ವಿಚಾರಿಸಿದಳು. 

"“ಇದೇ....ಸೋಶಲ್‌ವರ್ಕ್‌, ಸಮಾಜ ಸೇವೇ, ಮಿಸೆಸ್‌ ಫ್ರಿಮೆಂಟಲ್‌....'' 
ತರುಣಿ ತುಂಬ ಶಾಂತಿಯಿಂದ ಉತ್ತರಿಸಿದಳು. 

""ಬಿಚ್‌....'' ಬ್ರಿಗೇಡಿಯರ್‌, ಮನಸ್ಸಿನಲ್ಲಿಯೇ ಅಂದ...ಕೆಲ ಹೊತ್ತಿನ ನಂತರ 
ಆಕೆ ಲಂಚ್‌ಗಾಗಿ ಹೊರಟು ಹೋದಳು. ಅಪರಾಹ್ನ ಹೊರಗೆ ಬಂದಳು. ಒಂದು 
ಗಾಯಗೊಂಡ ಪಕ್ಷಿ ರೆಕ್ಕೆ ಬಡಿಯುತ್ತ...ಬಡಿಯುತ್ತ...ಪಡಸಾಲೆಯಲ್ಲಿ ಹಾರಾಡು 
ತಿತ್ತು,...ಒಂದು ಗೋಡೆಗೆ ತಾಗಿ ನೆಲಕ್ಕೆ ಬಿತ್ತು ತರುಣಿ ಕೂಡಲೇ ಅದನ್ನು ಎತ್ತಿ 
ಮುದ್ದಾಡಿದಳು. ತುಂಬ ದುಃಖ, ನೋವು ಅನುಭವಿಸುತ್ತ ಅದರ ಮೈ ಮೇಲೆ 
ಕೈಯಾಡಿಸಿದಳು. ಆಕೆಗೆ ಏನೋ ಹೊಳಯಿತು. ಪಕ್ಷಿಯನ್ನು ಸೀರೆಯ ಸೆರಗಿನಲ್ಲಿ 
ಮುಚ್ಚಿಕೊಂಡು ಕೇಂಬ್ರಿಡ್ಜ್‌ದಿಂದ ಬಂದಿದ್ದ ವಿದ್ಯಾರ್ಥಿಗಳ ಡೇರೆಯತ್ತ ನಡೆದಳು... 

ಒಂದು ಅಗಿಷ್ಟಿಕೆಯ ಸುತ್ತ ಆ ಐವರೂ ಕುಳಿತಿದ್ದರು. ಮೂವರು ಹುಡುಗರು, 
ಇಬ್ಬರು ಹುಡುಗಿಯರು ತುಂಬ ಆರೋಗ್ಯವಂತರಾಗಿದ್ದರು, ಎತ್ತರದ....ಗಟ್ಟಿ 
ಮುಟ್ಟಾದ....ಸುವರ್ಣ ವರ್ಣದ ಕೂದಲಿನ ಗಡ್ಡದ....ತರುಣರು....ಯುರೋಪದ 
ಉತರ ಭಾಗದ ಜಂಗಲ್‌ಗಳ ಸೂರ್ಯದೇವತೆಯ ಮಕ್ಕಳು....ಮತ್ತುಹುಡುಗಿ ಯರು 
ಕೆಂಪಗಿನ, ಬಂಗಾರದಗೂದಲಿನ, ಅತ್ಯಂತ ತಾಜಾ ಬನದೇವತೆ ಗಳು....ಏನೆಂಥ ಭವ್ಯ 
ಜನರೀ ಯುರೋಪಿಯನ್‌ರು.... ನಾವಿದ್ದೇವೆ... ನಿರ್ಬಲ, ದುರ್ಬಲ, ಕಪ್ಪಗಿನ, 
ಇಲ್ಲಾಣದ ಹಾಗೆ....ಕುಳ್ಳಗಿನ, ಒಣಗಿದ.... ಕುರೂಪಿಗಳು.... ಮಿಡಿಚಿಗಳ ಹಾಗೆ... 
ಅವಳು ಹೀಗೆಲ್ಲ ಯೋಚಿಸಿದಳು...ಒಂದೇ ಸವನೇ ಅವರನ್ನು ದಿಟ್ಟಿಸಿ 
ನೋಡುತ್ತಲಿದ್ದಳು....ಮತ್ತೆ ಕೊಂಚ ಸಂಕೋಚದಿಂದಲೇ ಮುಂದೆ ಹೋದಳು....ಆ 
ಐವರೂ ಏನೋ ವಿಚಾರ ವಿನಿಮಯದಲ್ಲಿ ಮಗ್ನ ರಾಗಿದ್ದರು. ಅವರ ಅಧ್ಯಯನದ 
ಪುಸಕಗಳು ಅವರ ಹತ್ತಿರವೇ ಬಿದ್ದಿದ್ದವು... 


208 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


"ಗುಡ್‌ ಮಾರ್ನಿಂಗ್‌.....'' ಎಂದ ಅವಳು.....ಮತ್ತೆ ನುಡಿದಳು- 
""ಎಕ್ಸ್‌ಕ್ಯೂಜಮಿ....'' 

""ಹಲೊ....ಗುಡ್‌ ಮಾರ್ನಿಂಗ್‌.....'' ಓರ್ವ ಸೂರ್ಯನ ಮಗ ಎದ್ದು 
ಅವಳತ್ತ ಬಂದ. 

ಅವಳು ಗಾಯಗೊಂಡ ಪಕ್ಷಿಯನ್ನು ಅವನಿಗೆ ಕೊಡುತ್ತ ""ನೀವೆಲ್ಲ ಅರಣ್ಯ, 
ಸಸ್ಯಗಳ ಅಧ್ಯಯನಕ್ಕೆ ಬಂದಿರುವುದು ನನಗೆ ತಿಳಿದದ್ದರಿಂದ ಇದರ ಬಗ್ಗೆಯೂ ನೀವು 
ಆಸಕ್ತಿ ವಹಿಸಬಹುದೆಂದು ತಂದೆ.....''ಎಂದಳು. 

""ಓ ! ಹೌ....ವ್ಲೆರಿ ನೈಸ್‌ ಆಫ್‌ ಯು....ಥ್ಯಾಂಕ್ಸ್‌.....'' ತರುಣ ಪಕ್ಷಿಯನ್ನು 
ತುಂಬ ಕಾಳಜಿಯಿಂದ ತನ್ನ ಕೈಯಲ್ಲಿ ತೆಗೆದುಕೊಂಡ ಮತ್ತು ತನ್ನ ಸಂಗಡಿಗರ ಕಡೆಗೆ 
ಓಡಿದ. ಅವರೆಲ್ಲ ಪಕ್ಷಿಯ ಶುಶ್ರೂಷೆಯಲ್ಲಿ ತಲ್ಲೀನರಾದರು. 

ಆಕೆ ಕೆಲಕ್ಷಣ, ಅವರು ತನ್ನೊಂದಿಗೆ ಮಾತಾಡಬಹುದೆಂಬ ಆಸೆಯಿಂದ ನಿಂತಳು. 
ಆದರೆ ಅವರಾರೂ ಆಕೆಯತ್ತ ನೋಡಲಿಲ್ಲ ಕೂಡ. ಆಗ ನಿರಾಶಳಾಗಿ ಮರಳಿ ದಳು.... 

ಸಂಜೆಯ ಹೊತಿನಲ್ಲಿಆಕೆ ಹೊರಗಡೆ ನಿಂತಿದಳು, ಆಗಲೇ ಆ ಇಂಗ್ಲಂಡ ಹುಡುಗ 
ಬಾರ್‌ ಕಡೆ ಹೋಗುವುದನ್ನು ಕಂಡಳು...ಅವಳು ಆ ಕೂಡಲೇ ಒಳಗೆ ಹೋದಳು 
ಹಾಗೂ ಬಾರ್‌ ರೂಮಿನ ಸೋಫಾದಲ್ಲಿ ಕುಳಿತಳು. ಹುಡುಗ, ಬೀರಬಾಟ್ಲಿ ಖರೀದಿಸಿ 
ಬಾಗಿಲದ ಕಡೆ ಹೊರಟ....ಹುಡುಗಿ ಕೈಯೆತ್ತಿ ""ಹಲೊ3'' ಎಂದಳು.... ಅವನು 
ತಿರುಗಿ ನೋಡಿ ಮುಗುಳ್ನಕ್ಕ....ಹಾಗೂ ಅವಳ ಹತ್ತಿರ ಬಂದು-""ಗುಡ್‌ 
ಯಿವ್ವಿನಿಂಗ್‌....ಮೇಮ.....ಮಿಸೆಸ್‌.....'' 


""ಎಳ್ಳಷ್ಟೂ ಇಲ್ಲ...ನಾನು ನನ್ನ ಗಂಡನಿಗೆ ಸೀ ಎಂದು ಕರೆಯುತ್ತೇನೆ. ಆತ 
ಅದೇ ಹೆಸರಿನಿಂದ ಪ್ರಸಿದ್ಧನಾದ. ನನ್ನ ನಿಜವಾದ ಹೆಸರು ರಂಭಾ....ನಮ್ಮ ಹಿಂದೂ 
ಮೈಥಾಲಾಜಿಯಲ್ಲಿ ಸ್ವರ್ಗಲೋಕದ ಓರ್ವ ಅಪ್ಪರೆಯಾಗಿದ್ದಳು...ರಂಭಾ.....'' 

“ಒ! ಏನೆಂಥ ಅದ್ಭುತ ರೋಮಾಂಚನಕಾರಿ....'' ಎನ್ನುತ್ತಹುಡುಗ ತನ್ನ ಬಗ್ಗೆ 
ಹೇಳಿದ-""ನನ್ನ ಹೆಸರು ಕೇವಲ ಬರ್ನಾರ್ಡಕ್ತ್ರಿಗ್‌.....'' 

""ಕೂತುಕೊ....ಕಾಫಿ ಕುಡಿ...ಬೇರಾ....'' ತರುಣಿ ಕೂಗಿದಳು.... ಅವಳು 


ಒಮ್ಮೆಲೇ ತುಂಬ ಸಂತಸದಲ್ಲಿದ್ದಳು, ಆಶಾವಾದಿಯಾಗಿದ್ದಳು. 
“ನಿಮ್ಮ ಪಕ್ಷಿ ಹೇಗಿದೆ ಈಗ...?'' 


"ಶುಶ್ರೂಷೆಯ ನಂತರ ಅದು ಚಲೋ ಆಯಿತು. ಅದು ತನ್ನ ಜಂಗಲ್‌ಗೆ 
ಮರಳಿ ಹೊರಟು ಹೋಯಿತು.'' ಎಂದು ಇಂಗ್ಲಂಡದ ಹುಡುಗ ಉತರಿಸಿದ.... 
ಹಾಗೂ ಕುಳಿತು ಸಂಪ್ರದಾಯದಂತೆ ಅವಳೊಂದಿಗೆ ಮಾತಾನಾಡ ತೊಡಗಿದ..... 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 209 


"ನಾನೂ  ಯೋಚಚಿಸುತಿದ್ದೇನೆ.....ನಮ್ಮ ನಮ್ಮ ಜಂಗಲ್‌ಗೆ ಮರಳ 
ಬೇಕೆಂದು....ನಮ್ಮ ಜಗತಿಗೆ.....ಇಲ್ಲಿ ಸಮಯ ಕಳೆಯುವುದು ತುಂಬ ಕಷ್ಟ....ಇಲ್ಲಿ 
ಕಾಲ ನಿಂತು ಹೋಗಿದೆ....ಆದರೆ ಕ್ಯಾಪ್ಟನ್‌ ಇನ್ನೂ ಕೆಲ ಸಮಯ, ಕೆಲದಿನ ಇದ್ದು 
ಹೋಗೋಣವೆಂದು ಹೇಳುತಾರೆ....ಬೆಟ್ಟಗಳ ಕೆಳಗೆ ರಾಮಗಂಗಾ ಉಗಮದ 


ಸ್ಥಾನದಲ್ಲಿ.....'' 
"ನಾವು ಕೂಡ ಆ ಸ್ಥಳ ನೋಡಲು ಹೋಗಿದ್ದಿವು.....'' ಎಂದು 


ಸೂರ್ಯದೇವತಾ ಹೇಳಿದ. ಬಂಗಾರ ವರ್ಣದ ಕೂದಲು, ಗಡ್ಡ..ಬಾರ್‌ ರೂಮಿನ 
ಅರೆಕತ್ತಲಲ್ಲಿ ಸೂರ್ಯನ ಹಾಗೆ ಹೊಳೆಯುತ್ತಿದ್ದ ಬೆಳಗುತ್ತಿದ್ದ... ಅವಳು ಅವನನ್ನು 
ತದೇಕಚಿತಳಾಗಿ ನೋಡುತ್ತಿದ್ದಳು..... ಅವನು ಹೇಳುತ್ತಿದ್ದ...ಇವಳು ಕೇಳುತ್ತಿದ್ದಳು... 
""ನನಗೆ ಹಿಂದೂಸ್ತಾನ ತುಂಬ ಹಿಡಿಸಿದೆ... ಎಷ್ಟರ ಮಟ್ಟಿಗೆಂದರೆ....ಹಿಂದೂಸಾನಿ 
ಹುಡುಗಿಯರೊಂದಿಗೆ ಮದುವೆಯಾಗಿ ಬಿಡಲೇ ಎನ್ನುವಷ್ಟು....ಇಂಗ್ಲಂಡದಲ್ಲಿರುವ 
ನನ್ನ ಕೆಲವು ಮಿತ್ರರು, ಹಿಂದೂಸಾನಿ ಹುಡುಗಿಯರನ್ನು ಮದುವೆಯಾಗಿ ತುಂಬ 
ಸಂತೋಷವಾಗಿದ್ದಾರೆ....ನೀವು ತುಂಬ ಪ್ರಾಮಾಣಿಕರು, ಸೇವಾಸಕರು, ಪತಿವ್ರತೆ 
ಯರು-ಎಂದು ಅವರು ಹೇಳುತಾರೆ.....ನಮ್ಮ ಹುಡುಗಿಯರಿಗಿಂತ ತುಂಬ ಭಿನ್ನರು 
ನೀವು....'' 
ಹುಡುಗಿಯ ಮುಖ ಕೆಂಪಗಾಯಿತು....ತುಂಬ ಸಂತೋಷದಲ್ಲಿದ್ದಳು... 


ಬೇರಾ ಕಾಫಿಯ ಟ್ರೇ ತಂದಿಟ್ಟ. ಆಕೆ ಕಾಫಿ ಮಾಡಲಾರಂಭಿಸಿದಳು. ಮತ್ತೆ ಆಕೆ 
ಕೇಳಿದಳು-""ನೀವು ಇಲ್ಲಿ ಸಿಂಹ ನೋಡಿದಿರೇನು.....?'' 


"ಇಲ್ಲ...ಮೊನ್ನೆ ಗಾರಬಾಂಧಾಕ್ಕೆ ಹೋಗಿದ್ದೆವು....ನಾವಲ್ಲಿ ಬಹಳ ಹೊತ್ತು 
ಮೆಂಚಿಯ ಮೇಲೆ ಕುಳಿತಿದ್ದವು....ಆದರೆ ಸಿಂಹ ಬರಲೇ ಇಲ್ಲ...ನಾಳೆ, ನಾಡದ್ದು 
ನಾವು ದಿಲ್ಲಿಗೆ ಹೋಗುತ್ತೇವೆ... ಅಲ್ಲಿಂದ ಇಂಗ್ಲಂಡಕ್ಕೆ ಹೊರಡುತ್ತೇವೆ....'' 


ಹುಡುಗಿ, ನಿರಾಶೆಯ ದನಿಯಲ್ಲಿ ಮೆಲ್ಲ ಮೆಲ್ಲಗೆ ಹೇಳ ತೊಡಗಿದಳು-""ನನ್ನ 
ತಂದೆ ಹಿಜ್‌ ಹೈನೆಸ್‌ ಆಫ್‌ ಕರನಪುರ, ತನ್ನ ಕಾಲದ ಪ್ರಸಿದ್ಧ ಶಿಕಾರಿಯಾಗಿದ್ದ 
ಅವರೊಂದಿಗೆ ನಾನು ಬಹಳ ಸಲ, ಬೇಟೆಯಾಡುವ ಸ್ಥಳಗಳಿಗೆ ಹೋಗಿರುವೆ....ನನ್ನ 
ಅಣ್ಣ ಕೂಡ ಚಾಣಾಕ್ಷ ಬೇಟೆಗಾರನಾಗಿದ್ದಾನೆ....'' 


ಇಂಗ್ಲೀಷ ಹುಡುಗ ತುಂಬ ಆಸಕ್ತಿಯಿಂದ ಆಕೆಯ ಮಾತುಗಳನ್ನು ಕೇಳುತ್ತಿದ್ದ 
ಅವಳು ಹೇಳುತಲಿದ್ದಳು....ಸಂಸ್ಥಾನಗಳ ನಿರ್ಮೂಲನೆಯಾದಾಗ ನಾನು 
ಚಿಕ್ಕವಳಿದ್ದೆ... ನಮ್ಮ ವೈಭವದ ಬದುಕಿನಲ್ಲಿ ಬಹಳಷ್ಟು ಏರುಪೇರುಗಳು ಬಂದವು.... 
ನಾನು ದೊಡ್ಡವಳಾದ ನಂತರ, ಏರ್‌ ಹೋಸ್ಟಸ್‌ ಆಗಬೇಕಾಗಿ ಬಂತು.... ಅವಳು ತನ್ನ 
ಕೈಯೆತ್ತಿ ಉಂಗುರ ತೋರಿಸಿದಳು....""ಈ ಬ್ಲ್ಯ್ಯುಬೆಲ್ಜಿಯಂ....ನಮ್ಮ ಅರಮನೆಯ 
ಬೊಕ್ಕಸದ ಕೊನೆಯ ಗುರುತು....ಈ ಉಂಗುರ...'' 


""ಫೆಸಿನೇಟಿಂಗ್‌....ಹಾಗಾದರೆ ನೀವು ಫ್ಲೈಯಿಂಗ್‌ ಪ್ರಿನ್ಸ್‌ಸ್‌ ಆಗಿದ್ದಿರಿ....'' 


210 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


“ವಿಮಾನ ಹಾರಾಟದ ಕಾಲದಲ್ಲಿ ತಯಾರೆಯ ಕ್ಯಾಪ್ಟನ್‌ನೊಂದಿಗೆ 
ಸ್ನೇಹವಾಯಿತು.... ನಾವು ಮದುವೆ ಆದೆವು...ಅವನು ತುಂಬ ಕುಡಿಯುತ್ತಿದ್ದ... 
ಅವನನ್ನು ಆ ನೌಕರಿಯಿಂದ ತೆಗೆಯಲಾಯಿತು....ನನಗೀಗ ಅವನನ್ನು ಸಹಿಸುವುದು 
ಕಷ್ಟವಾಗಿದೆ.... ಅವನಿಂದ ಡೈವರ್ಸ್‌ ಪಡೆಯಬಯಸಿದ್ದೇನೆ....'' 


ಇಂಗ್ಲೀಷ ಹುಡುಗ ಸುಮ್ಮನಿದ್ದ... 


""ಈ ಸ್ಥಳ ತುಂಬ ವಿಶಿಷ್ಟವಾದುದು....ಇಲ್ಲಿಗೆ ಬಂದ ಮನುಷ್ಯ ಸತ್ಯ ಹೇಳಲು 
ನಿರುಪಾಯನಾಗುತಾನೆ...ಅದಕ್ಕಾಗಿ ನಾನು ನಿನಗೆ ಇದನ್ನೆಲ್ಲ ಹೇಳುತಿದ್ದೇನೆ.....”' 


""ನನ್ನ ಗೌರವವನ್ನು ಹೆಚ್ಚಿಸಿದ್ದೀರಿ ಮಿಸೆಸ್‌ ಏಲ್‌....'' ಎಂದ ನಮ್ರತೆಯಿಂದ 
ಬರ್ನಾರ್ಡ್‌ ಕ್ರಿಗ್‌. 

ಓರ್ವ ಮನುಷ್ಯ ದೊಡ್ಡದಾದ ಓವರ ಕೋಟ ತೊಟ್ಟು ಕೋಣೆಯಲ್ಲಿ ಬಂದ. 
ಬರ್ನಾರ್ಡ್‌ ಆ ಮನುಷ್ಯನನ್ನು ನೋಡಿ ಹೇಳಿದ-""ಮಿಸೆಸ್‌ ಏಲ, ಕಲ ಮನುಷ್ಯರ 
ಮುಖಗಳು ಪ್ರಾಣಿಗಳ ಮುಖ ಹೋಲುತವೆ, ನೀವು ಯಾವಾಗಾದರೂ ಗಮನವಿಟ್ಟು 
ನೋಡಿದ್ದೀರಾ ? ಈ ಮನುಷ್ಯ ಹಿಮಾಲಯದ ಕರಿಕರಡಿ ಅಲ್ಲ ತಾನೇ ? ನಿನ್ನೆ ನಾವು 
ಓರ್ವ ಗಿಡ್ಡ ಮನುಷ್ಯನನ್ನು ನೋಡಿದೆವು. ಅವನು ಹೇಟ Sloth bear ಕಂಡ ಹಾಗೇ 
ಕಾಣಿಸುತ್ತಿದ್ದ'' | 

"“ಹಾಗಾದರೆ ನಾನು ಯಾವ ಪ್ರಾಣಿಯನ್ನು ಹೋಲುತ್ತೇನೆ?'' ಎಂದು ಹುಡುಗಿ 
ಮುಗುಳ್ನಗುತ್ತ ವಿಚಾರಿಸಿದಳು. 


ಇಂಗ್ಲಂಡದ ತರುಣ ಅವಳನ್ನು ದಿಟ್ಟಿಸಿ ನೋಡುತ್ತ ಹೇಳಿದ-""ಚಿರ್ಚದ 
ಹಾಗೆ.... ಅಥವಾ ಅಡವಿ ಬೆಕ್ಕು...'' 


""ಧನ್ಯವಾದಗಳು.. ಏಕೆಂದರೆ ನನ್ನ ಕಣ್ಣುಗಳು ತುಂಬ ಮಾದಕವಾಗಿವೆ ಅಲ್ಲ..? 
ಹಾಂ ! ಮನುಷ್ಯರ ಹಾಗೂ ಪ್ರಾಣಿಗಳ ಕಣ್ಣು ಒಂದೇ ತೆರಹವಾಗಿರುತ್ತವೆ. ಮೀನಿನ 
ಶೀತಲ ಕಣ್ಣು.. ಬೆಕ್ಕಿನ ಕಣ್ಣು..ಹೀಗೆಯೇ...'' 


""ಅಲ್ಲಿ ನೋಡಿ, ಓರ್ವ ಗುಡ್ಡಗಾಡಿನ ಆಡು ಸ್ಟೂಲಿನ ಮೇಲೆ ಹೋಗಿ 
ಕುಳಿತಿತು...'' ಎಂದು ಹುಡುಗ ನಗುತ್ತ ಹೇಳಿದ... 


ಅವಳು ಕೂಡ ನಕ್ಕಳು. ""ಕೆಲವು ಜನರು ಕಪ್ಪೆಯ ಹಾಗೆ ಕಾಣುತಾರೆ... ಕೆಲವರು 
ಆನೆಯ ಹಾಗೆ, ಕೆಲವರು ಗೇಂಡಾ ಮೃಗದ ಹಾಗೆ. ಮಿಡಿಚಿ ಮತ್ತು ಎತ್ತಿನ ಹಾಗೆ, 
ಸಾರಂಗದ ಹಾಗೆ...ಕೆಲ ಹೆಂಗಸರು ಹಲ್ಲಿಯ ಹಾಗೆ ಕಾಣಿಸುತಾರೆ...ಅಥವಾ ಮೂರ್ಬ 
ಗುಬ್ಬಿಯ ಹಾಗೆ...ಹೀಗೆ ನಾನಾ ತರಹ.....'' 


"ಇವೆಲ್ಲವೂ ಒಂದು ಮನೆತನ, ಒಂದು ಕುಟುಂಬ...'' ಎಂದ ಬರ್ನಾರ್ಡ್‌ ಮತ್ತೆ 
ಹೇಳಿದ- ""ನನ್ನೋರ್ವ ಹಿಂದೂ ಗೆಳೆಯ, ಸಮಸ್ತ ಪ್ರಾಣಿಗಳಲ್ಲ ಎಂಬತ್ತು ಸಾವಿರ 
ಯೋನಿಗಳಲ್ಲಿ ಹಾದು ಬರುತವೆ'' ಎಂದು ಹೇಳುತಾನೆ... 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 211 


""ಹೌದೇನು...?'' ಹುಡುಗಿ ಅಚ್ಚರಿಯಿಂದ ಕೇಳಿದಳು... 

""ತಾವು ಹಿಂದೂ ಅಲ್ಲವೇನು?'' 

""ಅಲ್ಲ..ನಾನು...ನಾನು ಕ್ರೈಸಳು...ನನ್ನ ತಾಯಿ ಹರ್‌ ಹೈನಸ್‌ ಆಫ್‌ 
ಕರನ್‌ಪುರ ಕ್ರೈಸಳಾಗಿದಳು...'' 

“ಗ! ಬರ್ನಾರ್‌ ಕಣ್ಣು ತುಂಬ ಅವಳನ್ನು ನೋಡಿದ...ಕಾಫಿ ಮುಗಿಸಿ 
ಅವನು ಎದು ನಿಂತು ಹೇಳಿದ-""ಕಾಫಿಗಾಗಿ ಧನ್ಯವಾದಗಳು, ಗುಡ್‌ನೈಟ್‌... 
ಪ್ರಿನ್ಸಸ್‌...ನಾಳೆ ಮತ್ತೆ ಭೇಟಿ ಆಗೋಣ...” 

ಅವನು ಕೊಂಚ ತೀವ್ರಗತಿಯಲ್ಲಿ ಹೂರ ಹೋದ ಹಾಗೂ ಮಬ್ಬುಗತಲಿನಲ್ಲಿ 
ಕಾಣದಾದ. 

ನಾಲ್ಕನೆಯ ದಿನದ ಬೆಳಗ್ಗೆ ಇಂಗ್ಲಂಡದ ವಿದ್ಯಾರ್ಥಿಗಳು ಒಂದು ಮರದ ಕೆಳಗೆ 
ಕುಳಿತು ಚರ್ಚೆಯಲ್ಲಿ ಮುಳುಗಿದರು. ಹುಡುಗಿ ಅಡಾಡುತ್ತ ಅವರ ಹತಿರ ಬಂದಳು. 
ಅವರು ಆಕಯನ್ನು ನೋಡಲಿಲ್ಲ.. (""ನಾನು ಯಾವುದಾದರೂ ಹಿಂದೂಸಾನಿ 
ಹುಡುಗಿಯೊಂದಿಗೆ ಮದುವೆಯಾಗಬಯಸುತ್ತನೆ...ನಾನು ಹಿಂದೂಸಾನಿ ಹುಡುಗಿ 
ಯೊಂದಿಗೆ.....'') ಆಕೆ ಅಲ್ಲಿಂದ ವೇಗವಾಗಿ ನಡೆಯುತ್ತ ಒಂದು ಡೇರೆಯ ಹತಿರ 
ಹೋದಳು. ಅಲ್ಲಿ ಓರ್ವ ಹಿರಿಯ ಮುಲ್ಲಾ ಕುಳಿತಿದ್ದ... 


""ಅಸ್ಪಲಾಮ ಆಲೇಕುಮ್‌....'' ಎಂದಳು ಅವನ ಸಮೀಪ ಹೋಗಿ. 
""ವಾಲೇಕುಮ್‌ ಸಲಾಮ್‌....'' ಎಂದ ಅವನು, ಅವಳನ್ನು ದಿಟ್ಟಿಸಿ ನೋಡಿದ. 


ಅಕ ಮೆಲ್ಲಗೆ ಬೇಡಿಕೊಳ್ಳುವ ರೀತಿಯಲ್ಲಿ ಹೇಳಿದಳು-""ಹುಜೂರ...ನನಗಾಗಿ 
ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡಿ, ನನ್ನ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿ... 
ಬೇಡಿಕೊಳ್ಳಿ...ನನ್ನ ಜೀವನ ಸುಖಮಯವಾಗಲಿ...ಮಹಾತ್ಮರಲ್ಲಿ ಪ್ರಾರ್ಥನೆ 
ಸಲ್ಲಿಸಿ....ಏನಾದರೂ ಮಾಡಿ....ಜಲಿ....ಜಲ್ಲಿ...ಇದನ್ನು ತಗೊಳ್ಳಿ.....'' ಎಂದು 
ಅವಳು ಪರ್ಸ್‌ ತಗದು ಎರಡು ನೂರು ರೂಪಾಯಿಯ ನೋಟುಗಳನ್ನು ಅವನ 
ಎದುರಿನಲ್ಲಿರಿಸಿ, ಕೂಡಲೇ ಮರಳಿ ಹೂರಟಳು. ಈ ಹಿರಿಯ ಮುಲ್ಲಾ ಅಚ್ಚರಿಯಿಂದ 
ಅವಳು ಹೋದತ್ತ ನೋಡುತ್ತಲೇ ಇದ್ದ... 

ಸಂಜೆ ಹೊತ್ತಿಗೆ ಆ ಗಿಡ್ಡ ವ್ಯಕ್ತಿ ಮರಳಿ ಬಂದಿದ್ದ ಹಾಲ್‌ನಲ್ಲಿ ನಿಂತು 
ಜೀಪಸ್ಟೇಷನ್‌ ವೇಗನ್‌ದಲ್ಲಿ ಮೀನಿನ ಬೇಟೆಯ ಸಾಮಾನು ಇರಿಸುತಿದ. ಅವನು 
ಓರ್ವ ಬೇರಾಗೆ ಆರ್ಡರ್‌ ಮಾಡಿದ ""ಮೇಮ್‌ಸಾಬಳಿಗೆ ಹೇಳು....ಜಲ್ಲಿ 
ಬರಲು...'' 

ಬೇರಾ ಮೇಲೆ ಹೋಗಿ, ಕೋಣೆಯ ಕದ ಬಡಿದ. ಹುಡುಗಿ ಬೂದಿ ಬಣ್ಣದ 
ಟ್ರೌಜರ್‌ ಸೂಟ್‌ ತೂಟ್ಟಿದಳು. ಕನ್ನಡಿಯ ಎದುರಿಗೆ ನಿಂತು ಮೇಕಪ್‌ 
ಮಾಡಿಕೊಳ್ಳುತಿದಳು... ಬಾಗಿಲು ತೆರೆದು ಅಕೆ ಹೇಳಿದಳು-""ಈಗ ಬಂದೆಯಂದು 


212 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಸಾಹೇಬರಿಗೆ ಹೇಳು.....''. ಆಕೆ ಹಿಂದಿನ ಸ್ಟೇರ್‌ಕೇಸಿನಿಂದ ಇಳಿದು ಕೇಂಬ್ರಿಡ್ಜ್‌ 
ವಿದ್ಯಾರ್ಥಿಗಳ ಕ್ಯಾಂಪಿನತ್ತ ಓಡಿದಳು... 


ಬರ್ನಾರ್ಡ್‌ ಅರಳೆ ಮರದ ಬುಡದಲ್ಲಿದ್ದ ಕಲ್ಲು ಬಂಡೆಯ ಮೇಲೆ ಕುಳಿತು ಪೈಪ್‌ 
ಸೇದುತ್ತಿದ್ದ..ಆಕೆಯನ್ನು ಕಂಡು ಅಚ್ಚರಿಯಿಂದ-""ಗುಡ್‌ ಇವನಿಂಗ್‌ ಮಿಸೆಸ್‌ 


""ರಮ್‌....'' ಎಂದಳು ಹುಡುಗಿ ಮುಗುಳ್ನಗುತ್ತ... 


ಎಬಿ 


ಅವನು ಸುಮ್ಮನಿದ್ದ ಅವನು ಓರ್ವ ಗೃಹಿಣಿಯ ಸಂಗ ಬೆಳೆಸಿ ಯಾವುದೇ 
ತೊಂದರೆಯಲ್ಲಿ ಸಿಕ್ಕಿ ಕೊಳ್ಳಲು ಬಯಸುತಿರಲಿಲ್ಲ 


""ನಾನು ಮಿಸೆಸ್‌ ಏಲ್‌ ಅಲ್ಲ....''ಹುಡುಗಿ ಅತ್ಯಂತ ಶಾಂತಳಾಗಿ ಹೇಳಿದಳು. 
ಮತ್ತೆ""ನನಗೆ ನಿನ್ನ ದಿಲ್ಲಿಯ ವಿಳಾಸ ಕೊಟ್ಟು ಹೋಗು. ನಾನೀ ಮೋಸದ ಬದುಕಿನಿಂದ 
ಹೊರಬರಬೇಕೆನ್ನುತ್ತೇನೆ...ನಾನು ಇಂಗ್ಲಂಡಕ್ಕೆ ಬರಲು ಇಚ್ಛಿಸುತ್ತೇನೆ.... ಏನು, ನೀನು 


ನನಗೆ ಸಹಾಯ ಮಾಡಬಲ್ಲೆಯಾ?'' ಎಂದು ಕೇಳಿದಳು. 


“ತುಂಬ ಆಶ್ಚರ್ಯ....ನನಗೆ ಸಿಕ್ಕ ಹಿಂದೂಸಾನಿ ಹುಡುಗಿಯರೆಲ್ಲ ಇದೇ 
ಬೇಡಿಕೆಯನ್ನು ನನ್ನ ಮುಂದಿಡುತ್ತಾರೆ...'' ಎಂದು ಬರ್ನಾರ್ಡ್‌ ಖೇದದಿಂದ ಉತ್ತರಿಸಿದ. 


"ನಿನಗೆ ನನ್ನ ಎಲ್ಲ ವಿಷಯ ಹೇಳುತ್ತೇನೆ... ಎಲ್ಲ ವಿಷಯ.... ನಿನ್ನ ದಿಲ್ಲಿಯ 
ವಿಳಾಸ ಕೊಡು...” 


""ನಾವಿನ್ನೂ ಎಲ್ಲಿಳಿದು ಕೊಳ್ಳುವುದೆಂದು ನಿಶ್ಚಯ ಮಾಡಿಲ್ಲ'' ಎಂದ ಹುಡುಗ. 


ಜೀಪ ಸಮೀಪ ಬಂದು ನಿಂತಿತು. ಗಿಡ್ಡ ಮನುಷ್ಯ ಗಾಡಿಯ ಬಾಗಿಲು ತೆರೆದ 
ಹಾಗೂ ಹೇಳಿದ-""ನಡೆ....'' 


ಅವಳು ಹೆದರಿ ಬರ್ನಾರ್ಡ್‌ನನ್ನೊಮ್ಮೆ ನೋಡಿದಳು ಹಾಗೂ ಜೀಪಿನಲ್ಲಿ ಕುಳಿತಳು. 
ಗೇಟಿನ ಹತಿರ ಬಂದು ಜೀಪ ಯಉಸುಗಿನಲ್ಲಿ ಸಿಕ್ಕಿಕೊಂಡಿತು. ಬ್ರಿಗೇಡಿಯರ್‌ 
ಫ್ರಿಮೆಂಟಲ್‌ ವಾಕಿಂಗ್‌ ಹೋಗಿ ಬರುತ್ತಿದ್ದ ಅವನು ಅಲ್ಲಿದ್ದ ಕೆಲ ಜನರನ್ನು ಕರೆದ. 
ಎಲ್ಲರೂ ಸೇರಿ ಗಾಡಿ ನುಗಿಸಿದರು. ಅದು ಗೇಟಿನಿಂದ ಹೊರಗೆ ಹೋಯಿತು. ಹುಡುಗಿ 
ಹೊರಳಿ ನೋಡಿದಳು. ಬ್ರಿಗೇಡಿಯರ್‌ ಕರವಸ್ತ್ರದಿಂದ ಕೈ ಮತ್ತು ಮುಖ 
ಒರಸಿಕೊಳ್ಳುತ್ತ- ""ಗುಡ್‌ ಬೈ....'' ಹೇಳಲು ಕೈ ಎತ್ತಿದ...ದೂರದಲ್ಲಿದ್ದ ಕೇಂಬ್ರಿಡ್ಜ್‌ 
ವಿದ್ಯಾರ್ಥಿಗಳ ಡೇರೆಯಲ್ಲಿ ದೀಪ ಬೆಳಗುತಿತ್ತು... 

ಕಾಡಿನ ದಾರಿಯಲ್ಲಿ ಗಾಢವಾದ ಕತ್ತಲೆ...ಆಕೆ ಹೆದರಿಕೊಂಡು, ಆ ಕುಳ್ಳನನ್ನು 
ತಬ್ಬಿಕೊಂಡು ಹೇಳಿದಳು-""ತುಂಬ ಭಯಾನಕ ಸ್ಥಳವಾಗಿದೆ ಇದು...ನಡೆ...ಮರಳಿ 
ಹೋಗೋಣ....'' | 

""ನಾಳ ನಿನ್ನ ಆ ಅಣ್ಣ ಬರಲಿದ್ದಾನೆ. ಅವನನ್ನು ಇದಕ್ಕಾಗಿಯೇ ಕರೆಸಿದ್ದಿಯಾ? 
ನೀನು ಹೇಗೆ ಹೋಗುತ್ತಿ...ನೋಡುತ್ತೇನೆ.....'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 213 


ಅವಳು ಮನಸ್ಸಿನಲ್ಲಿಯೇ ಅಂದು ಕೊಂಡಳು.... ನಾನು ಅವನ ಜೊತೆಗೂ 
ಹೋಗುವುದಿಲ್ಲ... ಈ ಸಮಯದಲ್ಲಿ ಮೌಲ್ವಿ ನನಗಾಗಿ ಪ್ರಾರ್ಥನೆ ಸಲ್ಲಿಸುತಿರ 
ಬಹುದು.... ಮಿಸ್ಟರ್‌ ಬರನಾರ್ಡ್‌ ಕ್ರಿಗ್‌....ನಾನು ಅತ್ಯಂತ ಪ್ರಾಮಾಣಿಕ, ಸೇವಾ 
ಮನೋಭಾವದ ಹಿಂದೂಸಾನಿ ಪತ್ನಿ....ಇಲ್ಲವೇ ಜರ್ಮನಿಯ ಏರ್‌ವೇಜ 
ಪ್ಯಾಲೇಸ್‌....ಕಿವಿಯಲ್ಲಿ ತೂತಿದ್ದ ಮನುಷ್ಯನ ದನಿ.... ಅವನು ಬಂದೂಕು ಹಿಡಿದು 
ಮೆಂಚಿಯ ಮೇಲೆ ಕುಳಿತಿದ್ದ ಅವಳು ಕೆಳಗೆ ಆಹಾರದ ಹಾಗೆ ಬಂದಿ 
ಯಾಗಿದ್ದಳು....ಮತ್ತೆ ಆ ಸುಂದರ ಮುಖದ ಮೌಲ್ವಿಯ ಚಹರೆ....ಆ ಚಹರೆಯ 
ಕಲ್ಪನೆಯಲ್ಲಿ....ತನ್ನನ್ನು ತಾನು ಸುರಕ್ಷಿತೆಯೆಂದು ಬಾವಿಸತೊಡಗಿದಳು. ಅವಳು 
ಹೇಳಿದಳು-""ಆ ಹಾಡನ್ನಾದರೂ ಹೇಳು....ದಿಲ್‌ ಜಂಗಲ್‌ ಹೀ ಮೇ.....'' 

ಯಾರೋ ರಿಕಾರ್ಡ್‌ ಮೇಲೆ ಪಿನ್‌ ಇರಿಸಿರಬೇಕು.... ಅನ್ನುವ ಹಾಗೆ ಆ 
ಮನುಷ್ಯ ಕೂಡಲೇ ಆಲಾಪ ಆರಂಭಿಸಿದ ""ದಿಲ್‌ ಜಂಗಲ್‌ ಹೀ ಮೇ.....ಬಹಲ್ತಾ 
ಹೈ..... ಯಹಾ ಪ್ರೇಮಕಾ ಸಾಗರ ಚಲ್ತಾಹೈ... ಪರದೇಸಿ ಪೀರತ್‌ ಕ್ಯಾ ಜಾನೇ.... 
ಹಮ್‌ ಐಸಾ ಗೀತ ಕಹಾ ಜಾನೆ....ಖುಲ್‌ ಜಾಯ್‌....ಜಿಸ್‌ಸೆ ದಿಲ್‌ ಕಿ ಕಲಿ... 
ಯಹಾ ದಿಲ್‌ ಕಿ ಕಲಿತೊ ಕಭೀ ನಾ....'' ಎನ್ನುತ್ತಆ ಮನುಷ್ಯ ದಂಡೆಯ ಮೇಲೆ ಗಾಡಿ. 
ನಿಲ್ಲಿಸಿದ. ಅವಳು ಉಸುಗಿನ ಮೇಲೆ ಜಿಗಿದಳು. ಫಿಷಿಂಗ್‌ ಸಾಮಾನು ಇಳಿಸುವಲ್ಲಿ 
ಅವನಿಗೆ ಸಹಾಯ ಮಾಡಿದಳು. 

ರಾಮಗಂಗಾ, ಕರಗಿದ ಬೆಳುದಿಂಗಳ ಹಾಗೆ ಹೊಳೆ ಹೊಳೆಯುತಿತ್ತು ಆತ ಹಿಪ್‌ 
ಪಾಕೆಟ್‌ದಲ್ಲಿದ್ದ ಬಾಟ್ಲಿ ತೆಗೆದ ಹಾಗೂ ಒಂದು ಗುಟುಕು ಕುಡಿದ..... 

"ಇಲ್ಲಿ ಇನ್ನೂ ಛಳಿಯಿದೆ....'' ಎಂದಳು ಹುಡುಗಿ. 

""ಡಿಸೆಂಬರದ ರಾತ್ರಿ ಅದೂ ನದಿ ತೀರದಲ್ಲಿ ಬಿಸಿ ಇರಲು ಹೇಗೆ ಸಾಧ್ಯ....?'' 
ಎನ್ನುತ್ತ ಆತ ಮತ್ತೆ ಹೇಳಿದ-""ಉಸುಗಿನಲ್ಲಿ ಓಡು.....ಛಳಿ ಓಡಿ ಹೋಗುತದೆ...'' 
ಅವಳು ಉಸುಗಿನ ಮೇಲೆ ಓಡತೊಡಗಿದಳು. ಅವನು ಅವಳ ಹಿಂದೆ ಹಿಂದೆ.... ಮತ್ತೆ 
ತೇಕತೊಡಗಿದ.... ಒಮ್ಮೆಲೇ ಹುಡುಗಿ ನಿಂತು ಹೇಳಿದಳು....""ಏನೆಂಥ ಸುಂದರ 
ವಾಗಿದೆ ಈ ಸ್ಥಳ....'' ಎನ್ನುತ್ತ ಬಗಲಲ್ಲಿದ್ದ ಕಾಫಿಯ ಫ್ಲಾಸ್ಕ್‌ ತೆಗೆದು ಉಸುಗಿನ ಮೇಲೆ 
ಕುಳಿತಳು. 

ಎದುರಿಗೆ, ನದಿಯ ಆಚೆಯ ದಡದಲ್ಲಿ ಕಲ್ಲು ಬಂಡೆ ಗೋಡೆಯ ಹಾಗೆ 
ಕಾಣಿಸುತ್ತಿತ್ತು... ಅದರ ಮೇಲೆ ನೀರಿನ ನೆರಳು ಹೊಯ್ದಾಡುತ್ತಲಿತ್ತು...ಇದರಿಂದಾಗಿ 
ಅದು....ಜಲ ಅಪ್ಸರೆಯರ ಮಹಲಿನ ಹಾಗೆ ತೋರುತಲಿತ್ತು... 

ಆ ಮನುಷ್ಯ ಅವಳ ಸಮೀಪ ಬಂದು ಧಪ್ಪೆಂದು ಕುಳಿತ.... ಅವನು ಹಿಪ್‌ ಫ್ಲಾಸ್ಕ್‌ 
ಮತ್ತೆ ಬಾಯಿಗಿರಿಸಿ ಗಟಗಟ....ಕುಡಿದು ಬಡಬಡಿಸತೊಡಗಿದ.... ""ತುಟಿಗಳಿದ್ದರೆ.... 


ಪ್ರಿಯತಮ.....ತಗೋ ನಿನ್ನ ಕೈಯಲಿ ಈ ಜಾಮ್‌.... ಜಾಮ..... ಏ ಲೂಫ ಆಫ್‌ 
ಬ್ರೆಡ್‌.... ಐ... ಜಗ್‌ ಆಫ್‌ ವಾಯ್ಡ್‌.... ತಗೋ ಪ್ರಿಯೆ ಕುಡಿ.....'' 


( 


214 ಕುರ್ರತುಲ ಐನ ಹೃದರ ಅವರ ಆಯ್ದ ಕತೆಗಳು 


"ಇಲ್ಲ... ನಾನು ಕಾಫಿ ಕುಡಿಯುತ್ತೇನೆ.....''ಎನ್ನುತ್ತ ಅವಳು ಮನದಲ್ಲಿಯೇ 
ಅಂದುಕೊಂಡಳು.... ತನಗಾಗಿ ಅಲ್ಲಿ ಮೌಲ್ವಿ ಸಾಬ ಈಗ ಪ್ರಾರ್ಥನೆ ಸಲ್ಲಿಸುತಿರ 
ಬಹುದು...ನಾನು ಈ ವಾಯ್ಡ್‌ ಹೇಗೆ ಕುಡಿಯಲು ಸಾಧ್ಯ....? 


ಆ ಮನುಷ್ಯ ಗುರ್‌....ಗುರ್‌....ಎನ್ನುತಲಿದ್ದ....""ನನ್ನ ಜೊತೆಯಲ್ಲಿ 


೨ 


ಕುಳಿತಿದಾಳ ಮೋಸಗಾರ್ತಿ ಸನಮ್‌....ಹರಾಮಿ....ಧಗಾಬಾಜ....ಬದ್ಮಾಷ್‌ 
ಸನಮ್‌.....'' ಎನ್ನುತ್ತ ಬಾಟ್ಲಿ ಖಾಲಿ ಮಾಡಿದ...ಅವನು ವಿಷ ಕುಡಿದ ಇಲಿಯಂತಾ 
ಗಿದ್ದ.... ಅವನು ಕಣ್ಣು ಮುಚ್ಚಿ, ತಲೆಬಾಗಿ ಕುಳಿತು ಬಿಟ್ಟ.... 

ಹುಡುಗಿ ಬಡಬಡಿಸಿದಳು-""ಇಂಥ ಛಳಿಯಲ್ಲಿ ಯಾರಾದರೂ ಮೀನ 
ಹಿಡಿಯಲು ಬರುತಾರೆಯೇ? ಅದೂ  ರಾತ್ರಿಯಲ್ಲಿ?....ಮರಳಿ ಹೋಗೋಣ 
ನಡೆ....ಇಲ್ಲದಿದರೆ ನಾನು ನೆಮೋನಿಯಾದಿಂದ ಸತ್ತು ಹೋಗುತ್ತೇನೆ.'' 

ಅವನಿಗೆ ಏನೂಂದೂ ಕೇಳಿಸಲಿಲ್ಲ ಅವನು ಸುಂದಾಗಿದ್ದ. 

"ನಾನು ಹೋಗಿ ಗಾಡಿಯಲ್ಲಿ ಕುಳಿತು ಕೊಳ್ಳುತ್ತೇನೆ.....'' ಎಂದಳು. 

ಅವನು ಎಳ್ಳಷ್ಟೂ ಮಿಸಿಗಾಡಲಿಲ್ಲ.... 

""ಓ ! ಕಾಡು ಮನುಷ್ಯ.....'' 

ಅವನು ತಲೆ ಎತಲಿಲ್ಲ..... 

ಅವನು ಮೊದಲಿನಂತೆಯೇ ಕುಳಿತಿದ್ದ 

""ಓ ! ಜಂತು.....ಕುಳ್ಳ ಮಾಸ್ಟರ್‌....'' 

ಅವನು ಸುಮ್ಮನೇ ಇದ್ದ 


""ಮುದಿ ಮಿಡಚಿ.....'' 

ಅವನು ಒಮ್ಮೆಲೇ ಎದ್ದ ಹುಡುಗಿಗೆ ಜೋರಾಗಿ ಒದ್ದ ಅವಳು ನದಿಯಲ್ಲಿ 
ಬಿದ್ದಳು. 

""ಉಳಿಸು.....'' ಎಂದು ಕೂಗಿಕೊಂಡಳು....ನೀರ ಸುಳಿ ಹಾಗೂ ತೆರೆಗಳು 


ಅವಳನ್ನು ಮುಂದಕ್ಕೆ ತಳ್ಳಿದವು...ಎದುರಿನ ದಡದಲ್ಲಿದ್ದ ಬಂಡೆಗಲ್ಲಿನ ಗೋಡೆಯ 
ಮೇಲೆ ನೀರಿನ ಪ್ರತಿಬಿಂಬದಲ್ಲಿ ಹೂಯಾಟ ಜೋರಾಯಿತು... ಒಂದು ಮೊಸಳೆ 
ಕತಲೆಯಲ್ಲಿ ನಿದ್ರೆಯಿಂದ ಎಚ್ಚತಿತು...ಬಂಡೆಯ ಮೇಲಿಂದ ಸರಿಯುತ್ತ ಸರಿಯುತ್ತ 
ನೀರಲ್ಲಿಳಿಯಿತು ಹಾಗೂ ಮುಳುಗುತಿರುವ ಹುಡುಗಿಯತ್ತ ಸಾಗಿತು....ಕೈ ಕಾಲು 
ಬಡಿಯುತ್ತ ಹುಡುಗಿ ಮೇಲೆದಳು... ಅವಳು ಮೊಸಳೆ ನೋಡಿದಳು....ಶೀತಲ 
ಬೆಳುದಿಂಗಳಲ್ಲಿ ಹೊಳೆಯುತಿರುವ ನೀರು ಅವಳ ಸುತಲೂ ಹಬ್ಬಿತ್ಕು...ಬಾಯೆರೆದು 
ಮೊಸಳ ತಿನ್ನಲು ಧಾವಿಸುತಲಿತ್ತು.. 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 215 


ಮೊಸಳೆ ಹುಡುಗಿಯ ಕಾಲುಗಳನ್ನು ತನ್ನ ದವಡೆಯಲ್ಲಿರಿಸಿಕೊಂಡಿತು..... 
ಹುಡುಗಿ ಒಮ್ಮೆ ಜೋರಾಗಿ ಚೀರಿದಳು...ಆ ನಂತರ ಎಲ್ಲ ಶಾಂತ....ಸುತಲೂ ಮೌನ 
ಆವರಿಸಿತು.... ಮೊಸಳಯ ಬಾಯಲ್ಲಿ ಹೊಕ್ಕ ಕೂಡಲೇ ಅವಳು ಅಂಜಿಯೇ ಸತ್ತು 
ಹೋಗಿದ್ದಳು... 

ಮೊಸಳ ಅವಳನ್ನು ಸಂಪೂರ್ಣ ಒಳಗೆ ಹಾಕಿಕೊಂಡು, ಬಂಡೆಗಲ್ಲಿನ ಮೇಲೆ 
ಬಂದು ಕೊಂಚ ದಣಿವಾರಿಸಿಕೊಂಡಿತು.... ಹಿಮಾಲಯದ ಈ ನದಿ ಎಂದಿನಂತೆ 
ಹಿಮದಿಂದ ಹೊರಟು ಹರಿಯುತಿತ್ತು... ಈ ಬೆಟ್ಟ.... ಈ ಕಾಡು.... ಈ ದಿನ್ನ..... 
ಎಲ್ಲ ಹಾಗೇ ಇವೆ ಲಕ್ಷ ಲಕ್ಷ ವರ್ಷಗಳಿಂದ... ಮೊಸಳೆ ಹುಡುಗಿಯನ್ನು ಚಪ್ಪರಿಸಿ... 
ಚಪ್ಪರಿಸಿ....ತಿನ್ನತೊಡಗಿತ್ತು...ನದಿಯ ತೆರೆಗಳ ಮೇಲೆ ರಕದ ಕೆಲ ಗುಳ್ಳೆಗಳು ಎದವು 
... ಅವಳ ಕೇಶರಾಶಿ....ಕಟ್ಟಿದ ಜಡಿ....ಮಾಂಸ....ಬಟ್ಟೆಯ ತುಂಡುಗಳು... 
ನೀರಿನ ಮೇಲೆ ತೇಲತೂಡಗಿದವು.... ಮೊಸಳೆ ಅತ್ಯಂತ ಸಂತೋಷದಿಂದ ತನ್ನ ಡಿನರ್‌ 


ಆ ಕುಳ್ಳ, ನದಿಯ ತೀರದಿಂದ ನೋಡಿದ.....ಅವನ ಮೈ ಮೇಲಿನ ಕೂದಲು ಆ 
ಛಳಿಯಲ್ಲೂ ನಿಮಿರಿ ನಿಂತವು....ಅವನ ಕರಡಿಯಂಥ ಕಣ್ಣುಗಳು ತೆರದಂತೆಯೇ 
ಇದ್ದವು.... ಅವನು ಗಾಬರಿಯಿಂದ ಜೀಪಿನತ್ತ ಒಡಿದ....ನದಿ ತೀರದಲ್ಲಿ ದೂರದಲ್ಲಿದ್ದ 
ಒಂದು ಗಿಡದ ಬುಡದಲ್ಲಿತು,....ಜೀಪು.... 


ಆ ದಟ್ಟವಾದ ಮರದ ಕೆಳಗೆ, ಬುಡದಲ್ಲಿ ಹುತ್ರವಿತ್ತು...ಮನುಷ್ಯನ ಕಾಲಿನ 
ಸಪ್ಪಳಕ್ಕೆ ಹುತದಿಂದ ಒಂದು ವಿಷಸರ್ಪ ಹೂರಬಂತು... ಒಂದು ಜಿಂಕೆ 
ಎಚ್ಚರಗೊಂಡಿತು.... ನಡುಗುತ್ತಿದ್ದ ಕುಳ್ಳ ಹೊರಳಿ ನೋಡಿದ.... ರಾಮಗಂಗಾ 
ಶಾಂತವಾಗಿ ಕರಗಿದ ಬೆಳುದಿಂಗಳ ಹಾಗೆ ಹರಿಯುತಲಿತ್ತು... ಕುಳ್ಳ ಇಂಜಿನ್‌ ಸ್ಪಾರ್ಟ 
ಮಾಡಿದ....ಅದರ ಗಡಗಡ ಸಪ್ಪಳ.....ಆ ನಿಶ್ಯಬ್ಧತೆಯಲ್ಲಿ ತುಂಬ ಭಯಾನಕವಾಗಿ 
ತೋರಿತು....ಅಂಧಾ....ಧುಂಧಾ....ಗಾಡಿ ನಡೆಸಿಕೊಂಡು ಅವನು ಕಾಡಿನ ಮುಖ್ಯ 
ರಸಿಗ ಬಂದ.....ಹೆಡ್‌ ಲೈಟ್ಸ್‌ದ ಮುಂದೆ ಒಮ್ಮೆಲೇ ಒಂದು ಹಿಂಸ್ರ ಪಶು ಬಂದು 


ನಿಂತು ಜೋರಾಗಿ ಗಹಗಹಿಸಿತು.... 


ರಾತ್ರಿ ಕಳೆಯಿತು.....ಚಂದಿರ ಮುಳುಗಿದ....ಸೂರ್ಯ ರಾಮಗಂಗಾದಲ್ಲಿ 
ಉದಯಿಸಿದ....ಕಾಡು ಎಚ್ಚಿತಿತು....ಬ್ರೇಕ್‌ಫಾಸ್ಟ್‌ದ ಸಮಯಕ್ಕೆ ಬುದ್ದು ಕಾಡಿನಿಂದ 
ಹೊರಟು ಕಾಂಪೌಂಡಿನಲ್ಲಿ ಬಂದಿತು.... ರೆಸ್ಟ್‌ ಹೌಸಿನ ಪಡಸಾಲೆಯ ಕಳಗೆ 
ತಲುಪಿತು....ಹಾಗೂ ಹುಡುಗಿಯ ಬರುವಿನ ನಿರೀಕ್ಷೆಯಲ್ಲಿ ತಲೆಬಾಗಿಸಿ ನಿಂತಿತು 
.... ಅವಳು ದಿನವೂ ಅದಕ್ಕೆ ಬ್ರೆಕ್‌ಪಾಸ್ಟ್‌ ಮಾಡಿಸುತ್ತಿದ್ದಳು... 


ಪುನರ್ಜನ್ಮವಾದಲ್ಲಿ ಹೆಣ್ಣಾಗಿಸಬೇಡ 


3 
“ಲಗಾಕೇ ಕಾಜಲ್‌ ಚಲಿ ಗೋಸಾಯೆ....'' ಭೂರ ಖವ್ವಾಲಿಯ ಆಕಾಶ 
ಭೇದಿಸುವ ತಾನದಿಂದ ದೀಪದ ಕುಡಿ ಕೂಡ ಥರ ಗುಟ್ಟಿತು... ""ಅರೆ ಲಗಾಕೇ ಕಾಜಲ್‌ 
ಚಲೆ ಗೋಸೈೆಯಾ.....'' ಭೂರೆ ಖಾನನ ಹತ್ತು ವರ್ಷದ ಪುತ್ರ ಷದ್ದು, ತನ್ನ ಮೆಲು 
ದನಿಯಲ್ಲಿ ಹಾಡು ಹಾಡುತ್ತಿದ್ದ... ""ಅಹೇ ಲಗಾಕೆ ಕಾಜಲ್‌ ಚಲೆ ಗೋಸೈಯಾ...'' 
ಹಸಿದ ಹೊಟ್ಟೆಯಲ್ಲಿರುವ ನಾಲ್ಕು ಜನ ಸಂಗಡಿಗರು ಚಪ್ಪಾಳ ಬಾರಿಸುತ್ತ ಬಾರಿಸುತ್ತ 
ಪುನಃ ಪುನಃ ಹಾಡತೊಡಗಿದರು...ಭೂರೆ ಖಾನ, ಹಾರ್ಮೋನಿಯಂ ಮೇಲೆ ತಲೆಬಾಗಿಸಿ 
ಜೋರಾಗಿ ಬೆರಳುಗಳನ್ನು ಅಡಿಸುತ್ತಿದ್ದ...ಮತ್ತೆ ತಲೆಯೆತ್ತಿ ಮೇಲೆ ಬೆಳಗುತ್ತಿದ್ದ. 
ಅಕಾಶವನ್ನು ನೋಡಿದ...ಅಲ್ಲಿ ಹನ್ನೆರಡನೆಯ ದಿನದ ರಾತ್ರಿಯ ಚಂದಿರ ಹೊಳೆಯು 
ತಿದ... ರಾತ್ರಿಯಲ್ಲಿ ಮಾರ್ಗದರ್ಶನ ಮಾಡುವಾತ ಮಸೀದೆಯ ಕಮಾನಿನಲ್ಲಿ ಕಂದೀಲ 
ಹಚ್ಚಿಡುತಾನೆ....ಆದರೆ ಪ್ರವಾಸಿಕರಿಗೆ ದಾರಿ ಸಿಗುವುದಿಲ್ಲ... 


“ಚಲೆ ಗೋಸಾಯೇ....ಚಲೆ....'' ಷಬ್‌ ಮೇರಾಜನ ವ್ಯಾಖ್ಯೆ ಮತ್ತು ಭೂರೆ 
ಖಾನನ ಅಮೋಘವಾದ ಕಲೆ...ಹಂಡೇಷಾಹನ ಪವಿತ್ರ, ಬೆಳಕಿನ ಉರಸು.... ಒಬ್ಬಾತ 
ಖವ್ವಾಲಿ ಪಾರ್ಟಿಯ ಎದುರಿನಲ್ಲಿ ಚಿಮಣಿಯ ಬೆಳಕು ಹೆಚ್ಚಿಸುವಲ್ಲಿ ನಿರತನಾಗಿದ್ದ... 
ಏಕೆಂದರೆ ದರಗಾದಲ್ಲಿ ಗ್ಯಾಸಿನ ಬೆಳಕು ಮಂದವಾಗತೊಡಗಿತ್ತು. 


ಆ ಪಟ್ರೊಮ್ಯಾಕ್ಸಿನ ಕಾರಣದಿಂದಲೇ ಆ ಮಹಾತ್ಮ ಹಂಡೆಷಾಹ ಎಂದೆನ್ನಿಸಿ 
ಕೊಳ್ಳುತ್ತಿದ್ದ..ಆತ ಅಲೌಕಿಕ ಪುರುಷನಾಗಿದ್ದ. ಆತ ತಿಳಿದಿದ್ದರೋ, ತಿಳಿದಿರ 
ಲಿಲ್ಲವೋ....ಇದೆಲ್ಲ ಏನು ನಡೆಯುತ್ತದೆಯೋ ನಡೆಯುತಿಲ್ಲವೋ....ಎಂಬುದನ್ನು.... 
ಮತ್ತು ಇದರ ಮೂಲ ಹಾಗೂ ಬುನಾದಿ ಏನು...ಹಂಡೆಷಾಹ ಇರಲೇ ಇಲ್ಲ 
ಅನ್ನುವುದಾದರೆ, ಇರುವುದು ಏನು...ಯಾವುದೆಲ್ಲ ಇದೆಯೋ ಇಲ್ಲಿಯೇ ಇರುವು 
ದಾದರೆ....ಇಲ್ಲದಿರುವುದು ಯಾವುದು....ಯಾವುದು ಇದೆಯೋ ಅದರ ಅಸ್ತಿತ್ವವನ್ನು 
ಯಾರಾದರೂ ಹೇಳಲಿ....ಕಲಾವಿದರನ್ನು, ಸಾಹಿತಿಗಳನ್ನು, ಕವಿಗಳನ್ನು ಅರಿತು 
ಕೊಂಡಂತೆ... ಮಹಾತ್ಮರೂ ಕೆಲವರು ಭಾಗ್ಯಶಾಲಿಗಳಾಗಿರುತ್ತಾರೆ...ಇವರನ್ನೂ ಜಗತ್ತು 
ಅರಿತುಕೊಂಡಿರುತ್ತದೆ...ಉಳಿದವರಿಗೆ, ಕೆಲ ಭಗವದ್ಭಕ್ತರು ಮಾತ್ರ ಅವರ ಸಮಾಧಿಯ 
ಬಳ ದೀಪ ಉರಿಸಲು ಸಾಧ್ಯವಾಗುತ್ತದೆ....ಇನ್ನು ಕೆಲವರಿಗೆ ಅದೂ ಇಲ್ಲ... 

ಕರುಣಾಳು ಪೀರ ಹಂಡೆಷಾಹರ ಉರಸಿನಲ್ಲಿ ಬರುವ ಎಣ್ಣೆ ಮಾರುವವರು, 
ನೇಕಾರರು, ಕಟುಗರು, ಕುಶಲಕರ್ಮಿಗಳು, ರೈತರು, ಕೂಲಿಕಾರರು, ಗುಡಿಸಲುಗಳಲ್ಲಿ 
ಜೀವನ ಸಾಗಿಸಿ, ಮಣ್ಣಿನಲ್ಲಿ ಮಣ್ಣಾದರು....ದೇವರ ನಿಜವಾದ ಭಕರು ಅವರು... 
ಆ ಮುದುಕಿ ಷರೆಫಿನ್‌....ವಿಧವೆ...ಅನಾಥೆ....ದಾರಿದ್ರ ದಂದ ಕೂಡಿದಾಕೆ, 


ಕುರ್ರತುಲ ಐನ ಹೈದರ ಅವರ ಆಯ್ರ ಕತೆಗಳು 217 


ಅವಿದ್ಯಾವಂತೆ...ದರಗಾದ ಹಿಂದೆ ಕಟ್ಟೆಯ ಮೇಲೆ ನಮಾಜ ಮಾಡುತಿದ್ದಾಳಲ್ಲ.. 
ಬಿಸ್ಮಿಲ್ಲಾ ಅಲ್‌ರಹಮನ್‌ ಅಲ್‌ರಹೀಮ...ಅಲ್ಲಾ ಅಕ್ಬರ...ಓದುತಿದ್ಯೇನೆ... ಅಲ್ಲಾ 
ಮಹಮ್ಮದನ ಶ್ಲೋಕಗಳನ್ನು... ಲಾಇಲಾ ಇಲ್ಲಲ್ಲಾ ಮಹ್ಮದ ರಸೂಲ ಉಲ್ಲಾ..ಅಲ್ಲಾ 
ಅಕ್ಬರ್‌...ಬಿಸ್ಮಿಲ್ಲಾ ಅಲ್ಲಾ ರಹಮನ್‌...ರಹೀಮ...ಲಾಯಿಲಾ ಇಲ್ಲಲ್ಲಾ ಮಹ್ಮದ 
ರಸೂಲ ಇಲ್ಲಾ..ಅಲ್ಲಾ ಅಕ್ಬರ...ಅಲ್ಲಾ ಅಕ್ಬರ...ಖಯಾಮ್‌...ರಕೊ.... 
ಖೊಮಾ....ಸಜದಾ...ಖದಾ...ಆ ಹೆಣ್ಣುಮಗಳಿಗೆ ನಮಾಜ ಮಾಡಲು ಬರುವು 
ದಿಲ್ಲ, ಇಡೀ ಆಯುಷ್ಯವೆಲ್ಲ ಯಾವಯಾವಾಗ ಬೆನ್ನು ಮೂಳ ಮುರಿವ ಹಾಗ 
ದುಡಿದು, ಕೂಲಿ-ನಾಲಿ ಮಾಡಿ ಮುಗಿಸಿದ ನಂತರ, ಸಿಕ್ಕ ಸಮಯದಲ್ಲಿತನ್ನ ದೇವರನ್ನು 
ತನಗೆ ತಿಳಿದಂತೆ ಸ್ಮರಿಸಿದಳು.... ಅವಳ ಏಕೈಕ ವಯಸ್ಸಿಗೆ ಬಂದ, ಮುಗ್ಧ ಮಗಳನ್ನು 
ಆಕೆಯ...ಗಂಡನ ಮನೆಯವರು ಬಡಿಗೆಯಿಂದ ಹೂಡೆ ಹೊಡೆದು ಹಲಾಕ 
ಮಾಡಿದರು....ಪೋಲಿಸರಿಗೆ ತಿನ್ನಿಸಿ ಉಣ್ಣಿಸಿ ಬಾಯಿ ಮುಚ್ಚಿಸಿದರು.... ಷರಫೆನ್‌ 
ಮನೆ ಮನೆಗೆ ಹೋಗಿ ಹಿಟ್ಟು ಬೀಸಿಕೊಟ್ಟು ನಾಲ್ಕಾಣೆ ದಿನದ ಕೂಲಿ ರೂಪದಲ್ಲಿ 
ಸಂಪಾದಿಸುತಾಳ....ಎಲ್ಲರಿಗಿಯ ಮೊದಲು ಸ್ವರ್ಗಕ್ಕೆ ಆಕೆ ಮಾತ್ರ ಹೋಗುತಾಳೆ. 

ಮತ್ತೆ ಈ ಅನಾಮಿಕ, ಪರಿಶ್ರಮಿ ಹಳ್ಳಿಯ, ಮಹತ್ತವಲ್ಲದ ಜನ ಮತ್ತು ಉರಸಿಗೆ 
ಬಂದಿರುವ ಈ ಜಾತ್ರೆಯ ಅಂಗಡಿಕಾರರು...ಹೊಲಸು ದುಪಟ್ಟಾ ಹೊದ್ದವರು, 
ಬೆಳ್ಳಿಯ ಓಲೆಯಿಟ್ಟವರು, ಅಲ್ಲಲ್ಲಿ ತ್ಯಾಪಿ ಹಚ್ಚಿದ ಬಟ್ಟೆ ಹಾಕಿಕೊಂಡ ಬಡವರು, ತಮ್ಮ 
ಮುಂದೆ ಗೋಣಿ ತಟ್ಟು ಹಾಸಿಕೊಂಡು ಅದರಲ್ಲಿ ಖಜೂರ, ಸೇಂಗಾದ ಸಣ್ಣ ಸಣ್ಣ 
ಗುಂಪು ಮಾಡಿಟ್ಟು, ರೇವಡಿ, ಬೆತ್ತಾಸ, ಇನ್ನೂ ಏನೇನೋ ಇರಿಸಿದ್ದಾರೆ... ಚಿಮಿಣಿಯ 
ಬೆಳಕು ಮಂದವಾಗಿ ಹರಡಿದೆ...ವಿಶ್ವಾಸವಿಡಿ...ಸ್ವರ್ಗಕ್ಕೆ ಹೋಗಲು ಯೋಗ್ಯ 
ರಾದವರು ಇವರು ಮಾತ್ರ... 


ಓರ್ವ ಬಿಳಿಯ ಉದ್ದನ್ನ ಗಡ್ಡದ ವೃದ್ದ ""ಪ್ರತಿಯೊಂದು ಸಾಮಾನಿಗೆ ಬರೀ 
ನಾಲ್ಕಾಣೆ....'' ಎಂದು ಕೂಗುತ್ತಿದ್ದ ಅವನ ಅಂಗಡಿಯಲ್ಲಿ ರಿಬ್ಬನ್ನಿಗೆ ಕಟ್ಟಿರುವ 
ಇಳಿಬಿಟ್ಟ ಪ್ಲಾಸ್ಟಿಕ್‌ ಕಪ್‌ಗಳು, ಹಾರಗಳು ಹಾಗೂ ನಕಲಿ ಗಡಿಯಾರಗಳಿದ್ದವು. 
ಜಾತ್ರೆಗೆ ಬಂದ ಹೆಂಗಸರು ಈ ಡಿಪಾರ್ಟಮೆಂಟಲ್‌ ಸ್ಟೋರಿನ ಮೇಲೆ 
ಮುಗಿಬಿದಿದ್ದಾರೆ. 

"ಈ ಕಪ್‌ನ್ನು ಎಷ್ಟಕ್ಕೆ ಕೊಡುತಿಯಾ ?'' ಎಳೆಯ ವಯಸ್ಸಿನ ಹುಡುಗಿ, 
ಜಾರ್ಜೆಟ್‌ ಸೀರೆ ಹಸಿರು ದುಪಟ್ಟಾ ತಲೆಯ ಮೇಲೆ ಹಾಕಿಕೊಂಡವಳು ತುದಿ 
ಗುಂಡಿಯಲ್ಲಿ ಕುಳಿತುಕೊಳ್ಳುತ್ತ ಕೇಳಿದಳು. 


""ಪ್ರತಿಯೊಂದು ಸಾಮಾನು ನಾಲ್ಕಾಣೆಯಲ್ಲಿ ಸಿಗುತ್ತದೆ ಬಿಟಿಯಾ....'' ಎಂದ 
ವ್ಯಾಪಾರಿ. 

ಹುಡುಗಿ ದುಪಟ್ಟಾದ ಮೂಲೆಯಲ್ಲಿ ಕಟ್ಟಿದ್ದ ಗಂಟನ್ನು ಬಿಚ್ಚಿ ನಾಲ್ಕಾಣೆ ತೆಗೆದಳು. 
ಮತ್ತೆ ಒಂದು ಹಾರವನ್ನು ಆಶೆಗಣ್ಣನಿಂದ ನೋಡುತ್ತಾಳೆ. ಗಂಟಿನಲ್ಲಿ ಕೇವಲ ನಾಲ್ಕಾಣೆ 
ಉಳಿದಿದೆ.... ಇನ್ನೂ ಜಮಿಲೀನ್‌ಳಿಗೆ ಏನಾದರೂ ಖರೀದಿಸಬೇಕಾಗಿದೆ. 


218 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


“ಹಾಂ  !....ಇನ್ನೊಂದು ಕಪ್‌ ಕೊಡು...ಅದು...ಆ ಕೆಂಪುದು...ನಮ್ಮ 


ಹಳದಿ, ಬಾಳಹಣ್ಣನ ಬಣ್ಣದ ಕಮೀಜ ಮತ್ತು ನೀಲಿ ಸಾಟಿನ್‌ದ ಷಲ್ಹಾರ 
ತೂಟ್ಟುಕೂಂಡಿದಳು. ಕೈಯಲ್ಲಿ ಹಸಿರು ರೇಶ್ಮೆ ಬಳ ಇಟ್ಟುಕೊಂಡಿದಳು- 

“ರಷ್ಕ್‌ಕಮರ್‌...ಓ !...ರಷ್ಕ್ಟ್‌ಕಮರ್‌...'' ಎಂದು ಗದಲದೂಳಗಿಂದ 
ಕೂಗಿದ್ದು ಕೇಳಿಸುತದೆ- ಆಕೆ ದರಗಾದ ಕಡೆ ಓಡಿ ಹೋಗುತಾಳ. ಅಲ್ಲಿ ಭೂರೆಖಾನನ 
ಪ್ರೊಗ್ರಾಮ ಮುಗಿದಿದೆ. ಈಗ "ಅಮರತಿ ಜಿಲೇಬಿ' ಮತ್ತು 'ಕಾಂಟ್ರೊ ಭಾಂಡ್‌' 
ಅವರ ಸರದಿ... 


ಹುಡುಗಿ ಓಡುತ್ತ ಕಟ್ಟೆಯ ಕಡೆ ಬರುತ್ತಾಳ...ಅಲ್ಲಿ ಓರ್ವ ಹಾಸ್ಯಗಾರ ತುರ್ಕಿ 


ಟೊಪ್ಪಿಗೆ, ಕೆಂಪು ವಾಸ್ಕೋಟ್‌, ಸ್ಲೀಪಿಂಗ್‌ ಸೂಟಿನ ನೀಲಿ ಪಟ್ಟಿ ಪಟ್ಟಿಯ ಪೈಜಾಮಾ 


ಲ 


ಹಾಕಿಕೊಂಡು ಹಾರ್ಕೋನಿಯಮ್‌ ಹಿಡಿದು ಕುಳಿತಿದ್ದಾನೆ...ಮಸ್ತ ಧಡೂ 


ಹೆಂಗಸೊಬ್ಬಳು ತನ್ನಡೆಗೆ ಡೋಲಕ್‌ ಸರಿಸಿಕೊಳ್ಳುತಾಳ...ಓರ್ವ ಎಳೆಯ ಹುಡುಗಿ ತನ್ನ 


ಅಕ್ಕ ಪಕ್ಕದಲ್ಲಿ ಕುಳಿತಿರುವ ಶ್ರೋತೃಗಳನ್ನು ದಿಟ್ಟಿಸಿ ನೋಡುತಾಳೆ...ಮಸಾಗಿರುವ 
ಧಡೂತಿ ಹೆಂಗಸು ಸಿಟ್ಟಿನಿಂದ- ""ಏ ಕುಲಹೀನಳ, ಇಲ್ಲಿಯೇಕೆ ಕುಳಿತಿರುವ... ಥೂ.... 
ಥೂ...ಎದುರಿಗ ಬಂದು ಕೂಡು...'' ಎನ್ನುತಾಳ. 

ಅದಕ್ಕೆ ಆ ಮಗು- "ಚಿಕ್ಕಮ್ಮ ನನ್ನನ್ನತಿಕೊಂಡು ಹೋಗಿ ಕುಳಿಸಿ...'' 
ಮೃದುವಾಗಿ ಹೇಳುತದೆ. 

“ಉಪವಾಸ... ವನವಾಸವಿದರೂ ತೂಕ ಮಾತ್ರ ಹಚ್ಚುತಲೇ ಹೋಗುತ್ತ 
ಲಿದೆ...'' ಎಂದು ಆ ಧಡೂತಿ ಹೆಂಗಸು ಬಡಬಡಿಸುತಲಿದಳು... ಅಷ್ಟರಲ್ಲಿ ನೀಲಿ 
ಷಲ್ವಾರ, ಹಸಿರು ದುಪಟ್ಟಾದ ಹುಡುಗಿ ಕಟ್ಟೆಯ ಮೇಲೆ ತಲುಪುತಾಳ. 

""ಬಿಜಿಯಾ.....'' ಎನ್ನುತ್ತ ಆ ಹುಡುಗಿ ಅವಳತ್ತ ಕೈ ಚಾಚುತದೆ....ದೊಡ್ಡ 
ಹುಡುಗಿ ಅವಳನ್ನು ತೋಳ ತೆಕ್ಕೆಯಲ್ಲಿ ಎತಿಕೊಂಡು ಹಾರ್ಕೋನಿಯಮ್‌ದ ಹತ್ತಿರ 
ಕೂಡಿಸುತಾಳ. ಹುಡುಗಿ ತನ್ನ ಒಣಗಿದ ಹಾಗಿರುವ ಕಾಲುಗಳನ್ನು ತುಂಬ ಕಾಳಜಿಯಿಂದ 
ತನ್ನ ಲಂಗದಲ್ಲಿ ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡುತ್ತದೆ. ಈಗ ಆ ಹಾಸ್ಯಗಾರನ 
ಹಾಗಿರುವವ ತಲೆ ವಾರೆಮಾಡಿ ಹಾರ್ಮೋನಿಯಮ್‌ ಮೇಲೆ ಅವಸರವಸರವಾಗಿ 
ಬೆರಳಾಡಿಸುತಾನೆ...ದೊಡ್ಡ ಹುಡುಗಿ ಕಿವಿಯ ಮೇಲೆ ಒಂದು ಕೈಯಿರಿಸಿ 
ಹಾಡಲಾರಂಭಿಸುತಾಳ... 

""ನಡೆಯಿರಿ...ನಡೆಯಿರಿ... ಅಮರತಿ ಜಿಲೇಬಿ ಹಾಡುತಿದ್ದಾಳ...'' ಗದಲದಲ್ಲಿ 
ಜನರ ಕೂಗಾಟ... 

ದೊಡ್ಡ ಹುಡುಗಿ ಹಾಡು ಆರಂಭಿಸಿದಾಳೆ.... 

"ಸಫರ್‌ ಹೈ...ದುಷ್ತಾರ್‌...ಸಫರ್‌ ಹೈ ದುಷ್ಟ್ವಾರ್‌...ಖ್ವಾಬ ಕಬ್‌ ತಕ್‌... 


ಹಾ C4 ಹ ವ 3 
ಬಹೂತ ಬಡಿ ಮಂಜಿಲ್‌ ಅದಮ್‌ ಹೈ... 


೧ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 219 


ಒಡು 


ಕುಂಟಿ ಹುಡುಗಿ ಚರಣದ ಮೊದಲ ಪಂಕ್ತಿ ಆರಂಭಿಸುತದೆ... ""ನಸೀಮ 
ಜಾಗೊ...ನಸೀಮ ಜಾಗೂ...ಕಮರ್‌ಕೊ ಬಾಂಧೊ...ಉಠಾವ್‌ ಬಿಸರ ಕೆ ರಾತ 
ಕಮ್‌ ಹೈ...” ಪ್ರೇಕ್ಷಕರು ತಾಳ ಹಾಕುತ್ತ ಆನಂದ ತುಂದಿಲರಾಗಿದ್ದಾರೆ.... 

“ಜವಾನಿ ವ ಹುಸ, ಜಾವೋ ದವಲತ್‌...ಎ ಕುಛ್‌ ಸಾಸೋಂ ಕ ಹೃ 
ರುಗಡೆ...'' ಎಂದು ಆ ಕುಂಟಿ ಹುಡುಗಿ ತುಂಬ ಶ್ರಮದಿಂದ ಅಕ್ಕನ ಸಾತ್‌ 
ಕೂಡುತಿದಳು. 

""ಅಜಲ್‌ ಹೈ ಇಸಾದಾ ದಸಾ ಬಸ್ತಾ ನೂಯ ರುಖ್ಬತ್‌ ಹರ್‌ ಏಕ ದಮ್‌ 
ಹೈ....ಬಸಾನ ಬಸ್ತಸವಾಲೆ ಸಾಯಲ್‌ ತಹಿ ಹೂ ಹರ್‌ ಏಕ್‌ ಮುದ್ರಾಸೆ...'' ಎಂದು 
ಶ 


ಸ ಕೃಖ... ಸಹಿತ ಸರಿಯಾಗಿ, ಅತ್ಯಂತ ಶುದವಾಗಿ 


6 ಇಲಾ ತ್ಯ ಕಾರ್ಯ ಇ) ಶಾಮ್‌ ಹ ಇಸ ೪ _) 
ಗಜ ಹ.ರೀಶಕಜರಯ ಹ. ಬಗಿಲ್‌ ಮೊ ದಿಲ್‌ ಸೂರತ್‌ ಸನ್‌ 


"ಹಖ್‌ ಅಲ್ಲಾ..'' ಎಂದು ಕೂಗುತ್ತ ಒಬ್ಬ ಕಪು ಭುಜಂಗ ನೆಲದ ಮೇಲೆ 
ಉಳ್ಳಾಡತೊಡಗುತಾನೆ... ಅಲ್ಲಾ ಹೊ ಅಲ್ಲಾ..ಅಲ್ಲಾ ಹೊ...ಅಲ್ಲಾ...'' 

“ಮಾಲ ಕಾರ ಜಹಾನ್‌-ಎ-ಪಾನಿ ಕಭೀ ನಹೀ....ಏಕ ಕಾಯೇ... ಪೆ... ಜೋ 
ಚಾರ ದಿನ್‌ ಹೈ ವಪೂರ ರಾಹತ್‌ ತೂ ಬಾದ ಉಸ್‌ಕೆ ಗಮ್‌ ವ ಆಲಮ್‌ ಹೈ...” 

ಗೂರಿನ ಚೌಧರಿ ಹಾಮೀದ್‌ ಅಲಿ ದೂಡ್ಡಪ್ಪನ ಮಗ, ಮುಕದಮೆಯಲ್ಲಿ 
ಸೋತಿದ್ದಾನೆ... ಅವನು ಜೋರಾಗಿ ನಲದ ಮೇಲ ಅಂಗೈ ಹೊಡೆಯುತ್ತ ಹೂಡೆಯುತ್ತ 
ಕೂಗಿ ಕೂಗಿ ಪುನರುಚ್ಚರಿಸುತಾನೆ.... "ಜೊ ಚಾರ ದಿನ್‌ ಹೃ...ಜೊ ಚಾರ ಹೈ... 


ವಾರೆ....ಅಲ್ಲಾ...ವಾ...ವಾ...ರೆ ಮೌಲಾ...ವಾ...ದೇಖಲಿ... ತೇರಿ ಕುದರತ್‌... 
ದೇಖಲಿ....'' 


""ಜನಾಬ ರೋಕೋ...ಬಹಕ್‌ ರಹ ಹೊ... ಸರವರ ದೋಶೀ ನಾ...ಜೋಷ 


ಪರ್‌ ಹೈ..'' ಎಂದು ದೂಡ್ಡ ಹುಡುಗಿ ಅವನನ್ನೇ ಕುರಿತು ಹಾಡುತಾಳೆ. 
ಹುರುಪು.... ಹುಮ್ಮಸ್ಸು ಹಚ್ಚುತ್ತಾ ಹೋಗುತ್ತದೆ... ಸಣ್ಣ ಹುಡುಗಿಯನ್ನು ಓರ್ವ 


ಎ. 
ಣ್‌ 
ಹಾಸ್ಯಗಾರ ತನ್ನ ಹಗಲ ಮೇಲ ಕೂಡಿಸಿಕೊಂಡಿದಾನೆ...ಅದು ತನ್ನ ಪುಟ್ಟ ಪುಟ್ಟ 
ಕೈಗಳಿಂದ ತಾಳ ಹಾಕುತ್ತ ಸೋದರಿಯ ಹಾಡುಗಾರಿಕಯ 


ಜಾ 
ಓಟ) 
ಜನಾಬ ರೋಕೋ...ಬಹಕ್‌ ರಹೇ ಹೂ... ಸರವರ ದೂ 


ಗಾನ್‌ ಗ್‌ ¥ ಹ 
“ಎ ಮಿಸ್ರಿ ಬಂಬ ಮುಸೀಬತ್‌ ಪಸಂದ್‌ ಹಮ್‌ ಕೂ ಕಮಾಲ 
ಹಾ ಕಃ ೧ ದು ಇ್‌ 
ಆಯಾ...ನಸೀಮ ಜಾಗೂ...ಕಮರಕೂ ಬಾಂಧೂ...ಉಠಾವ್‌ ಬಿಸರ್‌..ಉಠಾವ್‌ 


ಬಿಸಿರ್‌ ಕಷರಾಶತ ಕಮ್‌ ಹೂ 


hf: ರ್ರಿ 


220 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಬಡತನ, ದಾರಿದ್ರ್ಯದಲ್ಲಿರುವ ಯಾತ್ರಿಕರು ಒಂದಾಣೆ, ಎರಡಾಣೆ, 
ಅವರೊಂದಿಗಿದ್ದ ಹೆಂಗಸಿನ ಕಡೆಗೆ ಒಗೆಯುತಾರೆ...ಆಕೆ ತನ್ನ ದುಪಟ್ಟಾ ಹರಡಿ 
ಕೊಂಡು ಅದರಲ್ಲಿ ಅವುಗಳನ್ನು ಕೂಡಿಸುತ್ತಾ ಹೋಗುತ್ತಿದಾಳ.... 

""ಖಸ್ಕ ಡಬಲ್‌.... ಖಸ್ಕ ಡಬಲ್‌...ಖಸ್ಕೆ ಡಬಲ್‌....'' ಎಂದು ದೊಡ್ಡಹುಡುಗಿ 
ರಷ್ಕ್‌ಕಮರ್‌ ಉರ್ಪ್‌ ಕಮರನ್‌ ಉರ್ಫ್‌ ಅಮ್ರತಿ ನಕರಾ ಮಾಡುತ್ತ ಊರಲ್ಲಿ 
ಉಳ್ಳವರ ಕಡೆ ಹೋಗುತಾಳ...ಅವರು ಆಕೆಗೆ ನಾಲ್ಕಾಣ, ಎಂಟಾಣೆ 
ಕೊಡುತಾರೆ... ಎಲ್ಲ ಸೇರಿ ಒಂಬತ್ತು ರೂಪಾಯಿ ಎಂಟಾಣೆ ಸಂಪಾದನೆಯಾಗುತದೆ... 
ರಷ್ಕ್‌ಕಮರ್‌ ದುಃಖಿತಳಾಗಿ ರೊಕ್ಕ ನೋಡುತಾಳೆ ಹಾಗೂ ಆವುಗಳನ್ನು ದುಪಟ್ಟಾದ 
ಮೂಲೆಯಲ್ಲಿ ಕಟ್ಟಿಕೊಳ್ಳುತಾಳ. 

ಉರಸಿಗೆ ಬಂದ ಜನ ಚದರಲಾರಂಭಿಸುತಾರೆ. ಕಮರನ್‌ಳ ಪಾರ್ಟಿ ತನ್ನ 
ವಾದ್ಯಗಳೊಂದಿಗೆ ವೇದಿಕೆಯಿಂದ ಇಳಿಯುತ್ತದೆ. ಅವರು ದರಗಾದ ಆವರಣದಿಂದ 
ಹೊರ ಹೊರಟು ನಾನ್‌ ಭಾಯಿಯ ಅಂಗಡಿಯತ್ತ ಹೋಗುತಾರೆ...ಅಲ್ಲಿ ಅವ 
ಉಳಿದ ಸಾಮಾನುಗಳನ್ನು ಒಂದು ಮೂಲೆಯಲ್ಲಿರಿಸಲಾಗಿತ್ತು ನಾನಬಾಯಿ ಕೂಡ ತನ್ನ 
ಅಂಗಡಿಯನ್ನು ವಿಸರಿಸುವಲ್ಲಿ ತತ್ರರನಾಗಿದ್ದಾನೆ...ಕಮರನ್‌ ತನ್ನ ಸಣ್ಣ ಟ್ರಂಕನ್ನು 
ತೆರೆದು, ತುಂಬ ಕಾಳಜಿಯಿಂದ ಅದರಲ್ಲಿ, ತಾನು ಖರೀದಿಸಿದ ಎರಡೂ 
ಕಪ್‌ಗಳನ್ನಿರಿಸುತಾಳೆ...ಆಕೆಯ ಕಣ್ಣುಗಳಿಂದ ಕಣ್ಣೀರು ಟಪ್‌...ಟಪ್‌...ಎಂದು 
ಬೀಳುತಲಿವೆ... 

"ಕಣ್ಣೀರು ಏಕೆ ಉದುರಿಸುತ್ತಿರುವೆ....ಓ !....ಭಾಗ್ಯಹೀನಳೆ...'' ಎಂದು ಆ 
ಹೆಂಗಸು ಬುರ್ಕಾ ತಲೆಯ ಮೇಲೆ ಹಾಕಿಕೊಳ್ಳುತ್ತ ಆಕೆಗೆ ಸಿಟ್ಟು ಮಾಡುತ್ತ- 
""ಜಮಿಲೀನ್‌ ಎತಿಕೊ...'' ಎಂದು ಹೇಳುತಾಳೆ. 


“ಊಟನಾದರೂ ಮಾಡಿರಿ...'' ಎನ್ನುತ್ತ ನಾನಬಾಯಿ ಅಲ್ಮೋನೀಮ್‌ದ 
ತಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿ, ಮಾಂಸದ ರಸ ಹಾಗೂ ನಾಲ್ಕು ರೊಟ್ಟಿ ಅವರಿಗೆ 
ಕೊಡುತಾನೆ... ಅವರು ನೆಲದ ಮೇಲೆ ತುದಿ ಗುಂಡಿಯಲ್ಲಿ ಕುಳಿತು, ಎಲ್ಲರೂ ಕೂಡಿ 
ರಾತ್ರಿಯ ಊಟ ಮಾಡುತಾರೆ. ನಾನಬಾಯಿ ಅವರಿಂದ ಹಣ ತೆಗದುಕೊಳ್ಳುವುದಿಲ್ಲ 
ಈಗ ಓರ್ವ ವೇಷಗಾರ ರೇಲ್ವೆ ಕೂಲಿಯ ಹಾಗೆ ಹುರುಪಿನಿಂದ ಟ್ರಂಕ್‌ ಮತ್ತು 
ಚಾಪೆಯಲ್ಲಿ ಸುತಿದ ಹಾಸಿಗೆ ತನ್ನ ತಲೆಯ ಮೇಲೆ ಹೊರುತ್ತಾನೆ. ಹಾರ್ಮೋನಿಯಮ್‌ 
ಬಗಲಲ್ಲಿ ಜೋತು ಬಿಡುತಾನೆ... ಹೆಂಗಸು ಢೋಲಕ್‌ ಹೂತುಕೊಳ್ಳುತ್ತಾಳ... 
ಕಮರನ್‌ ಜಮಲೀನ್‌ಳನ್ನು ಬಗಲಲ್ಲಿ ಎತಿಕೊಳ್ಳುತಾಳೆ...ಮೂವ್ವರೂ ತಲೆ ಕೆಳಗೆ 
ಮಾಡಿಕೊಂಡು ಯಕ್ಕಾಗಾಡಿಗಳು ನಿಲ್ಲುವ ಸ್ಥಳದತ್ತಹೊರಡುತಾರೆ. ಜಾತ್ರೆಯ ಬಜಾರ 
ದೊಳಗಿಂದ ಹೋಗುತ್ತಿರುವಾಗ ಪುಟ್ಟ ಜಮಲೀನ್‌ ತಿರುತಿರುಗಿ ಆಶೆಯ ಕಣ್ಣುಗಳಿಂದ 
ಬಳೆ ಅಂಗಡಿಗಳನ್ನು ನೋಡುತ್ತಾಳೆ...ವೇಷಗಾರ ಕಲಾವಿದ ಹೋಗುತ್ತ ಹೋಗುತ್ತ 
ನಿಟ್ಟುಸಿರು ತೆಗೆದುಕೊಂಡು ದರಗಾ ಕುರಿತು ಹೀಗೆ- ""ವ್ವಾ..ಪೀರ ಹಂಡಷಾಹ... 


ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 221 


ರೂಪಾಯಿ ಎಂಟಾಣೆ.....'' 


ತಡೆ 
ಪುರಕಾನ ಮಂಜಿಲ್‌ದ ಹೆಣ್ಣು ಮಕ್ಕಳು ವಾಸಿಸುವ ಕೋಣೆಯಲ್ಲಿ ಡೆಪ್ಯೂಟಿ ಸಾಹೇಬ 
ಆರಾಮ ಕುರ್ಚಿಯ ಮೇಲೆ ಕುಳಿತು ಮುಂದಕ್ಕೆ ಬಾಗಿ ಹುಬ್ಬೇರಿಸಿ ಕೇಶ ಕಲ್ಪ 
ಮಾಡಿಕೊಳ್ಳುತ್ತಿದರು. ಮೇಮ ಸಾಬ ಕನ್ನಡಿ ಹಿಡಿದು ಎದುರಿಗೆ ನಿಂತಿದ್ದಳು. ಡೆಪ್ಯೂಟಿ 
ಸಾಹೇಬ ಗುನು ಗುನು ರಾಗಾಲಾಪ ಮಾಡುತಿದರು...ಮುಖ ಸುಂದರ ಗೊಳಿಸುವ 
ಕ್ರಿಯ ನಡೆದಿತ್ತು...ಮೇಮ ಸಾಬ ಕನ್ನಡಿ ಸ್ಟೂಲ ಮೇಲಿರಿಸಿದಳು ಹಾಗೂ ಹೈಹೀಲ್ಡ್‌ 
ಚಪ್ಪಲಿ ಎಳಯುತ್ತ ಗಪ್‌- ಚುಪ್‌ ತನ್ನ ಕೋಣೆಯತ್ತ ಹೋದಳು...ಒಳಗೆ ಹೋಗಿ 
ಕುಳಿತಳು....ಕೆಲ ಹೊತ್ತು ಹೊರಗೆ ನೋಡುತ್ತಿದಳು....ಗಂಡ ಚಾಳೀಸಿನ ಕೇಸ್‌ ಮತ್ತು 
"ಸರ್‌ಫರಾಜ' ಪತ್ರಿಕೆ ಹಿಡದು ಗಂಡಸರ ಕೋಣೆಯತ್ತ ಹೊರಟಿದ್ದರು. 
ಮೇಮಸಾಬ ಹಾಲ್‌ನಲ್ಲಿ ಬಂದು ಕೂಗಿದಳು- ""ಛೇದುಕಿ ಬೀಬಿ....ಸ್ವಲ್ಪ 
ಕಮರನ್‌ಳ ಚಿಕ್ಕಮ್ಮನನ್ನು ಕಳಿಸು....'' ಎಂದು. 


ಛೇದುಕಿ ಬೀಬಿ ಹಾಲ್‌ನ ಕಳಗಿನಿಂದ ಕಾಣಿಸಿಕೊಂಡಳು ಹಾಗೂ ಬಂಗ್ಲೆಯತ್ತ 
ಹೊರಟಳು. 


ಈ ಫರಕಾನ್‌ ಮಂಜಿಲ್‌ ಡೆಪ್ಯುಟಿ ಸಾಹೇಬರ ಮುತ್ತಜ್ಜ ನಿರ್ಮಿಸಿದ್ದ ಕಂಧಾರದ 
ಗೌರ್ನರ್‌ ಇದ್ದರೆಂದು ಪ್ರತೀತಿ. ಡೆಪ್ಯುಟಿ ಸಾಹೇಬರ ಹೇಳಿಕೆಯ ಪ್ರಕಾರ ಅವರ 
ವಂಶಸ್ಥರು ವಾಜಿದ್‌ ಅಲಿ ಷಾಹನ ಕುದುರೆ ದಳದ ವ್ಯವಸ್ಥಾಪಕರಾಗಿದ್ದರು. ಈಗ 
ಹಿರಿಯರು-ಮೇಮ ಸಾಬ ಅತ್ಯಂತ ಜಿಪುಣಿಯಾಗಿದ್ದಳು. ಬಂಗ್ಲೆಯ ಕೆಳ ಮನೆಯಲ್ಲಿಯ 
ಕೆಲ ಭಾಗ ತಿಂಗಳಿಗೆ ಎರಡು ರೂಪಾಯಿಯಂತೆ ಬಾಡಿಗೆ ಕೊಟ್ಟಿದ್ದಳು. ಬಾಡಿಗೆಯಿದ್ದ 
ಹೆಂಗಸರು ಪುರಾಕಾನ್‌ ಮಂಜಿಲ್‌ದಲ್ಲಿ ಪುಕ್ಕಟೆ ಕೆಲಸ ಮಾಡುತ್ತಿದ್ದರು. ಅವರ ಮಕ್ಕಳು 
ಕಟ್ಟಿಗೆ ತರುವ ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದರು. ಗಂಡಸರು ಹೊರಗೆ 
ಹೋಗುತಿದ್ದರು. ಬಂಗೆಯ ಹೊರಗಡೆ ನಾಲ್ಕು ಕೋಣೆಗಳನ್ನು ಬಾಡಿಗೆಗೆ ಕೊಟ್ಟಿದ್ದಳು. 
ಅವುಗಳಲ್ಲಿಯ ಒಂದರಲ್ಲಿ ರಷ್ಕ್‌ಕಮರ್‌ ಮನತನವಿರುತಿತ್ತು ಕಾಂಟ್ರೆ ಖಾಲೂ, 
ನಟರನ್‌ ಖಾಲಾ, ಲಂಗಡಿ ಬಹನ್‌ ಮುಂತಾದವರು ಇರುತಿದ್ದರು...ಅಿಲ್ಲಾ 
ತೊಬಾ...ಅಲ್ಲಾ ತೊಬಾ.... 


ಛೇದುಕಿ ಬಿಬಿ ವಾಡೆಯಿಂದ ಹೊರಟು ಓಣಿಯಲ್ಲಿಗೆ ತಲುಪಿದಳು. ಕೋಣೆಯ 
ಹೊರಗೆ ಕಾಂಟ್ರೆಖಾಲು ಅಂಗಡಿ ತೆರೆದಿದ್ದಳು. ಓರ್ವ ಗ್ರಾಹಕ ಅವಳೊಂದಿಗೆ ಏನೋ 
ಮಾತಾಡುತ್ತಿದ. ಹೊಗೆಯಿಂದ ತುಂಬಿದ್ದ ಕೋಣೆಯೊಳಗೆ ಕಮರನ್‌ಳ ಖಾಲಾ 
ಹರಮಜಿ ಬೇಗಂ ಒಲೆ ಊದುತ್ತಿದಳು. ತರುಣ ಜಮಿಲೆನ್‌ ಕಟ್ಟೆಯ ಮೇಲೆ ಬಿದ್ದಿದ್ದ 
ಕಪ್ಪು ತುಂಡುಗಳನ್ನು ಎಣಿಸುತಿದ.... ಒಂದು ಗೂಟಕ್ಕೆ ಢೋಲಕ್‌ (ಚರ್ಮವಾದ್ಯ) ಇಳಿ 


222 ಕುರ್ರತುಲ ಐನ ಹೈದರ ಅವರ ಆಯ್ತ ಕತೆಗಳು 


ಬಿಟ್ಟಿದ್ದರು. ಛೇದುಕಿ ಬಿಬಿ ತಟ್ಟಿನ ಪರದೆ ಸರಿಸಿ ""ಏ ಕಮರನ್‌ಳ ಖಾಲಾ... ನಿನಗೆ 
ಮೇಮ ಸಾಬ ಕರೆಯುತಿದಾಳೆ...'' ಎಂದಳು. 

“ಒ! ಬಂತು ಮಾಲಿಕಳ ಸಾವಿನ ಕರೆ....'' ಎನ್ನುತ್ತಹರಮಜಿ ಬೇಗಂ ಕೆಲಕ್ಷಣಗಳ 
ನಂತರ ಬಡಬಡಿಸುತ್ತ, ಒದರಿಕೊಳ್ಳುತ್ತ ಒಳಗೆ ಹೋದಳು.... ಅಲ್ಲಿ ಮೇಮ ಸಾಬ 
ಈಕೆಯ ಬರುವಿಕೆಯ ಹಾದಿ ಕಾಯುತ್ತ ಕುಳಿತಿದಳು. ಇವಳು ಹೋಗಿ ನಿಂತಳು. 

""ಬಾ....ಕುಳಿತುಕೊ....'' ಎನ್ನುತ್ತ ಮೇಮಸಾಬ ನೆಲದ ಕಡೆ ಸನ್ನೆ ಮಾಡಿದಳು. 

ಆಕೆ ಕುಳಿತಳು... 

""ಕಮರನ್‌ಕಿ ಖಾಲಾ...ನಾವು, ನೀನು ಗೃಹಿಣಿ ಎಂದು ತಿಳಿದು ಬಾಡಿಗೆಗೆ ಮನೆ 
ಕೊಟ್ಟೆವು....'' 

“ಅಂದರೆ, ನಾವು ಗೃಹಸರಲ್ಲವೇನು....?'' ಖಾಲಾ ಜೋರಾಗಿ ಕೇಳಿದಳು... 

""ನಿನ್ನ ಕುಂಟಿ ಸೊಸೆಯ ಬಗ್ಗೆ ನಾನು ಕರುಣೆ ತೋರಿದೆ...'' 

""ತಮ್ಮ ಕರುಣೆಗೆ ಕೃತಜ್ಞತೆಗಳು.'' 

ತುಂಬ ಕೆಟ್ಟ ಹೆಂಗಸಾಗಿದಳು. 

""ನೀನು ನಮಗೆ, ನಿನ್ನ ಗಂಡ ಹಜಾಮನೆಂದು ಹೇಳಿದ್ದ.....'' 

“ಹೌದು, ಅದಲ್ಲದೆ ಗ್ರಾಸ್‌ಕಟ್‌ ಏನು ಮತ್ತೆ?'' 

"ಆದರೆ ಜನ ಬಂದು ಬಂದು ಹೇಳಿದ್ದು ನಮಗೆ ಬೇರೆ ಬೇರೆ...ಓಣಿ ಓಣಿ ತಿರುಗಿ 
ಗಾನಾ-ಬಜಾನಾ ಗೈಯುತ್ತ ಬೇಡುತ್ತ ತಿನ್ನುತಲಿದ್ದೀರಿ''-ಎಂದು. 

""ತಮ್ಮಿಂದ ಬೇಡಿ ತಿನ್ನುತಿಲವಲ್ಲ!'' 

ಮೇಮಸಾಬ ತಳಮಳಗೊಂಡಳು ಈ ಉತ್ತರದಿಂದ. ಒಟ್ಟು ಮಾತುಕತೆ 
ಅವರಿಬ್ಬರಲ್ಲಿ ಇಂತಿತು- 

""ಬಾಯಿಗೆ ಬಂದಂತೆ ಮಾತಾಡದಿರು. ಇಲ್ಲದಿದ್ದರೆ, ಬುದ್ದಿ ಸರಿಯಾಗಿ ಹಾದಿಗೆ 
ಬರುವಷ್ಟು ಚಪ್ಪಲಿ ಪೆಟ್ಟು ಬಿದ್ದಾವು. ಹುಸೇನಾಬಾದದ ಜನರ ಬಗ್ಗೆ ಹೇಳಿದವರೆಲ್ಲ 
ಸರಿಯಾಗಿಯೇ ಹೇಳಿದ್ದಾರೆ. ಆದರೆ ನಾವು ಅದನ್ನು ನಂಬಲಿಲ್ಲ. ಸ್ವತಃ ನೋಡಿದ್ದೇವೆ- 
ರಷ್ಕ್‌ಕಮರ ಬುರ್ಬಾ ಹಾಕಿಕೊಂಡು ರಾತ್ರೋ ರಾತ್ರಿ ಹೊರಗೆ ಹೋಗುವುದನ್ನು... 
ಇನ್ನು ನೀನು ಇಲ್ಲಿ ಇರಲು ಯೋಗ್ಯಳಾಗಿಲ್ಲ ಕಮರನ್‌ಳ ಖಾಲಾ....'' 

ತನ್ನ ತಾಯಿ ಮತ್ತು ಕಮರನ್‌ಳ ಖಾಲಾಳ ನಡುವೆ ಜಗಳದ ಗದಲ ಕೇಳಿ 
ಫರಹಾದಮಿಯ್ಯಾ ಮೇಲಿನಿಂದ ಕೆಳಗಿಳಿದ. ಇಂದು ಯುನಿವರ್ಸಿಟಿಗೆ ಹೋಗಿರ 
ಲಿಲ್ಲ...ಹೊತ್ತಾಗಿ ಮಲಗಿ ಎದ್ದಿದ್ದ...ಪಾವಟಿಗೆಗಳಿಂದ ಇಳಿಯುತ್ತ ಕಣ್ಣುಜ್ಜಿಕೊಳ್ಳುತ್ತ 
ಕಳಗಡ ಬಂದ. ಮೈ ಮುರಿದು, ಆಕಳಿಸುತ್ತ ಕೇಳಿದ- 


""ಅಮ್ಮಿಜಾನ, ಮತ್ತೆ ರಷ್ಠ್‌ಕಮರಳ ಜಗಳ, ಕೇಸ ಬಂದಿದೆಯೇನು?'' 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 223 


"ಅರೆ, ನಾವು ಮನೆಯಿಲ್ಲದ, ಕೃತಪ್ಪರ ಮೇಲೆ ಎಷ್ಟೊಂದು ಉಪಕಾರ 
ಮಾಡಿದೆವು. ರಷ್ಕ್‌ಕಮರಳನ್ನು ಸ್ಕೂಲಿಗೆ ಕಳಿಸಿದೆವು...ಸಂಸ್ಕೃತಿ ಕಲಿಸಿದೆವು, ಆಚಾರ- 
ವಿಚಾರ ಕಲಿಸಿದೆವು....'' ಎಂದು ಮೇಮ ಸಾಬ ಫಿರ್ಯಾದಿ ಸಲ್ಲಿಸಿದಳು ಮಗನಿಗೆ... 

""ಅಮ್ಮಿಜಾನ, ತಾವಿನ್ನು ಸುಮ್ಮನಿರಿ. ನಾವಿಂದು ಈ ಎಲ್ಲ ಜಗಳ ಮುಗಿಸಲಿದ್ದೇವೆ. 

ಮರ ಕೀ ಖಾಲಾ, ತಾವು ತಮ್ಮ ಮನೆಗ ದಯಮಾಡಿಸಿ...” 

""ನನಗೆ ದಮ್ಮಿಕೊಡಬೇಡ ಭಯ್ಯಾ, ದೇವರ ಭೀತಿಯಾದರೂ ಇರಲಿ...” 

ಖಾಲಾ, ನೆಲದ ಮೇಲೆ ಕೃಯೂರಿ ಏಳುತ್ತ ಹೇಳಿದಳು. ಮೇಲಿಂದ ಕೆಳಗಿಳಿದು 
ಹೂರಗೆ ಬಂದಳು. ಪುರಕಾನ ಮಂಜಿಲ್‌ದ ಸಪರ್‌ ಹುಸೇನ ಖಾನ ಕಂಧಾರಿ ಎಂ. ಎ. 
(ಪಾರಸಿ)ಯ ಕಿವಿಯಲ್ಲಿ ತನ್ನ ಮನೆತನದ ಕಥೆಯಲ್ಲ ಬಿದ್ದಿದೆ ಎಂಬುದು ಹಾಗೂ 
ರಷ್ಕ್ಮಕಮರಳಲ್ಲಿ ಅವನಿಗ ಮೋಹವಿದಂಬುದು ಅವಳಿಗೆ ಭರವಸೆಯುಂಟಾಗಿತ್ತು 
ರೋಷ ಹಾಗೂ ನಾಚಿಕೆಯಿಂದ ಸಿಡಿಮಿಡಿಗೊಂಡು ಪಾವಟಿಗೆ ಇಳಿದಳು. ರಷ್ಕ್ಮಕಮರ 
ಉರ್ಫ್‌ ಕಮರನ್‌ ಅಂಗಳದ ಒಂದು ಮೂಲೆಯಲ್ಲಿ ಹ್ಯಾಂಡ್‌ ಪಂಪಿನ ಶತ್ರಿರ, ತುದಿ 
ಗುಂಡಿಯಲ್ಲಿ ಕುಳಿತು ಮುಖ ತೊಳದುಕೂಳ್ಳುತಿದಳು. ರೇಶ್ವಯ ದುಪಟ್ಟಾ ಸಮೀಪದ 
ಯ ಮೇಲೆ ಒಣಗುತಲಿತ್ತು. 
ಕಟ್ಟೆಯ ಮೇಲೆ ಹೇರ ಆಯಿಲ್‌ ಬಾಟ್ತಿ ಸೋಪ ಬಾಕ್ಸ್‌ನಲ್ಲಿ ಲಕ್ಸ್‌ ಸೋಪ 
ಇರಿಸಲಾಗಿತ್ತು ಈ ಎಲ್ಲ ಸೊಗಸುಗಾರಿಕಗೆ, ಸಿಂಗಾರಕ್ಕೆ ಹಣ ಎಲ್ಲಿಂದ ಬರುತದೆ... 
ರಷ್ಕಕಮರ್‌ ಮುಖ ತೊಳದುಕೂಂಡು ತಲೆಯತ್ತಿದಳು. ಅವಳ ಮುಖ ನೋಡಿದ 
ಕೂಡಲೇ ಫರ್‌ಹಾದಮಿಯ್ಯಾನ ಸಿಟ್ಟೆಲ್ಲಾ ಮಟಾಮಾಯವಾಯಿತು.... 

""ರಷ್ಕ್‌ಕಮರ್‌...ಮುಖ ತೊಳದುಕೊಳ್ಳುವುದು ಮುಗಿದ ನಂತರ, ಮೇಲೆ 
ಕೂಂಚ ನಮ್ಮ ಕೋಣೆಗೆ ಬರಬೇಕು....'' 


""ಮೇಮಸಾಬ ಎದುರಿಗೇ ಕುಳಿತಿದ್ದಾರಲ್ಲ...''.. ರಷ್ಕ್‌ಕಮರ್‌ ನಗುತ್ತಲೇ 
ಉತರಿಸಿದಳು. ಫರ್‌ಹಾದ ಸಾಬ ಗಾಬರಿಯಿಂದ ಗುಲಾಬಿಯಾದರು. ನಿಜವಾಗಿಯೂ 
ನವಾಬಿ ಮಕ್ಕಳು...ನಾಚಿಕಯಿಲ್ಲದವರು.. ಉಡಾಳರು... ಅವನು ಅತ್ಯಂತ 


ಗಾಂಭೀರ್ಯದಿಂದ ಹೇಳಿದ- 


""ರಷ್ಕ...ನಾವು ನಿನ್ನ ಒಳಿತನ್ನು ಬಯಸುತ್ತೇವೆ. ಇಲ್ಲಿ ಪ್ರತಿದಿನವೂ ನಿನ್ನಿಂದಾಗಿ 


ಒಂದಿಲ್ಲ ಒಂದು ವಿಚಿತ್ರ ವಿಷಯಗಳು ಕೇಳ ಬರುತಿವೆ...ಮೇಲೆ ಬಾ...ನಿನಗಾಗಿ ಏನು 
ವ್ವವಸ್ಥೆ ಮಾಡಲು ಸಾಧ್ಯವೆಂಬುದನ್ನು, ಕುಳಿತು ಯೋಚಿಸೋಣ... 


"ಹಾಗೇ ಆಗಲಿ ಸಾಬ...ಈಗಲೇ ಬರುತ್ತೇನೆ....ನೀವು ಹೋಗಿ.....'' ಎಂದು 
ಹುಡುಗಿ ಮೊದಲಿನಂತೆಯೇ ನಿರ್ವಿಕಾರತಯಿಂದ ಉತ್ತರಿಸಿದಳು... 

ಕಲ ಹೊತಿನ ನಂತರ ನಖರಾದೂಂದಿಗೆ, ಗಂಡಸರು ಹತ್ತಿ ಹೋಗುವ 
ಪಾವಟಿಗೆಗಳ ಮೇಲೆ ಹತ್ತಿ ಎರಡನೆಯ ಅಂತಸಿನಲ್ಲಿದ ಆಗಾ ಫರ್‌ಹಾದ್‌ರ 


ಸಾಮ್ರಾಜ್ಯದಲ್ಲಿ ತಲುಪಿದಳು. ಅವನೊಂದು ಕುರ್ಚಿಯ ಮೇಲ ಬಾಗಿಲದ ಹತ್ತಿರವೇ 
ಕಣ 


224 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಕುಳಿತು ಫಾನಿಯ ಕಾವ್ಯದ ಪುಟಗಳನ್ನು ತಿರುವಿ ಹಾಕುತ್ತಿದ್ದ. ಬಾಗಿಲ ಕೆಳ ಭಾಗಕ್ಕೆ 
ಕಬ್ಬಿಣದ ಸಳಿ ಹಾಕಿದ್ದರು. ಅದು ಓಣಿಯ ಕಡೆ ತೆರೆದುಕೊಳ್ಳುತಿತ್ತು. ತುಂಬ ಸೊಗಸಾದ 
ಗಾಳಿ ಆ ಕಡೆಯಿಂದ ತೂರಿ ಬರುತಲಿತ್ತು. 

"ಹ್ಲುಂ ! ಹೇಳ..'' ರಷ್ಕ್‌ಕಮರ ಕೋಣೆಯಲ್ಲಿ ಬಂದು ಯಾವುದೇ 
ಮುಲಾಜಿಲ್ಲದೆ ಕೇಳಿದಳು. 

""ಕಮರೀನ್‌....'' ಎನ್ನುತ್ತ ಪರ್‌ಹಾದ್‌ ಸಾಹೇಬ ಪುಸಕವನ್ನು ಕಾಶ್ಮೀರಿ 
ಟೀಪಾಯ್‌ ಮೇಲೆ ಇರಿಸಿ ಮಾತು ಆರಂಭಿಸಿದ. ""ನಾವು ನಿನ್ನನ್ನು ಎರಡು ವರ್ಷ 
ದಿಂದ ನೋಡುತಿದ್ದೇವೆ. ನೀನು ಇಲ್ಲಿಗೆ ಬಂದು ಎರಡು ವರ್ಷ ಆಯಿತು ತಾನೆ ?...ಈ 
ಮೊದಲು ನಿನ್ನ ಬಗ್ಗೆ ಯಾವುದೇ ದೂರು ಕೇಳಿಬರುತ್ತಿರಲಿಲ್ಲ. ಎಲ್ಲಿಯವರೆಗೂ ನೀನು 
ಹೈಸ್ಕೂಲಿಗೆ ಹೋಗುತ್ತಿದ್ದೆಯೋ ಅಲ್ಲಿಯವರೆಗೂ ಕಾಶ್ಮೀರಿ ಓಣಿಯಲ್ಲಿ ಶಾಂತಿ 
ನೆಲೆಸಿತ್ತು. ನೀನೇಕೆ ಸ್ಕೂಲಿಗೆ ಹೋಗುವುದನ್ನು ನಿಲ್ಲಿಸಿ ಬಿಟ್ಟೆ ?'' 

""ಅಲ್ಲಿ, ಕೆಲ ದೊಡ್ಡವರ ಮಕ್ಕಳು ನಾವು ಸ್ಕೂಲಿಗೆ ಬರುವುದರ ಬಗ್ಗೆ ತಕರಾರು 
ಮಾಡಿದರು. ಆಗ ನಾವು ಹೋಗಲಿ, ಹಾಳಾಗಿ ಹೋಗಲಿ ಶಾಲೆ, ನಾವೇನು ನಿಮ್ಮ 
ಜೊತೆ ಕುಳಿತು ಓದಬೇಕೆಂದು ಇಚ್ಛಿಸಿಲ್ಲ...'' 

""ರಷ್ಕ್‌ಕಮರ್‌, ಕುಳಿತುಕೋ'' 

ಆಕೆ ಕೆಳಗೆ ಹಾಸಿದ ರತ್ನ ಗಂಬಳಿಯ ಮೇಲೆ ಕೂಡತೊಡಗಿದಳು.... 


ಆಗ ಅವನು ""ಹ...ಹ...ಅಲ್ಲಿ.. ಅಲ್ಲ...ಇಲ್ಲಿ...'' ಎಂದು ಸೋಫಾದ ಕಡೆ 
ತೋರಿಸಿದ. 

ಆಕೆ ಸೋಪಾದ ಮೇಲೆ ಕುಳಿತಳು. 

“ಇಂದು ನೀನು, ನಿನ್ನ ಸಂಪೂರ್ಣ ಕಥೆ ಹೇಳು. ನೀವು ಇದೆಲ್ಲ ಏನು ಮಿಸ್ಟಿ 
ಮಾಡಿಟ್ಟಿದೀರಿ...'' 


""ಮಿಸ್ಬಿ....ಏನು ಹಾಗೆಂದರೆ....?'' 
ಅ) 


""ನಮ್ಮದೆಲ್ಲ ರಹಸ್ಯ ಎಲ್ಲಿ ಬಂತು ಸಾಹೇಬರೆ...ರಹಸ್ಯವೆಲ್ಲ ದೊಡ್ಡವರ 
ಜೀವನದಲ್ಲಿರುತದೆ...ನಾವು ಅತ್ಯಂತ ಸಣ್ಣ ಹಾಗೂ ನಿಕೃಷ್ಟ ಜನರಾಗಿದೇವೆ...'' 


ಸೂ 
""ಲಾಹುಲ್‌ವಲಾ ಖುವತ್‌...ಆದರೆ ತಾಯಿಯವರಲ್ಲಿ ಓಣಿಯವರಲ್ಲ 
ಏನೇನೋ ನಮನಮೋನಿ ಮಾತುಗಳನ್ನು ಹೇಳುತ್ತಿದ್ದಾರಲ್ಲ.....'' 
""ಎಲ್ಲರೂ ಸತ್ಯವನ್ನೇ ಹಳುುತ್ತಿದಾರೆ.'' 
""ಏನು ಹಾಗೆಂದರೆ....?'' 


ನಾನ್ನ ವ [aad — ಭಿ ರ್ಗ ಗ ಹು ಧ್‌ pe ಆಸಾ ಗ್ರ ಕ 
"ಹೌದು ಸಾಹೇಬ, ನಮ್ಮಲ್ಲಿ ಇದುವೇ ವೈಶಿಷ್ಟವಾಗಿದೆ, ನಾವಂದೂ ಸುಳ್ಳು 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 223 


""ನೀವು ಇಲ್ಲಿಗೆ ಬಂದಾಗ, ಊರಲ್ಲಿಯ ಧಂಧೆ ಮಂದವಾದ್ಯರಿಂದ ಪಟ್ಟಣಕ್ಕೆ 
ಮರಳಿ ಬಂದೆವು''- ಎಂದು ಹೇಳಿದಿರಿ. 

""ನಾವು ಹೇಳಿದ್ದು ಅದೂ ಕೂಡ ಸತ್ಯವಾಗಿದೆ. ನಾವು ಊರೂರು ತಿರುಗುತಿದ್ದವು. 
ಒಂದು ರೀತಿ ಅಲೆಮಾರಿಗಳಾಗಿದವು. ಚಿಕ್ಕಮ್ಮ ಹೇಳಿದಳು, ತಿರುಗುತ್ತ ತಿರುಗುತ್ತ 
ಚಪ್ಪಲಿ ಹರಿದು ಹೋದವು...ಮೈಯೆಲ್ಲ ಹಣ್ಣಾಯಿತು...ಇನ್ನು ಪಟ್ಟಣಕ್ಕೆ 
ಹಿಂದಿರುಗೋಣ....ಇಲ್ಲಿ ಯಾರೋ ಹೇಳಿದರು...ನಿಮ್ಮ ಆಧೀನದಲ್ಲಿರುವ 
ಕೋಣೆಗಳು ಖಾಲಿ ಇವೆ...ಅವುಗಳನ್ನು ಬಾಡಿಗೆಗೆ ಕೊಡುತಾರೆ...ಎಂದು...ಇಲ್ಲಿಗೆ 
ಬಂದವು....ಹಾಡೋದು, ಬಾರಿಸೋದು ಬಹುತೇಕ ಬಿಟ್ಟಿದ್ದೇವೆ.... ಇಲ್ಲಿ ಅವಕ್ಕೆ 
ಅವಕಾಶವಿಲ್ಲ.. ಮನೆ ಮನೆಯಲ್ಲಿ ರೇಡಿಯೋಗಳಿವೆ... ಚಿಕ್ಕಪ್ಪ ತನ್ನ ಮೊದಲಿನ 
ಹಜಾಮತಿ ಕೆಲಸ ಆರಂಭಿಸಿದ...ಇಡೀ ಓಣಿಯ ಜನರ ಹಜಾಮತಿ ಅವರೇ 
ಮಾಡುತಾರೆ... ಇದರಲ್ಲಾವ ಉದ-ಅಗಲ ರಹಸ್ಯದ ಮಾತೆಲ್ಲಿ ಬಂತು?'' 

“ಈಗ ನಿನ್ನ ಇಚ್ಛೆ ಏನಿದೆ ಹೇಳು ರಷ್ಕ್‌ಕಮರ...ಮದುವೆ ಮಾಡಿಕೊಳ್ಳುವು 
ದಿಲನ್ನು,?' 

“ಮದುವ 

“ಅದೇಕೆ ? ನಿನಗೆ ಆಶ್ಚರ್ಯವೇಕಾಯಿತು ? ಹುಡುಗಿಯರು ದೊಡ್ಡವರಾದ 
ಕೂಡಲೇ ಮದುವೆ ಮಾಡಬೇಕೆಂಬುದು ಪದಶಿ.'' 

“ದೊಡ್ಡ ದೂಡ್ಡ ಶ್ರೀಮಂತ ಮನೆತನದ ವಯಸ್ಸಿನ ಹುಡುಗಿಯರು, ತಾಯಿ 
ತಂದೆಯವರೊಂದಿಗಿದ್ದೂ ಮದುವೆ ಇಲ್ಲದೆ ಅವರ ಕೌಮಾರ್ಯ ಕರಗಿ 
ಹೋಗುತಲಿದೆ. ಹೀಗಿರುವಾಗ ನಮ್ಮಂಥವರೊಂದಿಗೆ ಮದುವೆ ಮಾಡಿಕೊಳ್ಳುವವರು 
ಬುದ್ದಿ ಮಾಂಧ್ಯರಿರಬೇಕು, ಅಷ್ಟೇ. ಸಾಹೇಬ, ನೀವು ಎಂಥ ಮುಗ್ದ ಮಾತು 
ಆಡುತಿದೀರಿ... ಕೊಡಿ... ಇಲ್ಲಿ. ನಮಗೆ ತೋರಿಸಿ... ನೀವು ಏನು ಓದುತಿರುವಿರಿ...'' 
ಆಕ ಪುಸಕವನ್ನು ಟೀಪಾಯಿ ಮೇಲಿಂದ ಎಶಿಕೂಂಡಳು. ಅದರ ಪಾನ 
ತಿರುವಿದಳು...ಒಂದು ಗಜಲ್‌ ಗುನಗುನಿಸತೂಡಗಿದಳು... 

“ಕೊಂಚ ಜೋರಾಗಿ....'' 

"ಹಾಗಾದರೆ ಬಾಗಿಲು ಹಾಕಿರಿ...ಕೆಳಗ ಕೇಳಿಸುತದೆ...'' 

ಫರ್‌ಹಾದ ಎದು ಬಾಗಿಲು ಹಾಕಿದ. ರಷ್ಕ್‌ಕಮರ್‌ ಕೂಂಚ ತಗ್ಗಿದ ದನಿಯಲ್ಲಿ 
ರಾಗಬದವಾಗಿ ಹಾಡತೊಡಗಿದಳು... ಪರ್‌ಹಾದ್‌ ತುಂಬ ಖುಷಿಯಿಂದ ತನ್ಮಯನಾಗಿ 
ಕೇಳತೊಡಗಿದ...ಕೇಳುಶಿದಂತೆಯೇ ಒಮ್ಮೆಲೇ ಎದು ಹೇಳಿದ- ""ರಷ್ಕೇ...ಕೈ 
ಕೂಡಿಲ್ಲಿ.. ನಿನ್ನ ಕರೀಯರ್‌ ಏನು ಅನ್ನುವುದು ನನಗೀಗ ಗೊತಾಯಿತು. ನಾವು ನಿನ್ನನ್ನು 
ವಯಿತ್ರಿಯನ್ನಾಗಿ ಮಾಡುತ್ತೇವೆ...'' | 


226 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ವ 
“ಆಲ್‌ ಇಂಡಿಯಾ ಕವಿ ಗೋಷ್ಠಿಯನ್ನು ಖೈಸರ್‌ಬಾಗದ ಬಾರಾದರಿಯ ಕೇಂದ್ರದಿಂದ 
ರಿಲೆ ಮಾಡುತಿದ್ದೇವೆ... ಶ್ರೀಮತಿ ಸೋಫಿಯ ನಸೀಮ ಸೇಬ ಆಬಾದಿ ಅವರು 
ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದಾರೆ. ಈಗ ತಾನೇ ತಾವು ಶ್ರೀಮತಿ ನಾಜನೀನ ಬರೇಲ್ವಿ 
ಅವರಿಂದ ಅವರ ಕವಿತೆ ಕೇಳಿದಿರಿ... ಈಗ ಲಖನೌದ ಪ್ರತಿಭಾವಂತ ಕವಯಿತ್ರಿ ಮಿಸ್‌ 
ರಷ್ಕ್‌ಕಮರ್‌ ಅವರಿಂದ ಅವರ ಅತ್ಯಂತ ಹೊಸದಾದ ಗಜಲ್‌ ಕೇಳಿರಿ... ಬನ್ನಿ 
ಸೋದರಿ ರಷ್ಕಕಮರ್‌....'' 

ಕವಿಗೋಷ್ಠಿ ಮುಗಿದ ನಂತರ ರಷ್ಕ್‌ಕಮರ್‌ ತನ್ನ ಲೇಡಿ ಹೇಮಲ್ಪನ್‌ಳ ಕಪ್ಪು 
ಬುರ್ಕಾ ಹೊದ್ದುಕೊಂಡು ಹಿಂದಿನ ಬಾಗಿಲಿನಿಂದ ಹೊರ ಬಂದು ಗ್ಯಾಲರಿ ತಲುಪಿದಳು. 
ಅಲ್ಲಿ ಆಗಾ ಫರಹಾದ್‌ ಕರಿಯ ಷೇರವಾನಿ, ಬಿಳಿಯ ಪೈಜಾಮ ಹಾಕಿ ಕೊಂಡು 
ರೇಡಿಯೊ ಸ್ಟೇಷನ್ನಿನ ಓರ್ವ ತರುಣ ಅಧಿಕಾರಿ ಸೈಯ್ಯದ ಸಾಹೇಬ ನೊಂದಿಗೆ ಕುಳಿತಿದ. 
ಸೈಯ್ಯದ್‌ ಸಾಹೇಬ ಹೆಡ್‌ಫೋನ್‌ ತೆಗೆದ... ಅವನ ಜನ ಟೇಪ ರಿಕಾರ್ಡರ್‌ 
ಮುಂತಾದ ಸಾಮಾನುಗಳನ್ನು ಜೋಡಿಸಿಕೊಳ್ಳತೊಡಗಿದರು. 

""ರಷ್ಕೆ ಸಾಹೇಬಾ, ನಿಮ್ಮ ರಾಗಬದ್ದ ಕಾವ್ಯ ವಾಚನ ಇಡೀ ಗೋಷ್ಠಿಯನ್ನೇ ಕೊಳ್ಳ 
ಹೂಡೆಯಿತು.'' ಸೈಯ್ಯದ್‌ ಸಾಹೇಬ ಮುಗುಳ್ನಗುತ್ತಹೇಳಿದ. ರಷ್ಕ್‌ಕಮರ್‌ ಮುಖದ 
ಮೇಲಿದ್ದ ಪರದೆ ಎತ್ತಿ ಕೃತಜ ತೆ ಹೇಳಿದಳು. 

"ಈಗ ಇಲ್ಲಿಂದ ಹೊರಡೋಣ. ವರ್ಮಾ ಸಾಹೇಬ ನಿನಗಾಗಿ ಇನ್ನೂಂದು 
ಪ್ರೋಗ್ರಾಮ್‌ ಫಿಕ್ಸ್‌ ಮಾಡಿದ್ದಾರ...'' ಎಂದ ಆಗಾ ಫರ್‌ಹಾದ್‌ ಏಳುತ್ತ ಮತ್ತೆ 
ಹೇಳಿದ- ""ಪ್ರೋಗ್ರಾಮ್‌ ಬಗ್ಗೆ ಅವರು ನಾಳ ಹೇಳುತ್ತಾರೆ... ಆಗಲಿ, ಸಯ್ಯದ್‌ 
ಭಾಯಿ, ನಾಳೆ ವರ್ಮಾ ಅವರಲ್ಲಿ ನಿಮ್ಮನ್ನು ಕಾಣುತೇನೆ....”' 

ಆಗಾ ಫರ್‌ಹಾದ್‌ನೂಂದಿಗೆ ಹೂರಗೆ ಬಂದು ರಷ್ಕ್‌ಕಮರ್‌ ಟಾಂಗಾದಲ್ಲಿ 
ಕುಳಿತಳು. 

""ನಿನಗೆ ಯಾರೂ ಪ್ರಶ್ನ ಕೇಳಲಿಲ್ಲ ತಾನೇ ಅನಾವಶ್ವಕವಾಗಿ....'' ಫರ್‌ಹಾದ್‌ 
ವಿಚಾರಿಸಿದ 

“ಪ್ರಶ್ನಗಳು ಯಾವಾಗಲೂ ಅನಾವಶ್ಯಕವಾಗಿರುತವ...'' ಎಂದ ರಷ್ಕ್‌ಕಮರ್‌, 

"ಆದರೆ ಈಗ ನೀವು ಯಾವ ಪ್ರೋಗ್ರಾಮ್‌ ಬಗ್ಗ ಯೋಚಿಸುತಿದೀರಿ...' 
ಎಂದಳು. 

"ಇದು ಕೂಡ ಅನಾವಶ್ಚಕ ಉರ ನೀನು ಸುಮ್ಮನಿರು... ನೋಡುತ್ತ 
ಹೋಗು... ನಾವು ನಿನ್ನ ಕರೀಯರ್‌ ರೂಪಿಸುತಿದೇವೆ...'' 

ಟಾಂಗಾ ಪಾಟೆನಾಲೆಯ ಹತಿರದ ಒಂದು ಮನೆಯ ಮುಂದೆ ಹೋಗಿ ನಿಂತಿತು. ಆ 
ಮನೆಯ ಬಾಗಿಲದ ಮೇಲೆ ಭರ್ಜರಿಯಾದ ಪರದೆ ಇಳಿಬಿದಿತ್ತು. ಆದರ ಈ ಮನೆ 

ತ 


ಪುರ್‌ ಖಾನ್‌ ಮಂಜಿಲ್‌ದ ಆ ಕೋಣೆಗಿಂತ ಸಾವಿರ ಪಟ್ಟು ಚೆನ್ನಾಗಿತ್ತು. ಮನೆಯ 


ಪ್‌ 
ಯು 


ಲಿಕೆಲ 
ನಾಗಿದಾ 


ಆಗ 


ಕಮರ್‌ಳಿಗ 


ರೇಡಿಯೋ ಕಾರ್ಯಕ್ರಮ ಗಳೂ 


Ad 
ಕ್ಮ 


ಜಮೀಲಿನ್‌ಳಿಗೆ 


ಲೂನ 


ವಾ 
ಎ. 


ಎರಡು ಕೋಣೆಗಳು. 


ಛವಿತು, ರಷ್‌ 


ನಂತರ 
ನ 


ಡಿಗೆ ಮನೆ. ಅಮೃತಫಲದ ಗಿಡದ ಕೆಳಗೆ 


ೀಷ ಹೇರ್‌ಕಟಿಂಗ್‌ 
೦11.1 


ಗ 


ಗಂಟಗ ಕಮರನ್‌ ಮತು ಜಮೀಲಿವ್‌ 


KR 
ಬ್‌ 
೨2 

ಓರ ಟು 
ಆತೆ) 


ಟಿ 


ತ 


೧ 


ಟು ಎ (ಅಗಲ ಆಗ ಟಿ 


pS 
~~ 
Ne 


[A 
pe 


\ 
ತಲ 
ಇದು 

ಹನ 
Bs 


[§ 


ಜಾ 
ರ್ಜ 


ಆಗು 
)ದಾದರೂ ಶ್ರ 


A 
ಆಟ 


ಓಟ 


ರೇ 


ರ.ಟರ್‌, ಆಂಡ್‌ ಆಟ್‌ 


ಇ 
ಇ ಹಾ ಹಾಡ 
ಲಷ ಬಟುಟ ಪೈ 
RN 
eww ಗ್‌ 
ಹಾ 

“Ce 


ಆಯ ಕತಗಳ 


pS 
EE (ಬಿ 
ಬಬರ SH 


wid © 


Pa 


ಸಕಾ 


ಲ 
p 
n 


2 ಆಗ 
೯. ಶರವು ತಂಪ, 


ಇಟ್‌. 


ಸಸಿಘಾಪನೆ 
ಆರೇಳ 
ಧಗ 

ನಟ (ಗಿ) 


ಹ ಕ ಹ 


ಚ್‌ 
೧್‌ 
ತು. 


ಇಗೆ ಈ 
“ಬಾಲಾ ಯಿ 


ಆ 
td 
೨ 
ಇಲಲಿ 
ಹೆ 
) ರೈ 


J 


ಲ 


ಜನ ಕರೆಯದಿರ 
ರ 


ede uC 


ಬೋರ್ಡ 


ನೀಷಿಗಳಿಂದ 
ಮಾ 


ಇ 


ರ್ರತುಲ ಐನ ಹೈದರ ಅವರ 


ಗತೂಡಗಿದವು. 


ಕ್ಕ 
ಆ 


ಗ 
ಕ್ರ) 
ತಲುವಿದರ 


ಕ 
ಕವಿಗೆ 
೧ 

ಗ್‌ 

ಹ 
Cu 


A kDdREKE 
ಟೆ 4 % Ie: ಣು hy pe. 
c ಲ 
13 2° | ಟಿ | ೧ ಸ 
HAYA 
Ve &HS5 SDH 
ಗ) ಸ 1 ೬ ಜ್ಯ ಇ) 1 
ಛಿ 111 
> ಹ 1 4 
1 2.2. ಭು 332 ಎ 
BUNS ರಿಕಿ 
6 ಪಳ ಸಉಿತ್ಡಿ 
ಚ 
4 ef ೨ 

ಟ್ರ ಧ್ಯ ಸಾ fh J ತ 
symp 
JS ಭು ೪ 
ಗ (ಕಟ್ಟಡ 
NIN ಟೆ ಟ್ಟಿ ಎ (ಟ್ಟಿ 35 
1 1ಬ ಟಟ (ಸ 
pp 
“Hp ಕ bs ಟ್ಟಿ 
₹ ಆ |), ಟಿ 13 
AIDE ( 
ಟ್ರ; ವೀ ಅ [3 ಕ 
0 3 ೪? | ಕೆ 
© 12 t He: 3. +p ಟ್‌ 
(ಲಿ J} 0 ಜ್ಯ ಶ್ರ (೨ 
Ny [2 ed: ಆ K 32 ಲ 
TE OC Be 
೨ ಆ 3 LC ಐ) ೬) 
Bahn 


"ಆಲು ಕೂ 


ಷ್ಠ 
ಈ 


ಅಜಾ ಇ 
ಈ ಬಸೀತ್‌ 


ಗಿಂತ 
Cu 6್‌ಿ 


ಬಾರ ಬಾ 


ನಿಗಾ 
ಹೆ 
ಟು 


WLU co 


ನಾಗಿ 


ತ 


ಸಿ 


ಇ 
Nem 


CN 
ld 

ಆ ಗ್ಗ 
:ಕಟಿಗಸುಗಾರೆ 


ಹಾ 
ಸೀರೀಬ 


ಓಂ 


LEN 


(ARNE 
ವಂ tad 
ಗೆ ಇಸಾ ಅಾು 
ಹ ಲ ಯ 


3K ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳ: 


ಕ್‌ 


ಇ ಹ ಹ ಹಾ ವಾ 5 
ಬ್ಲಾಚ್ನೂಲರ್‌ ಅಪಾರ್ಟಮಂಟ್‌ ಅದು. ಆಳು ಹುಡುಗನನ್ನು ಕೂಗಿದ. ಅವನು 


pf ಹಾವ ಘಿ pe ವ ಲ ಜಾ ps ಪ py 
ಬರದೇ ಹೋದಾಗ ಸಿಡಿಮಿಡಿಗೊಂಡು ಚಹಾದ ಟ್ರೇ ಎತಿಕೂಂಡು ತಾನೇ ಕಿಚನ್‌ ಕಡ 


64655 ಹ ಹಾಡೆ. ಹಾಡ a ಹ ಹಾ ಹಾಗ ಹಾಹಾ ಷ ~~ ನಾಡ್‌ ಷೆ \ ಕ ಹಾ ದ 
ನೀವು ಈವರೆಗೂ ಸಾಹೇಬ ಖಾನಾ ಯಾರೆಂಬುದನ್ನು ಹೇಳಲಲ್ಲ ರಷ್ಕ್‌ಕಮರ 
ಬ್‌ ವ ಆ ರಾಗ ಗ ಇ ಇ ರಾ C ಲಾ ~~ v ೦ ಹಾರ ಇ 
ಸುಮ್ಮನೆ ಕೇಳಿದಳು. ರೇಡಿಯೋದ ಮಿತ್ರ ದಿವಾನ್‌ದ ಮೇಲೆ ಕುಳಿತು ನಾಜೂಕು 


ಹಣ್ಣನೂೊಂದಿಗೆ ಮುತನಾಡುತ್ತಿದ.'' 
ಹಾತ್‌ ಟಿ 


"«ೋ೨ರೆ ತಾಗ ಇದರಾಗ ಇದಾ C೨ pe Ue ೧೫ Ug 
ಅರೆ, BE ಮಿದಿಿದ್ದೆ ಔೌವೆರೊದಬಿದ RN: WER Ne 
er 


ಟು ಬಬ 
ಈ ಆ ಇಳು ವ ಹ ರ್ರ್‌ — ಇ ೧.೧ ಶಾ 
ತಾಯಿ-ತಂದೆ ಬೇರಡೆಯಿರುತಾರೆ. ಅವರು ಈ ಫ್ಲ್ಯಾಟ್‌ ಖರೀದಿಸಿ, ಆರ್ಟ 


pp ್ನ ಗ ಗ ಇ ಹ ಲ ಪ ಗಾನ ಎಕಾ Ce er ಎಸಾವ್‌ ಹಾಹಾಹಾ ಹ 
ದಸೇಕಗಾಗಿ ಮೀಸಲಿರಿನಿದಾರ. ನಾವು 2ರ ಆಗ್ರ ಅನರಿಗ ಹೇಳಿ ಕಷ, ಅಪರ 

ದ 1ಡಿ 
ಕಾಸಾ 


ಆ ಗ ಹಾ ಪಾಡು ೧ ps 
\ 


pS ಇಳಾ ಗಿ ಗು ಹಾದ ಅಚ 
we Cae ಯ had Cv ಭು ಟುಟ ಎ 


ke) ಗ ಸಾನ ಬೌ ಲ ಭಾಗ 14 ಕ CoN 
welds NN Cue NY TUN ಧಿ ತಿರು, 


ft 
n>, ಸ 
ವಾ ಹೆ ೪9 ಹಾಸ ಲ gy [OR 
ಹೇಳುತಾರೆ'' ಎಂದು ಆಗಾಪರ್‌ಹಾದ್‌ ಉತರಿಸಿದೆ. 


ಕ 


ಹಾ ಇಸ ವಾ ಡಾ ಸಾ 2 | ಇಳಾ 2| ಫ್ಯಾ AC pe ಗಾಡ್‌ಯಗಕ್ಸಾ ಕರಾಳ ರಾಳ ಜುಂಸಂದಾಕ ಇಂ ಜು ಶ್ರಾಜ್‌ ರ್ಯ ಟ್‌ ಧಕ್‌ ಡು 
ಆ ಪು ಪಟ್ಲ C ರು ತ್ರ ೬ ಟ್ರೇಯೊಂದಿಗೆ ಮುತ ಮ ಟು ಸ ಗ್ರ Wwe ಕತೆ ( ಶಿ 
- A ಗ ೪.೧ ಡ್‌ (೬ ಎ kg ಜಾ 
ತು Ue KS ಆ ವಿಚಾರಿಸಿದ UN iw 

[ea ಜಾ 


[Y ps Cp ಇರು ಕ 3 
“ಗುಡಗಾಡಿನವಳೇನೂ ? 
(Eu 
(4 ಹಾಹಾ ಹ ಜಾಹಿ ಅಸಾ ಹಾಡೆ RS ಇ ಧು ಆಹಹಾ ಆಸಾಘಾಾಸ್ಟ,. ಹಾ ಎಮ್‌ ಎಡೆ. ಖೆ ಆ ದ 
ಈ ಚಪಟೆ ಮೂಗು. ಕಮಲ ನಯನ, ಬಡಹವಾದ ನಡುವುಳ ವಳ: ನಿಮ 
೬ 3 ) | 
ಹ ಹ ಹ ಗರ ಕ್ಸ 
ಗುಡಗಾಡಿನವಳಾಗಿ ಕಾಣಿಸುತಾಳೇನು..... 
3 ಮಾ 


“ಅವಳಿಗ ನಡುವೇ ಇಲ್ಲವಂದು ಕೇಳರುವ. ದೇವರಿಗೇ ಗೂತ್ತು ಅವಳು ಲಂಗದ 


ಲಾಡಿ ಎಲ್ಲಿ ಕಟ್ಟಿಕೊಳ್ಳುತಾಳೋ ಏನೋ....'' ಎಂದು ಫರ್‌ಹಾದ್‌ ಸಾಹೇಬ 
ಯಕ್ಕಾಗಾಡಿ, ಟಾಂಗಾವಾಲಾನ ತರಹ ಗುನುಗುನಿನಿದಿ... 
""ಲಾಹುಲ್‌ವಲಾ ಖುವ್ಪತ್‌...'' ವರ್ಮಾ ಸಾಹೇಬ ಬೇಸರದಿಂದ ಹೇಳದ 
ದ 
ಹಾಗೂ ಗೌರವರ್ಣದ ಹುಡುಗಿಯೊಂದಿಗೆ ಮಾತಾಡತೂಡಗಿದ- ""ಮೋತಿ...ಇತ್ತ 
ಬಂದು ಕೂಡು ಚಹಾ ಮಾಡುವುದನ್ನು ಕಲ... ರಷ್‌ಕಮಠ್‌ ಸಾಹಿಟಾ, ನೀವು 


ಸಾ ೯ ಆಸಾ — —— ಇ ಎ pe ದಿ, ಆ 

ಹುಡುಗಿ ದೀವಾನ್‌ದಿಂದ ಎದು ಪಲ್ಲಂಗದ ಮೇಲ ಬಂದು ಕುಳಿತಳು. 

ಹಾ ಹಾ! ಆಸಾ ಖಾಸಾ ಮಾ ಪಾಪ ಹ ಹಹನ (ಕ್ಮ ಹಾವು ಹಾಸ ತ ಇ 
ಗಾಬರಿಯಾದವಳ ಹಾಗ ಎಲ್ಲರ ಮುಖ ನೋಡಲಾರಂಭಿಸಿದಳು. 


ಓ (| ಇ ಸಳ ಟಾ ಫಾ ಇ ಎ. Ped ಎ ಎ ಸಾಧಾ ಲಮ ಗಾ ಇಗ ಕಥ) ಜಾ ಸಾಜಾ ವಾಸನ ರಾಸ ಸಹಾ ಇಷಾ ಇಡಾ 
ತ BSS we WE Cet ee _ ತ ಕ 2 
ಕ್‌ೆ 


4 ಹ್‌ 
66 ೧೨ ಇಒ ಹ್‌ ೧೩/೧6! ಗತ್‌ ಳ್‌ 
Nis TOV | Toad BLU YU Te le Ce Tu Cd TU, Mes NOR we de bes ಗೆರಿ 
ಣೆ 
ಕಾಕ ಕಾಕು ಹಾಾಸ್ಮ್ಮ ಇಲಗ ಾಖ್‌ನ್ಮ,. ದ್‌್ಸ್ಛಉ್ಬ್ಥ Km pe ಎ. ಎಂ ಯಿ ಭಾಗ. ಂ ಗ್ರಾಂ ಫ್ರಾ ಸಾಜ ಇತ UK CAN 
wl ಅಪಿ ಒಲ Nes Ll Ww ಶೊಡುವುದನ್ನು ws kre “Tee, ANU CF YH 
[: 


ಷು 
[Sk 


ಕೂಡುವುದನ 


ಮೇಲೆ 


ಹ 

ಹ 

ರ್ಥ 
ಟ್ರ 


ಎ 


Ce Cok 


AFT ಕಾಹ 
Na 


ಕ್ಯಾ 
5 


ಣಿ 
ಗ್‌ 
ಣೆ 


13 


Ne) 


ಗ 
ಕೆ 
2). 
() 
tH 
| 
| 
೭.1 
1 9; 
ಟೆ ಭ್ರ 
1 5 
13 © 
10 (ಸ 
)" 7)" 
13 4) 
J 
ತೆ ಡಾ 
ny) 


pe r A ಶಜ್ಜಾಾ್‌ 
Och TEND USS 


ನ್‌್‌ pS 
Adv ಟಟ ಟುಟ 


Cuvee C 


ಚ್‌ 


ನ ನಾದ್‌ ಪಾ ಸಾತ 


ರಂ 


ಕಾಣಾ ಸ 
ಛು 


ಸಾಹಯ 


ರ 


ಇಸಾಗೆ ಹಾಡ ಹಾ 
ಛಿ ಮ ಲಿ 


ಷಿ 
ದೇವರ ಗು 


BNA 
DE ke wi CY 


| 
SUS 
[ತ 


PN 
ಆ 


ರ ನಾವು 
. ಆಕೆ ಪಾಪ 


ದಾರಿಯಿಲ್ಲ ಸಾಗುವರಿತ ನಮಗಾಗಿ 


"ಗಿ ನಾವು ಸರಿ 


ಆ 


CC ಹಾಡ ಡಾ 
Os 


ದೆವು 
kr) 


ಹೋಗಿ 


ಸಸ 


[om 


ತ 
1b FA) 
BRE 
|e 3 
ಸು } 
|e 1 
>) 
2’ <3 
B13 
KX’ D 
ld 
1. 
ಸ? 
© 4 
1 (ಪ 
kj 
i 
i 
jG 
0 13 
(ವಿ 
1 ಸಿ 
ಬಜ 0 
10 7 
* 13 
po) p 
18 
೧% 
49) ep 
B 
~p 4 
ಕ 
ತ 


4 
ನ ೨ 
ಪ್‌ [3 
x U 
D 4 
Pp A 
1) 1) 
D Y 
(ವಿ - 
3: 

NE 
p13 
ಟ್ರ 
೨ 
3 

ಲ್ಪ)" 
121 73 
ಪು 
1] 
ತ 
Ww 4 
1] 
ಇ ©) 
7) «3 
| p ಗ 
ಸಿ 
ls 3 
we 
(3 ಟ್ರಿ 


| 
13- | 
1 
1) 
ಟ್‌ 
ಇ (7 
೬) 
೬) C 
13. 4 
ಎ | 
ಲ್ಸ uD 
3’ MC 
ಜು K 
EM 2 
(ಟಿ 
» 
2 (2) 
1 
y' 4 
ಕ 
g k 
(ಬಿ 
"ಸ (6 
C ಣ್‌ 
712 13 
ಏಸ 
ಲ್‌ 
0 B 
2 
13 
e ಟ್ರ, 
ಜ್ಯ ay 
ತ್‌ € 
UH 
© 
1: 6 
8)! Ww 


ಸ 


ಕ 
m 
ಎಚ್‌ 


ನೀವು ಆಕಯ 


ಹಾಗಾದರೆ 


ನಾದದ ಪಾತರದವಳು... 


3 


ಪಾ ಕು ಲಗ ಭಜ 


66 ಎಂ ವ್ಯ 
ವಿತ: 


he 
ಲಿಯ ಮ 


ಹ 


ಅವದಿಗೆ 
ಶೀಗಿ 


ವರಗೂ 


ಕ 


[NS 


230 


ತು. 


೯ ಹೀಗಯೇ ಇರರ 


೧೨ 
ns 


eS 
ಟಾ 


ಗಗ 


೫ 8 ಓಲ್‌ ಓಗಿ 


೧. 


ಸೋಕ ೀಶತದ 


ಯಿಂದಾಗಿ 


೬ 


ಣ್‌ “೧ಎ 
Ww ‘0 
ಗಾ 


ES ದಾಲ 
Ce wb Lu SSeS TUS 


ವು 


N 


ಆ 


AIS 


ಓಟು 


ಈ 


ಮಗ್‌ 
೧ 


ಓ/ br 


ಟಿ 


( ಗಾ ಉಚ ಹ [oR 
dp ಗೌನಿನ ನಿಗಿ € 
ನಾಬನಿಕೊಂ೦ಡು ಆಟ ಆ ILUNC 
ಎಷ 
ಸಾಸ ಬೆ 
Cu ku 


ಹಾಸ 


ಹ 


C 


ಹ 


[SST 
೯ 
0) 


fa 


ತಾಸ ಜಾ ಹು ಇಟ ಇಸಾ 

Lv Red 
Celts 
kd Nw td ರಸ 


ಯಹು. 


ವ ನು 
ನ 


Ke 


ಇ 


Pas 


— 
Te 
ಗಳಯ 


ಸಾಕು 


A 
ುಗಿಯನ್ನು 


ಟ್ಶ 


ಲಾಲ ರಿ ಇದು | ಇರಾ 
ತಿಳಿವಳಿಕೆಗೆ ನಿಲುಕದು... ಇ 
pe 


ಸ 
hed 


ತಣ 


ಹ 
ಟು 


ಸ್ನ ಪಾ ಇ 
vd, 


po 


ಹಾವ್‌ 
see 


ಷ ಥೆ 
ಸ್‌ 


ಲಾ 


ಬ್‌ 
ಅ 


ರಾ 
ಸ 


ಕಾ 


ಡುಗಿ 


ಚ್‌ 


ಸಾ 
ಹುಸರಿತು ಮೋ 


ರುವಾಗ 
..ಇವಳ 


ಕೆಗಳ 


uA 


ವ 


ನೋಡುವಂತೆ ನೋಡಿ ಹೇಳಿದ” 


ಹಾಸನ ್ರ ರ 
UE 


ುಗಿ ಹೇಳಿ 


ರ್ಯ 


ಹಾ ಇ ನಾವೆ 
UA 


9 


ಗಲ....ಸದ 


ಲಿ 


(ee 


ಇಂಡ 
Nd 


ಹೇಳು... 


ಆರಾಬೇಗರ್ಟ್ಟ್ಟ್ಸ್ವ್‌ 


7 


"ಸದಫ್‌ 


"ಅಯೋ ದೇವರೇ... 


Intensive 


ಅವಳ ಈ 


— 
Ww 


ಳಯಿಂ 


"ವಿಂಗ್‌ ಆರಂಬ... 


ಅ 
೧೦೭ 


ದೇವ 


೧ 
pe 
Ww, 


ಣ್‌ 
ಣಿ 


ಎ. 


9 


ೇೀಬನನ್ನು ವಿಚಾರಿ 


\ ತ್‌ ೌೌಕ 


ತರ ರಟಯೋದ 


[a 
WN 


ಹಾ 
ಕಾ 


ರ ತಿಂಗಳ ; 


ಸಾಫ್‌ 
ಛು 


೦ದೂ 


ಟ್ಟ) 


ಗಿ 


ಟ್ರ 


231 


ರ ಆಯ್ದ ಕತಗಳ: 


ನ್‌ 
ಗತ 


1} ಜದ 
Of 
» 1 
137 13 
ಟಗ ಟ್ಟ 
fi 
೨ 
ಐ 
ಟು 1 
(ಸ “4 
13 ks 
13 5 
ಬ ೨ 
ಲ್ಸ! 3 
32. ೫ 
ba ಚ್ಚ 
5 ೨. 
ಇ 13 
© 13 
5 1 
15) ೯ 
1 
11] 
ಕ್ರ B 
(3 ಬ 
1) ಲಿ 
PD XY 
FE 
O 
ತ್ರ 4 
1) 4 
1 ಸ್ಥಿ 
wW ೫D 


°° 


ಲನ್‌ಸಾ ಬೇಗಂ. 


ಹೇಳಿದ. 


ಶೀರ... 


ಕ್‌ 
ಹಾರ ಕಾಣು 


ಇ. 
ಳ್‌ 
ಸಜಾ 


ಟಿ ಬಂಗಾ 


\3- 


9 


ಇದ್‌ 


J 
ಈ) 


~ ಹ 
OLS ಜಟ್ಟಿ 


0 


ಹಾಸ್ನ 
wd ved ಉಪ್ಪ tad ಟ್ರಿ 


ಗಾ |ಗ್ಯ್ರಾ ಕಾಜ ಗಿ 5 


೬6 ಆಚ 
ಬಾ 


ps 
ಗೀತಂ 


we 


ಸ್ವಲ ಯ 
ರೀಯರ್‌.. 


ದ್‌್‌ 
* 1) 
ವಪ 


Te 
New da + 
66 

LS) 


ಕ್‌ಗಂಡಿರ 


ಜ್‌ ಸಾ 
ಜಟೀರ 2 ಹನಿ 


9) 


[US STU ೩ 


CoS ದಾನ 
ನ್ನ ವರ್ತ 


“THT 


ಗ್‌ೆ ಇ 
ಣೆ ಭವಿಷ್ಯ 


ಉಗ 


66 ಟಾ ದ 


EN 
ಇದ್‌ 


ಖೋಗು.. 


ಅಲಾ 
“ಟು 


th A 
YG Fab 


13 
O 
3 
D 
ಚ 
ಡು 
UL, 
K 
13 
13 
1) 
Up 
» 1 
y 1 
1 
13 y 
2 1 
ಜ್‌ 2 
1 53)! 
5 4 
5 8 
66) ೩ 
ಐ 
") 3 
ಗಿ 
ig 


ಲ್ರಿರಿ 
“ಅಶಿ 


೬ ಖಾಜಾ) 
ರೂ 


ಕ್ರ ಕುಂಜ ಸೂಗಸಾದ 


ಏನ್‌ 
ತ, 


ಗಾ ಪರ್‌ಹಾದ ಮ 


ಲಾ ಲಹರಿ'' ಆ 


&6 ೬ ಗಿ ANN ಅಯ 
UIE 


ಹಾಗೆ...ತರೆಗಳ 


ಹಾ 
೧ 


ರೆ ನಾವು ಲಹರಿ 


೦ಗಾಲಿ Surname... 


— 
ಣೆ 


ವು ರಿಹರ್ಸ್‌ಲ 


ಈಗನಿ 


ತಾಃ 


ಹೇಳೆ...,'' 


ಜಾ 
ಇಚ್‌. 


ಆಕೆಗೆ ತಿಳಿಸಿ ಹೇಳ 


ವು 
ರಿಸಿ ಗೀರು 


ಹಾ, 
Cy 


po (ಗ ದ 
೯ ಸಿಂಡಿ, 


se ಹಮ 
Cad Gude ಟಿ 


ಕ 
ಜ್‌ 


ಹ 
ಲು 


ರಷ್ಕ್‌ ಕ 


ಡು 
ತೆ 


ಲೆ 
ed Te 


[ey 


ಏ.0 
ಹ. 


ಹ್‌ pe 
ಖಾವಾಗ 


ಗರಾಗಿದರು... 


ಆ 


ಟ್ಟಿ 


ನ 
ಇಚ್‌. 
fe 


ಮ್ನ pS) ಹ 
ಸೂ ಗಿ ಆಕಾರ್‌ ಪೆ 


ಜಲ 


ಜಾಮ 
ಪ್ಯಾಡ್‌ ಮ 


\ tere 


ಲೋ 
A WW 


po 
ಉಪ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಸಾಂಗ್‌ ಬರ್ಡ್ಸ್‌ ಕ್ಷಬ್‌ 
|. ಸದಫ್‌ ಆರಾ ಬೇಗಂ 
ಮಿಸ್‌ ರಷ್‌ ಕಮರ್‌ 


ಕುಮಾರಿ, ಜಲಬಾಲಾ ಲಹರಿ.... 


[೨ 


'ಖ 


-4- 
"“ಹಲೋ....ಹಲೋ5...ಹಾಂ...ಹಾಂ...ನಾನು ವರ್ಮಾ ಮಾತಾಡುತಿದೇನೆ... 
ಆದಾಬ ಅರ್ಜ...ಸೌಖ್ಯ ತಾನೇ...ಅರೆ....ನೀವು ಎಲ್ಲಿದ್ದೀರಿ... ದಿಲ್ಲಿಯಿಂದ 

ಬಂದಿರಿ...ನಮ್ಮ ಕಾನ್ಸ್‌ರ್ಟ Miss ಮಾಡಿದಿರಿ... ಹಾಂ...ಅದ್ಬುತವಾಗಿತ್ತು.. ಓರ್ವ 
ಮಂತ್ರಿಗಳು ಉದಾಟನ ಮಾಡಿದರು... ಬೇಕಾದಷ್ಟು ಚಿತ್ರಗಳನ್ನು ತೆಗೆಯ 
ಲಾಯಿತು... ಅಭೂತಪೂರ್ವವಾದ ಪಬ್ಲಿಸಿಟಿ ಮಾಡಲಾಗಿತು...ಮತ್ತೆಹ್‌ಸ್‌ ಪುಲ್‌.... 


ಹಾಂ...ಹಾಂ...ಆಂ...ಏನಂದಿರಿ...? ಇಲ್ಲ.. ಇಲ್ಲ.. ಕೇವಲ ಲೈಟ್‌ ಮ್ಯುಜಿ 

ನಮ್ಮ ಆರ್ಟಿಸ್ಟ್‌ಗಳು ಗಜಲ್‌ ಮತ್ತು ಗೀತ ಹಾಡುವಲ್ಲಿ ತುಂಬ ಎಕ್ಸಪರ್ಟ... 
ಪ್ರಸ್ಸಿನವರು ತುಂಬ ಉತಮ ರಿವ್ಟಿವ್‌..ಮಾದಿದಾರೆ...ಈಗನ...? ಕ್ಷಮ ಮಾಡಿ... 
ಇಂದು ಮಂಗಳವಾರದ ಸಂಜೆ...ತಾಯಿಯವರನ್ನು ಕೀರ್ತನ ಕೇಳಲು ಕರದುಕೊಂಡು 
ಹೋಗಬೇಕಾಗಿದೆ....ಇವತಂತೂ ದಯಮಾಡಿ ಬರಬೇಡಿ...ನಾವು ಈಗಿಂದೀಗಲೇ 
ನರಹೀಗೆ, ನಮ್ಮ ಮನೆಗೆ ಹೋಗಲಿದೇವೆ...ಹೌದು...ಹೌದು... ತುಂಬ... ತುಂಬ... 


ಥ್ಯಾಂಕ್ಸ್‌...ತಮ್ಮ ಪ್ರಾರ್ಥನೆಗಾಗಿ ಕೃತಜ್ಞನಾಗಿರುವೆ... ಹಾಗಾದರ ಮುಂದಿನ 


ಯಾವಾಗ 


ಟ್ರ 
ಆದಿತ್ಯವಾರ...ತುಂಬ ಒಳ್ಳೇದು...ಬಹುತ ಖೂಬ...ಆದಾಬ ಅರ್ಜ...'' ಎನ್ನುತ್ತ 
ವರ್ಮಾ ಸಾಹೇಬ ಫೋನಿನ ರೆಸಿವರ್‌ ಇರಿಸಿದ ಹಾಗೂ ದೊಡ್ಡದಾದ ನಿಟ್ಟುಸಿರು 
ಬಿಟ್ಟ....ಬಂದು ದೀವಾನ್‌ ಮೇಲೆ ಧೊಪ್ಪನೇ ಬಿದ್ದ. ಮತ್ತೆ ಹೇಳಿದ... 
""ತಾಯಿಯವರೇ ಇಂಥ ಅಡವಟ್ಟ ಸಮಯದಲ್ಲಿ..ಉಪಯೋಗಕ್ಕೆ ಬರುತಾರ...'' 


"ಏ...ಇಂಥ ಭಾರಿ ಸುಳ್ಳು ಏಕ ಹೇಳುತ್ತಿ ಮಹಾರಾಯ...ತಾಯಿಯವರನ್ನು 
ಕೀರ್ತನಕ್ಕೆ ಕರೆದುಕೊಂಡು ಹೋಗಬೇಕೆಂದು ಹೇಳಿಬಿಟ್ಟ...'' ಎನ್ನುತ್ತ ಫರ್‌ಹಾದ್‌ 
ಚಾಪೆಯ ಮೇಲೆ ಮಲಗಿಕೊಂಡೇ ಮತ್ತೆ ಕೇಳಿದ- 

""ಯಾರಿದರು....?'' 

"ಓರ್ವ ಮಹಾಬೋರ....ಪ್ರೋಗ್ರಾಮ್‌ದ ಯಶಸ್ಸಿನ ಬಗ್ಗೆ ಪ್ರಶಂಸಯ 
ಮಾತು ಹೇಳಲು ಬರಲಿದ್ದ...ನಾವು ಬೇಡವಂದು ಹೇಳಿಬಿಟ್ಟೆವು...ಅರೆ ಸದಫ್‌ 


ಆರಾ...'' ಎಂದು ವರ್ಮಾ ಸಾಹೇಬ ಕೂಗಿದ.... 


೫ 
CL 
| 
G 
ಲ 
de 
1 
ಚ್ದ 
CL 
NG, 
t 
Ay 
p> 
ಕ್ಷೆ 
ಓ) 
[ಗ 
(© 
© 
4 
© 
O 
fj 
CL 
ಟೆ 
“cu 
{1 
ಟ್ಟ 


ಹ್‌ 
ಹೇಳಿದಳು. ಆಕ ಕುರ್ಚಿಯ ಮೇಲ ಕುಳಿತು ಮಾಸ ಪತ್ರಿಕೆಗಳ ಪುಟ ತಿರುವುತಿದಳು... 


ಕುರ್ರತುಲ ಐನ ಹದರ ಅವರ ಆಯ ಕತಗಳ: 233 


""ಸದಪ್‌ ಆರಾ...ನಿಮಗಾ?! ಬಹು ರುಚಿ...ರುಚಿ ಅಡಗ ಮಾಡಿದ್ದಾಳೆ...'' 


“ತುಂಬ ಒಳ್ಳೆಯ ಹುಡುಗಿ...'' ಕಮರನ್‌ ಹೇಳಿದಳು. 
ವರ್ಮಾ ಸಾಹೇಬ ಇದಕ್ಕಿದಂತೆ ಹುರುಪಿಗ ಬಂದು ಎದ್ದು ಕುಳಿತ...""ನೀವು 
ಮೂವರೂ ತುಂಬ ಒಳ್ಳೆಯ. "ಹುಡು ಗಿಯರಿದೀರಿ... ಕೇಳಿಲ್ಲಿ ರಷ್ಕ್‌ಕಮರ್‌...ನಾವು 


ಹ ವ್ಯ ಹ ಹಾಹಾ ಸಾಕಾ ಫ್ಯಾ ON ಬ್‌ (ಲ ಘೆ 39 
ಮತೊಂದು ಸ್ನೀಮ್‌ ಸಿದಗೂಳಸಿದೇವೆ.... 
"ದೇ ಹಾಸ ಸಾಗೋ ೪4 
; ಎರು ಒಳ್ಳ €ದು ಮಾಡಲ್ಲ... 


""ಕೇಳಿಲ್ಲಿ,.. ನಾವೊಂದು ಉರ್ದು ಮಾಸಿಕ ತೆಗಯುತೇವೆ...ನಾಳಯೇ ಹೋಗಿ 
ಷೆ 


— 
ಡಿಕ್ಷೇರಷನ್‌ ದಾಖಲು ಮಾಡುತೇವ...ಅದರ ಹೆಸರಿನ ಬಗೆಗೂ ಯೋಚನ 
ಫಾಗ್‌ ಸತಾ, 


— ೬ 
“ಮೊದಲ ಸ ಒಂದು ಲೇಖನ ರಷ್ಕ್ಮಕಮರ್‌ಳ ಬಗ್ಗ ಬರೆಯುತ್ತೇನೆ. 
ಇಲ್ಲಿ ನೋಡು....'' ಎನ್ನುತ್ತ ಅವನು ಕಾಗದದ ಮೇಲೆ ಜಲ್ಲಿ ಜಲಿ ಏನೇನೋ ಗೀಚಿದ 
ಹಾಗೂ ಅದನ್ನು ರಷ್ಕ್‌ಕಮರ್‌ಳಿಗೆ ಕೊಟ್ಟ- 


ಬರಬಹುದಾದ ವಿಷಯಗಳು... 
""ರಷ್ಕ್‌ಕಮರಳ ಕಾವ 


ಕ್ಯಾ 


ಡಿ 
ಟು 


ರಷ್ಕ್‌ಕಮರಳ ಕಲಾದೃಷ್ಟಿ 


U 
ರಷ್ಕ್‌ಕಮರಳ ಜೀವನ ತತ್ತ್ವಜ್ಞಾನ 


ರಷ್ಕ್‌ಕಮರಳ ದಿನಾ-ರಾತ್ರಿಗಳು'' 
ಆಗಾ ಪರ್‌ಹಾದ್‌ ಕಾಗದ ಒಡ ಓದಿದ...ನಂತರ ಹೇಳಿದ- "ಈ 

ಕೂನೆಯ ವಿಷಯ ನಮಗೆ ತುಂಬ ಡಿಡಿನಿ 
“ನಮ್ಮನ್ನು ಚೇಷ್ಟೆಗೆ ಗುರಿಮಾಡುವಲ್ಲಿ ನಿಮಗೆ ನಾಚಿಕೆಯಂಬುದಿಲ್ಲ..'' ಎಂದು 


ರಷ್ಕ್‌ ಕಮರ್‌ ತುಂಬ ನಿರುತ್ಸಾಹದಿಂದ ಹೇಳಿದಳು. 


ನಿರ್ವಾಣ ಮಾಡುಶಿದಿ ಎ 
a 
ಗಾ ಕಾಸಾ) 
ರರ KIN ಟಾ 


ಈ ಸಾತ್‌ ಚ್‌ ಫ [es ಇಬ ್ಪ 
"ಲ ಮಲಗಿದಳು. ಊರುಗೋಲಿನ ಸಹಾಯದ 


ಅಹಾ 
[a 
wkd 
ಸಾ 
w ದಾ ನ್ನ ಇ Wee AS ಲ್‌ ನಾ ದಾ ನ್‌ ಇಎಂಐ ಅಂತಾ ಹ ೭ ಕಾಸಾ Cw 
Te Te sy ತ Urey Ve: COST TITS UNS ಹಾಗೂ ಆ] ಸಾ ರ್‌ಪಾದ 
ತ್‌ 


೨34 


le; 


ಈರ್ವರೂ ಆಕಗ ಸಹಾಯ ವಾ 


ಸ್ನ 
ಚ್‌ 


ತಲೆಬಾಗಿಸಿ ಅಳತೂಡಗಿದಲಳು... 


ul 


೦ 


ಇ 
ಇಚ್‌. ಆ ಆ ಇ 


ಹಾ 


ರಾಯಿತ 


ಚ 
WC 


ಜಯಲ 


3೪ 


ಸೀರೆಯ ಸರಗಿನಿಂದ ಕಣ್ಣೇ 


೯) 


ಯ್‌ 


J 
೫ ೫ 
ಹೆ (್ರ 
NL c ೯ 
ಭೆ 3 
ae, o 
೫ ೨ 

ಹ. 
13 
ಅ) (5 
(ಐ 
Hh x 
ಔಸಿ 
ಕೆ lL, 
( |) 
Tr ] B 
4 
ಟೆ 
೧ 
(3 (3) 
ಫಿ 
ಇ! 
13 5 
ಸ್‌ 
ಶ್ಚ 
ಸ 3 
ಚೆ ತೆ 
IY 13 
ಎ ಬ” 
Ry fe 
4 y) 
D 13 
13 1 
| 
ಟೈ 
ಸ 
2 
ದಿ 


ಆದರ 
ಇರ 6 ಜಃ ಸ್‌ ಟ್‌ 
(- 
[aR a 


ಹಾ ವಾಚ ಲಾ ನ್ನ 
Cu Cu ಟ್‌ wre 


ಇಲ್‌ ಲ್‌ 
ದಕರ 


~~ 
Cw wy bend 


ಪ್ರ ದಿಸಿ ೧ 
TUT 


NS 
we Cd ಇ 


ಇ 
wes 


ರ 


ಹ 
ಸಪ 


ಹಾ 
ಓಃ 
ಇಲ್‌ ಎಲ್‌. 


ತೆಂ 


ಹ 
Cu ಆ 


ುಗ 


NE 
ಕೇಳಿದರ ನಿಮ 


ದ 
WUT 


ಶ್‌ 


“ಆದರ ನಮಗೆ ಯಾರಿಂ 


೮೧೨ 


೨ pe PS ವಾ ಇನ 


13 


೧೨೧ 


ಡಾ ಡಾ ತಾಲ 
ಟು ere Cu Cu 


ನಮಗೆ ಇಂ 


ದೇವರೇ 


ಬರುವುದಿಲ್ಲವಂದಾಗ, 
ಲಿವ್‌ ಕರವಸ್ತದಿಂದ ಮೂಗ 


ಲಃ 
(or 


ನಮಗೆ 


pf 
~ 


“ಅದರ 


ನಮಗೇಕೆ 


ಕ್ಸ 
ತ್‌ 


Nes 


೧4 
ಓಟ) 


ಕ್ಕ 34 ~~ ಪಾನ ತ್ನ 
ಶಿ Caw ೬) ಆ 


ಓಕಬೇಕ 


>» 


0% 


kc 


ಕರಿ 


೧. 
KNEE ಮೂ 
ಲೀನ [eR 


ವರ್ಷದವ 
ಕ ತತ್ತ 


ಇ 
ಆ 


ಡುತ ಇದಾರ 


ರುಳಾ 


ko 


CAN 


ಗಳಲ್ಲಿ 


ಜಗು 


ಸಾಪ ಲ್ನ 
Ce 


ನಿಮಿ 


Ce ದ 


ನ್ಯ 
C4 


.. ಆಕೆಗೆ ಅಸಮಾ ಆಯಿತ 


PA 


ಕಾ 


. ತಾಯಿ ಸತ್ತ ನಂತರ ಮ 


ಕ್ಸ 
ಇಚ್‌ ಐ ದಶ 


ಸ್ನ 
ಇಚ್‌. 


ಲ್ಲ 


ಕರ್‌ ಹೇಳಿದರ 
ತಗೆದುಕೊಂಡು £ 


ಓರ 


ರ್ಚಾಯಿತು... 


ಈ | 
ಷಧೋಪಚಾರಕ್ಕೆ ಬ 


ಹಾಹಾ ತಾಸೆ. 
feed ಹಾ 
[VIS ಗೌ ಘೂ 
ಟ್‌ 


13 


೧ 1 
ANT... 


ತ್ತಿ 
[Ou 


ಹಾ 
ಲ ಶ್ರಿ 


RN 
ಸಂಪ್‌ ಆ 


ಗೆ 


ಮುನ 
ಓಟು ರಯ 


ನ್ಮ 
ಪ್‌ 
ಳಾ 
ಚ್‌ 


ಸು 
ಗಾ 


ಎಳ ೧ ಬಾ 
ನ ಚಿಲುವೆ 


೧. 
ಪರದೆಯಲಿರು 


ಹ 


ನಮ್ಮ ಜೊತಗಿರಲ 
ತು...ಆಗಾಗ ನಮ್ಮಲ್ಲಿಗೆ 


೨ವನಿಂದ ತ 
ಗಲೂ 


ಹ 


£2 
ವಿ೬ 
ಳು ದಿ 
ಪ್‌ 
CU ೮ 


| 


ವ್‌ ಹಾಸ 
ಜಲ 


ಟ್ಟ ಇವವ Tl 
Jd ೦ 


1) 


೨ ಬಗ ಕನಿಕರ ಹ 


೬ 
ಹ 
೧ 


ಚ್‌. 


ಕಾ 


ed, 


ಆತನಿಗೆ ನವ 
ಚಿಕ್ಕ 


i 
ಎನ್‌ 
ಜ್‌ ಶಂ ಜಣ 

ar 


ಗಿತ್ಠು.. 


ಇದ 


Akai 


ವ 


ಳಲಾ 


ಇ 


ಗಾ 


ಕರೆಯಿಸಿಕೂ 
ಆಮೇಲೆ 


41 ದ 1 ೨ ಇ ಎ) ಡಾ Pah ತಿ ಇಷ 7) ಆ [4 D ಆ 46 
SUH BH J ಶೆಟ್ಟ ಹೆಟ್ಟಿ ಬಿದಿತ ಜತ ಕಶ್ಟ 
1) ) ೯ 4) ಟು ಲ 
ನ್ಗ ಗೆ | ಧರೃಜ ಬ) ಏಜ Dad 
1 (5 BBR «a ಚ ಬ 1 J 4 s 
ಕ Py 4 1 1) ೧. op le ¢ 
1 ಟೆಟ್ಟದ್ಗ ಡಟಟಶ್ಚ, LS ಭಟ ಫಸ mgd 
ಬಾ ಕಟ ಜು hy 
EER SCE 
} D 1413 1: ಔ 2 @ =z 4 ೪ 41 1 86 
ಲ 1 ಸಿ ಬಸಿ GDN A AE ಳೈ ಟೈಟೆಜ 0 PN ನ 
ಸಕಸ RTS STIS EU Gd DNS 
6 13- pe y ಬ HR (> 3 (2 1 c [5 ಎ 9.) ಖಿ 13 K ಘು ೨) ಇ ಡೆ; 
133 13 4) 823 23 ಹ | 2೫1) 320 | ೯ PM) (3 ೨ 13 LA, r) D 
KO SBE a SOR BON Sind 
pe: ಔ If $y ಖ ೭ 1 1 J B {3 W 4 i 1 1 ೮ hie) ನ ಹ (% 
BSR EYSSTE SS py iD 
ತುಟ HOSTS 
5 (ಕ 2 | 12 | ಸ ಚ. ಟ್ಟ ಟ್ರ Wd B 1. Bw > (2 ಬ 
ಸ *) ನೆ ( ೯ ಸ | p ವ 
3 (3 13 1 1 ky 13 LY ಗ 3 13 pe 5 (2 ey 3 1 ¢ , 
BOS gy Dd 
ನಗ್ರಿ ಗಚ್ಚ್‌ ಭ್ರ ಕನ BE So ಘಶ್ತ ಕೆ KA 
A ನ್ನತು ಇರ. ಆಆ ದ 3 ಬಜ! ತ 
0 1 Hg eT 
TO NS eB BS 0 
XK [RM | £ a 13 ಹತ 1 ಬು 1) Kk 1) ೨. 
HSU GDh aS NODE 
nS ಇಸಾ 
ಸಭ ಆಯಿ ವಗ್ಗ SG DTG ಅಸ್ಪಶ್ಯ ೫ 
6 D 13 * 2 ಜು 1: 3 ps 2] 6 (೨ ತ 3 3 63 W ಕ್ರ ಕ್ಕಿ ಜೆ 
; 13 i of) ಆ. (ಜದ (ಸೈ Ne k » le ™ la 1 ಲಿ ¢) ! ( ನ 
SH ಬ ಶಿ ೫ ಟೆ 0ಡಿ ನ Ru Bon LSND 
et, (3) ಖ ) Nt ೨ ] ೨ ಗ ಟಿ ೫ EK 
ಗಜ OT 21 bepky Ene ಸ್ರ 
ln ೨20 28214 DF BRHSDHLLGNTS 


ದ್‌ ಕಾಜ 
Ws ಟ್‌ 


ಅವು 


ಸ 


ಯಿಗಳಿದವು. 


ವ ೫ 


ಪಾ.ಟಪಾರ್ಮದ ಮೇಲೆಯೇ 


ಇದ್‌ 
ಐರಾಖ 
ಇತ್‌ ಸದ್‌ ಅರ್‌ ಸ್‌ 


ರ 


ನ 


US TANG 0 1? 


pS 


ಕಾ 


೬, 


ಅ ೫ ಅಂ nde 


ಗ ಇಸ ಧಿ 
ು 
ಲ್ಕ 


L 
Ke] 


ಸ್ಸ ಅತು ಕಠ 
ps ತಿ 


ee 


(ಆ 


೧ 


ಬರಹ 


EE 
& lu 


ಆ 


wee ರ್‌ 
ಚಾರ 


ಗ - ವಾಸನ ಹ 
ವು ನಮ್ಮ ಹಣ 
ಟಿ 
ತ ಹಾಸ 
ಕ 6 KN 
ಈಗೇನು Cue 
a Wa ನಂ 
we wld 
pn ಇಂ 


[al 


CN 


“Tue 


ಹಣಾ 
ted 


ಗಿತೆಯ ಮ 
ಕ್ರಷ್‌ ಗ 


ಬರಾಗಿ ಹೋದವು.. ಈಗ 


ಗಾ ರಾವ 


ಹ 


236 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಢೋಲಕ್‌ ಜೊತೆಯಲ್ಲಿ 'ತಂದಿದಳು.. ಆಕೆ ಢೋಲಕ್‌ ಜಿಜಿಯಾಳ ಮುಂದ 
ಸರಿಸಿದಳು. ಬಿಜಿಯಾ ಹಾಡತೊಡಗಿದಳು...ಪ ಶ್ರಯಾಣಿಕರು ಗುಂಪು ಗುಂಪಾಗಿ ಬಂದು 
ಹಾಡು ಕೇಳತೊಡಗಿದರು... ಕೊಂಚ ಸಂಪಾದನೆ ಆಯಿತು... ನೈನಿತಾಲಗೆ ಹೋಗುವ 
ಶ್ರೀಮಂತ 'ಜನ ನಮ್ಮ ಹಾಡು ಕೇಳಲು ಬಂದರು...ಅವರು ರೂಪಾಯಿ, ಎರಡು 
"ರೂಪಾಯಿ ಕೊಡುತಿದರು. ರೇಲ್ವೆ ಸ್ಟಷನ್‌ದಲ್ಲಿಯೇ ಇರತೊಡಗಿ ಬಹಳ ದಿನಗಳು 
ಕಳದವು.. ಪೋಲೀಸರು" ಬಂದು ಹಕಲಾಯಿಸಿದರು. ಸ್ಟೇಷನ್‌ ಸಮೀಪ ಕಟ್ಟಿಗೆ ಅಡ್ಡ 
ಇತ್ತು. .ಅದರಲ್ಲಿ ಹೋಗಿ ಕುಳಿತೆವು. 


''ತಾಡಗೋದಾಮ ಕೂಡ ಅರ್ಧ ನೈನಿತಾಲ ಇದ್ದ ಹಾಗೆ...ಚಿಕ್ಕಮ್ಮನ ಆರೋಗ್ಯ 
ಸುಧಾರಿಸತೊಡಗಿತು... ಆಕೆಯಲ್ಲಿ ಶಕ್ತಿ ಮರಳಿದಾಗ ಸಮೀಪ ದ ಹಳ್ಳಿಗಳಲ್ಲಿ ಹೋದರೆ 
ಗಾನಾ-ಬಜಾಕರ ಬಹಳಷ್ಟು ಸಂಪಾದಿಸಬಹುದೆಂದು ಜಮನ್‌ ಖಾನ್‌ಗೆ ಯಾರೋ 
ಹೇಳಿದರು.....ನಾವು ಲಾರಿಯಲ್ಲಿ ಕುಳಿತು ಬಲವಾನಿ ತಲುಪಿದೆವು...ಮತ್ತೆ ಅಲ್ಲಿಂದ 
ಇನ್ನೂ ಮುಂದಕ್ಕೆ ಹೋದೆವು...ಹಚ್ಚ ಹಸಿರಿನ ಪ್ರದೇಶದಲ್ಲಿ ತಿರುಗಾಡ 
ತೊಡಗಿದೆವು... ಅಫ್ಜಲ್‌ಗಢ, ಲಾಲಡಾಂಗ್‌, ಕಾಲಾಗಢ...ನಿಬಿಡವಾದ ಅರಣ್ಯ. 
ಹುಲಿ ಚಿರ್ಚಗಳ ಹಾವಳಿ.. .ರಾತ್ರಿ ನಾವು ಯಾವುದೋ ಅಡವಿಯ ರಸೆ ಯಲ್ಲಿ 
ಹೊರಟಾಗ ಸಿಂಹದ ಗರ್ಜನೆ ಕೇಳಿಸಿತು... ಆಗಾಗ ಚಿಕ್ಕಮ್ಮ ನನ್ನನ್ನು ಕುರಿತು... 
'ಯಾವುದಾದರೂ -ಸಿಂಹ ಬಂದು ಇವಳನ್ನು ತಿನ್ನುತಿಲವೆಂದು ಶಪಿಸುತ್ತಿದಳು... ನಾನು 
ಕೂಡ ದೇವರಲ್ಲಿ ಪ್ರಾ ರ್ಥಿಸುತ್ತಿದ್ದೆ.. ಯಾವುದಾದರೂ ಸಿಂಹವನ್ನು ಕಳಿಸು....ನನ್ನನ್ನು 
ತಿನ್ನಲು...ಎಂದು. ಲಾಲಡಂಗದಲ್ಲಿ ಕೊರಬಟ್‌ ಸಾಹೇಬನ ಬಂಗೆಯಿತ್ತು,..... ಅವನು 
' ನರಭಕ್ಷಕನ ನ್ನು ಕೊಲ್ಲಲು ಬಂದೂಕ ಹಿಡಿದು ಅಡವಿ ಅಡವಿ ತಿರುಗುತಿದ... 


oy ಭಾಗದಲ್ಲಿಯ ಹವೆ" ತುಂಬ ಆರೋಗ್ಯಕರವಾಗಿತ್ತು ಚಿಕ್ಕಮ್ಮ ಹಲವು 
ವರ್ಷಗಳಿಂದ ಹುಸೇನಾಬಾದದ ಆ ಹೊಲಸು ಮನೆಯಲ್ಲಿದ್ದು ನರಳುಶಿದವಳು ಇಲ್ಲಿ 
ಆರೋಗ್ಯ ಭಾಗ್ಯ ಪಡೆದಳು. ಇದು ನಿತ್ಯ ಹರಿದ್ವ ರ್ಣದಿಂದ ಕೂಡಿದ ಪ್ರದೇಶ 
"ವಾಗಿತ್ತು. ನಾವು ಇಲ್ಲೆಲ್ಲ. ಬಹಳ ವರ್ಷಗಳ ಕಾಲ ಸುತಾಡಿದೆವು.. .ಅಪಲ್‌ಗಡದಲ್ಲಿ 
ಕ್ರೈಸರ ಮಿಷನ್‌ ಇತ್ತು ಕ್ತ ಅವರು ನಮ್ಮನ್ನು ಕೈಸ್ತಮತಕ್ಕೆ ಮತಾಂತರ ಹೊಂದಲು 
ಹೇಳಿದರು. ಹಾಗೆ ಆದಲ್ಲಿ ನಮ್ಮಿಬ್ಬರ ಚಿಕಿತ್ಸೆ ಹಾಗೂ ಸ್ಕೂಲ, ಕಾಲೇಜ ಓದಲು 
ವ್ಯವಸ್ಥೆ ಮಾಡುವುದಾಗಿ ' ಹೇಳಿದರು. ಅದನ್ನು ಚಿಕ್ಕಮ್ಮನಿಗೆ ಹೇಳಿದೆ... ದೇವರು 


ಇಲ್ಲಿಯೂ ಇಲ್ಲ 'ಅಲ್ಲಿಯೂ ಇ ಗ ಯಾವ ಧರ್ಮವಾದರೇನು... ಜಸ ನನ್ನ 
ಚಿಕಿತ್ಸೆ ನಡೆಯುತ್ತದೆ... `' ಬಿಜಿಯಾ ಸ್ಕೂಲಿಗೆ ಹೋಗುತಾಳೆ... ಅವಳ ಜೀವನ 


ಕ ಉದಾರವಾಗುತದೆ.. .ಆದರೆ ಚಿಕ್ಕಮ್ಮ ಎಂದಿನಂತೆ ಅದೇ ಜತ 
'ತೋರುತ್ತ...ಕಾಲು` ಕಳೆದುಕೊಂಡಿರುವೆ..... ಈಗ ಧರ್ಮವನ್ನೂ ಕಳೆದುಕೊಳ್ಳಲು 
''ಸಿದಳಾಗಿರುವಯಾ. 1 `ಎಂದು' “ತರಾಟೆಗೆ ' ತೆಗೆದುಕೊಂಡಳು...ಆದರೂ ಮಿಷನರಿ 
ಹಣ್ಣು "ಮಕ್ಕಳು" ನಮಗೆ, ಬಿಜಿಯಾಗೆ ಇಂಗ್ಲಿಷ್‌ ಓದಿಸಿದರು...ಉಣ್ಣೆಯ ಬಟ್ಟೆ 
-ಹಿಜೆಯುವುದನ್ನು ಕಲಿಸಿದರು... | 


ಕ್‌ರ್ರತುಲ ಐನ ಹೈದರ ಆವರ ಆಯ ಕತೆಗಳು 237 


""ಜಮನ್‌ ಖಾನ್‌ ಹೇಳುತ್ತಿದ್ದ.. ಅವನ ಅಜ್ಜ ಮುತ್ತ ಲಖನೌದಲ್ಲಿ 
ಬಾದೆಷಾಹನ ಸೇವೆಯಲ್ಲಿದವರು....ಕಾಲ ಬದಲಾಯಿತು...ಅವರ ಕಲೆ ಗುರುತಿಸು 
ವವರು ಯಾರೂ ಇಲ್ಲವಾಯಿತು... ಜಮನ್‌ ಖಾನ್‌ ನಿರುಪಾಯನಾಗಿ ಕ್ಷೌರಿಕ ಕೆಲಸ 
ಕಲಿತ...ಈಗಲೂ ಅವನು ನಕಲು ಮಾಡುವ ಕಲೆಯಲ್ಲಿ ನಿಷ್ಣಾತನೇ...ಪಾಪ, ಆಗಾಗ 
ಜಾತ್ರೆ, ಸಮಾರಂಭಗಳಲ್ಲಿ ಅದನ್ನೇ ಮಾಡಿ ತೋರಿಸುತಾನೆ...ನಾನು ಮತ್ತು ಬಿಜಿಯಾ 
ಹಾಡುತ್ತೇವೆ... ಚಿಕ್ಕಮ್ಮ ಢೋಲಕ್‌ ಬಾರಿಸುತಾಳ... ಅನಿವಾರ್ಯವಾಗಿ ಚಿಕ್ಕಮ್ಮ ಅವನ 
ಜೊತೆ "ನಿಕಾಹ' ಮಾಡಿಕೊಂಡಳು. ಹಳ್ಳಿಯ ಹುಂಬರು ನನ್ನ ಹೆಸರನ್ನು ಜಮೀಲಿನ 

ಅನ್ನುವ ಬದಲು ಜಿಲೇಬಿ ಅನ್ನುತ್ತಿದ್ದರು... ಬಿಜಿಯಾ ಅಮರತಿ. ಎಂದು ಕರೆಯಿಸಿಕೊಳ್ಳ 
ತೊಡಗಿದಳು. ತುಂಬ ಕಷ್ಟದ ಜೀವನ ಗಿ ಆದರೆ ಚಿಕ್ಕಮ್ಮ 


ಹುಸೇನಾಬಾದಗೆ ಬರಲು ಸಿದಳಿರಲಿಲ್ಲ... ಮತ್ತೆ ಅಲ್ಲಿ ಆ ಹೊಲಸು ವಾತಾವರಣದಲ್ಲಿ 
ಹೋದರೆ ತನಗೆ ಟಿ. ಬಿ. ಆಗುವುದು ಖಚಿತ ಎಂದು ಬಾವಿ ೬. . ಆದರೆ ಹಳ್ಳಿಗಳಲ್ಲಿ 
ತುಂಬ ಬಡತನವಿತ್ತು......ಜಮೀನಾರರಲ್ಲಿ ಕಾರ್ಯ ಕ್ರಮಕ್ಕೆ ಹತಾರು ರೂಪಾಯಿ 
ಸಂಪಾದನೆಯಾಗುತಿತ್ತು.. ಅರ್ಧಮರ್ಧ ಉಡಲು ಬಟ್ಟೆ ಸಿಗುತಿದವು...ಬಹಳೆ ತಾಪ 


ತ್ರಯದಿಂದ ದಿನ ಕಳಯುತಿದವು..... ಆ ಮೇಲೆ ಪಾಕಿಸಾನವಾಯಿತು...ಸಿಖ್‌ 
ಶರಣಾರ್ಥಿಗಳ ವಾಸಕ್ಕಾಗಿ ಗಿಡಮರ ಕಡಿದು ಸಪಾಟ ಮಾಡಲಾಯಿತು... ಈ 
ಭಾಗದಲ್ಲಿ ಪಂಜಾಬದಿಂದ ಬಂದಿದ ಶರಣಾರ್ಥಿಗಳು ನೆಲೆಸಿದರು... ಅವರು ನಮ್ಮ 
ಹಾಡು ನಕಲಿನ ಕಲೆ ಏನು ಬಲ್ಲರು...ನಾವು ಮತ್ತ ಔಧದತ್ತ ಹೊರಟೆವು....'' 


"ಅಲ್ಲಿ ನಾವು ಒಂದು ಧರ್ಮಶಾಲೆಯಲ್ಲಿ ತಂಗಿದೆವು... ಛಳಿಗಾಲ ಅಡು.. 
ರಮ್ಜಾನ ತಿಂಗಳು...ನನಗೆ ಆ ರಾತ್ರಿ ಇನ್ನೂ ಚೆನ್ನಾಗಿ ಕಣ್ಣಿಗೆ ಕಟ್ಟಿದ ಹಾಗಿದೆ...21, 
ರಮ್ಚಾನ್‌ದ ರಾತ್ರಿ...ಚಿಕ್ಕಪ್ಪ ಊರಲ್ಲಿದ್ದ ಮಸೀದೆಯಲ್ಲಿ ನಮಾಜ ಮಾಡಲು 
ಹೋಗಿದ್ದ, ನಾನು ಮತ್ತು ಚಿಕ್ಕಮ್ಮ ಮತ್ತುಬಿಜಿಯಾ ಧರ್ಮಶಾಲೆಯ ಪಡಸಾಲೆ ಯಲ್ಲಿ 
ಬೆಂಕಿ ಕಾಸಿಕೊಳ್ಳುತ್ತಿದೆವು... ಚಿಕ್ಕಪ್ಪ ಮಸೀದೆಯಲ್ಲಿ ಊಟ ಮಾಡಿಕೊಂಡು ಬರುವುದು 
ರೂಢಿಯಾಗಿತ್ತು ಅಲ್ಲಿ ದಾನಿಗಳು ಮಸೀದೆಯಲ್ಲಿ-ಊಟದ ವ್ಯವಸ್ಥೆ ಮಾಡಿರುತಿದ್ದರು. 
ಊರಿನ ಕಡೆಯಿಂದ ಶೋಕತಪ್ಪ ಜನರ ಅಳೋದು ಕರೆಯೋದರ ಗದಲ ಕೇಳಿಸಿತು. 
ಅಬನ್‌ ಮುಲ್ಲಿಮ್‌ ಹ್ಯದರನನ್ನು ಕೊಂದ...ಅದು ರೋಜಾ ಹಾಗೂ ಪ್ರಳಯದ 
ದಿನದ ಆಚರಣೆಯಾಗಿತ್ತು. ಚಿಕ್ಕಮ್ಮ, ಬಿಜಿಯಾ ಮತ್ತು ನಾನು ಅವೇ ಶೋಕಗೀತ 
ಓದತೊಡಗಿದೆವು. ಅದೇ ಸಮಯದಲ್ಲಿ ತಲೆಗೆ, ಗಡ್ಡಕ್ಕೆ ಪಟ್ಟಿ ಕಟ್ಟಿಕೊಂಡ 
ದರೋಡೆಗಾರರು ಅಂಗಳದಲ್ಲಿ ಹಾರಿ ಬಂದರು...ಓರ್ವ ಡಾಕು ಬಿಜಿಯಾಳನ್ನು 
ಹೊತ್ತುಕೊಂಡು ಹೋಗಲು ಮುಂದೆ ಬಂದ. ಧರ್ಮಶಾಲೆಯ ಹೊರ ಅಂಗಳದಲ್ಲಿ 
ಛಳಿಯಿಂದಾಗಿ ಅಲ್ಲಲ್ಲಿ ಉರಿಹಾಕಲಾಗಿತ್ತು. ನಮ್ಮ ಚೀರಾಟ ಕೇಳಿದ ಅಲ್ಲಿ ಉರಿ 
ಕಾಯಿಸುತ್ತ ಕುಳಿತಿದ್ದೆ ಪ್ರವಾಸಿಗರೆಲ್ಲ ನಮ್ಮತ್ತ ಓಡಿ ಬಂದರು...ದರೋಡೆ bie 
ಹೊಡೆದೋಡಿಸಿದರೆ: ಆದರೆ ನಾವು ಮೊವರೂ ಇತಃ . ಚಿಕ್ಕಪ್ಪ ನಮಾ 
ಮಾಡಿ ಮಸೀದೆಯಿಂದ ಮರಳಿದ. ಚಿಕ್ಕಮ್ಮ  ಹೇಳಿದಳು- ಇಂದೇ ನಾವು ॥ ಪಟ್ಟಣಕ್ಕೆ 


ಅರ ದ 


238 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಮರಳೋಣ...ಹಳ್ಳಿಗಳಿಂದ ಸಾಕಷ್ಟು ಉಂಡ ಹಾಗಾಯ್ರು..ಹೀಗಾಗಿ ನಾವು ಮತ್ತೆ 
ಲಖನೌಕ್ಕೆ ಮರಳಿದೆವು...ಇಲ್ಲಿ ಆಗಾಫರ್‌ಹಾದ್‌ ಅವರಲ್ಲಿ ಒಂದು ಕೋಣೆ 
ಬಾಡಿಗೆಗಾಗಿ ಖಾಲಿ ಇತ್ತು. ಅದರಲ್ಲಿ ಬಂದು ವಾಸವ್ಯ ಮಾಡಿದೆವು....'' ಎಂದಳು. 


ವರ್ಮಾ ಸಾಹೇಬ ಮತ್ತು ಆಗಾ ಫರ್‌ಹಾದ್‌ ಸುಮ್ಮನೆ ಕುಳಿತು ಕೇಳುತಿದರು. 
ಜಮೀಲಿನ್‌ ಹೇಳುವುದನ್ನಲ್ಲ ಹೇಳಿ ಮುಗಿಸಿದಾಗ ಇವರು ಅಚ್ಚರಿಪಟ್ಟರು. ಸದಫ್‌ 
ಆರಾ, ಅಡಿಗೆ ಮನೆಯಿಂದ ಇವರಿದಲ್ಲಿಗೆ ಬಂದವಳು ಇದನ್ನೆಲ್ಲ ಕೇಳಿ ಕಣ್ಣೀರು 
ಹಾಕುತಲಿದಳು. 

“ಆದರ ಅಚ್ಚರಿಯೇನೆಂದರೆ ರಷ್ಕ್‌ಕಮರ್‌ ನೀವು ಎಲ್ಲೆಲ್ಲೊ ಜೀವನ 
ಸಾಗಿಸಿದಿರಿ... ಮತ್ತು ನಿಮ್ಮ ಉರ್ದು ಎಷ್ಟೂಂದು ಚೆನ್ನಾಗಿದೆ...'' ಎಂದು ವರ್ಮಾ 
ಹೇಳಿದ... 


"ವರ್ಮಾ ಸಾಹೇಬ....ಅದು ಅವರದೇ ಭಾಷೆಯಾಗಿದೆ...'' ಎಂದು 
ಆಗಾಪರ್‌ಹಾದ್‌ ಹೇಳಿದ... 

""ಮತ್ತೆ ಹರಮಜಿ ಚಿಕ್ಕಮ್ಮ ಮತ್ತು ಜಮನ್‌ಖಾನ್‌ನ ತರಬೇತಿ...'' ಎಂದ 
ರಷ್ಕಕಮರ್‌ ಮತ್ತೆ ಹೇಳಿದಳು- ""ಹರಮಜಿ ಚಿಕ್ಕಮ್ಮ ಈಗ ಮುಪ್ಪಾಗಿದಾಳ... 
ಆದರೂ ಆಕೆಗೆ ಈಗಲೂ ಡಜನ್‌ಗಟ್ಟಲೆ ಗೀತಗಳು ನೆನಪಿವೆ....'' 

""ಓಹೋ....ನಮ್ಮ ವಿಚಾರದಲ್ಲಿ ನೀವು ಜಾತಿಯಲ್ಲಿ ಮೀರಾಸುನ್ನಿಯಿರ 
ಬೇಕು...'' 


""ಮೀರಾಸುನ್ನಿ, ಬಡಪಾಯಿಗಳು... ಅವರು ತುಂಬ ಸಾತ್ವಿಕರು...ದಧಂದೆ 
ಮಾಡುವುದಿಲ್ಲ.... ನಿಜವಾಗಿಯೆಂದರೆ ನಮಗೆ ಮತ್ತು ಬಿಜಿಯಾಗೆ ಹಾಡುವಲ್ಲಿತುಂಬ 
ಆಸಕ್ತಿಇತ್ತು.. ಹೀಗಾಗಿ ಚಿಕ್ಕಮ್ಮ ಢೋಲಕ್‌ ತರಿಸಿ ಕೊಟ್ಟಿದ್ದಳು....'' 


""ಪರದೆಯಲ್ಲಿರಬೇಕಾದ ಈ ಜನ ಗಾನಾ- ಬಜಾನಾ ಮಾಡುವುದಿಲ್ಲ..ನಮಗೆ 
ಕೇಳು... ಅದು ಸರಿ. ಕಮರನ್‌ ಒಂದು ವಿಷಯ ಹೇಳು...ಈ ಹೆಂಗಸರು ಈ 
ಉದ್ಯೋಗಕ್ಕೆ ಏಕೆ ಹೋಗುತ್ತಾರೆ...?'' 

"ಇದು ಕೂಡ ಅತ್ಯಂತ ಅನಾವಶ್ಯಕ ಪ್ರಶ್ನೆಯಾಗಿದೆ ಆಗಾಸಾಹೇಬ...ನಿಮಗೆ 
ಗೊತ್ತೇ ಇಲ್ಲವೆನ್ನುವ ರೀತಿಯಲ್ಲಿ ಕೇಳುತ್ತಿದ್ದೀರಿ...? 


ರಷ್ಕ್‌ಕಮರ್‌ ರೋಸಿ ಉತ್ತರಿಸಿದಳು... "ಮನುಷ್ಯ ಹೊಟ್ಟೆಪಾಡಿಗಾಗಿ ಎಲ್ಲ.. 
ಎಲ್ಲರೀತಿಯ ಉದ್ಯೋಗಕ್ಕೆ ಸಿದ್ದನಾಗುತಾನೆ.... ಆತ್ಮಗೌರವ, ಸಂಸ್ಕೃತಿ, ಮೌಲ್ಯ ಎಲ್ಲ 
ಆಗ ರಸಾತಳಕ್ಕಿಳಿದು ಹೋಗುತ್ತವೆ... ಹೆಚ್ಚಾಗಿ ಈ ಜನ ದಾರಿದ್ರ್ಯದಲ್ಲಿ 
ಕೊಳೆಯುತ್ತಿರುತ್ತಾರೆ...ಸ್ವತಃ ನನ್ನ ಅಜ್ಜ(ತಾಯಿಯ ತಂದೆ) ತುಂಬ ಸುಸಂಸ್ಕೃತ ಹಾಗೂ 
ಅಷ್ಟೇ ಬಡವರಾಗಿದ್ದರು...... ಅವರು ಸತ್ತರು ಸಾಯಿಸಲ್ಪಟ್ಟರು...ಅವರು ನನ್ನ 
ತಾಯಿಯನ್ನು ಓರ್ವ ಬಡವ ಆದರೆ ಸಭ್ಯ ವ್ಯಕ್ತಿಗೆ ಮದುವೆ ಮಾಡಿಕೊಟ್ಟಿದ್ದರು... ಆತ 
ಯಾವುದೋ ಆಘಾತದಲ್ಲಿ ಸತ್ತು ಹೋದ...ನಮ್ಮ ತಂದೆ ಸತಾಗ ನಾನು ಎರಡೂವರೆ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 239 


ವರ್ಷದವಳಿದ್ದ.. ನನ್ನ ತಾಯಿ ಹದಿನೇಳೇ ವರ್ಷದ ತಾರುಣ್ಯದಲ್ಲಿ ವಿಧವೆ 
ಯಾದಳು..... ಅತ್ಯಂತ ಆಶ್ರಯಹೀನಳಾದಳು....... ಹರಮಜಿ ಚಿಕ್ಕಮ್ಮನ ಗಂಡ 
ಯಾವುದೋ ಫೌಜದಾರಿ ಕೇಸಿನಲ್ಲಿ ಸಿಲುಕಿಕೊಂಡು, ಅವನು ಪೋಲೀಸರ ಕಣ್ಣು : 
ತಪ್ಪಿಸಲು ಭೂಗತನಾದ. ಚಿಕ್ಕಮ್ಮನ ಅತ್ತ ಮನೆಯವರು ಹತ ಬಾಗ್ಯಳು...ನತ 
ದೃಷ್ಟಳು...ಎಂದು ದೂಷಿಸುತ್ತ ಚಿಕ್ಕಮ್ಮನನ್ನು ಮನೆಯಿಂದ ಹೊರ ಹಾಕಿದರು...ಲೆಕೆ 
ಕೂಡ ವನಿರುವಾಯಳಾಗಿ ನನ್ನ ತಾಯಿಯ ಹತಿರ ಹುಸೇನಾಬಾದಕ್ಕೆ ಬಂದಳು... 
ಜಮೀಲಿನ್‌ ಅಲ್ಲಿಯೇ ಜನಿಸಿದಳು...ಅವಳ ತಂದೆ ಅದೇ ನಗರದ ತುಂಬ ಗೌರವಾ 
ನ್ವಿತ ವ್ಯಕ್ತಿಯಾಗಿದ್ದ... ಅವನೆಂದೂ ಮಗಳತ್ತ ಹೊರಳಿ ಕೂಡ ನೋಡಲಿಲ್ಲ...'' 

""ಉಫ್‌...ಎಂಥ ಕರುಣಾಜನಕ...'' ವರ್ಮಾ ನಿಟ್ಟುಸಿರು ಬಿಡುತ- ""ಸದಫ್‌ 
ಆರಾಳಿಂದ ಕೇಳಿ... ಅವಳೂ ತುಸ ಕಷ್ಟಪಟ್ಟಿಲ್ಲ.. ಹದಿಮೂರು ವರ್ಷದ ಅವಳನ್ನು 
ಅವಳ ತಾಯಿ ಒಬ್ಬ ಜಮೀನದಾರನಿಗೆ ಮಾರಿಕೊಂಡಳು... ಅವನೋ 966/8 
ಆಗಿದ್ದ... ಅವಳ ಸುದೈವದಿಂದ ಅವನು ಎರಡೇ ವರ್ಷದಲ್ಲಿಸಟೆದು ಹೋದ.... ಈಕೆ 
ಅಲ್ಲಿಂದ ಓಡಿ ಹೋಗಿ ಮತ್ತೆ ತನ್ನ ಊರು ಸೇರಿದಳು...'' 


ಇದನ್ನೆಲ್ಲ ಕೇಳುತಿದ ಪಾಪ, ಸದಫ್‌ ಆರಾ ಒಂದೇ ಸವನೇ ಕಣ್ಣೀರು 


“ಯಾವಾಗಾದರೂ ನಿಮಗೆ ಸಮಯ ಸಿಕ್ಕಾಗ ನಮ್ಮ ಜಮನ್‌ ಖಾನ್‌ನ ಜೀವನ 
ವೃತಾಂತ ಕೇಳಿ...ನೀವು, ನಿಮ್ಮಂಥ ಜನ ನಿಮ್ಮ ಪುಸಕಗಳಲ್ಲಿ ಪತ್ರಿಕೆಗಳಲ್ಲಿ ಬಹಳ 
ದೊಡ್ಡ ಮಾತು ಬರೆಯುತೀರಲ್ಪ.. ಅದನ್ನೆಲ್ಲ ಮರೆತು ಬಿಡುತ್ತೀರಿ...'' ಎಂದಳು 
ಜಮ್‌ ಲೀನ ಕೊಂಚ ವ್ಯಂಗ್ಯವಾಗಿ ನಗುತ್ತ... 

""ವೇಷಧಾರಿ ಹಾಡುಗಾರರ ಜೀವನ ತುಂಬ ಶೋಚನೀಯವಾದುದು.'' ಆಗಾ 
ಫರ್‌ಹಾದ್‌ ಹೌದು ಎನ್ನುವಂತೆ ತಲೆ ಅಲ್ಲಾಡಿಸಿ ಹೇಳಿದ- "ಉಪವಾಸ, 
ವನವಾಸವಿದೆ ಅವರ ಪಾಲಿಗೆ. ನಮ್ಮ ಬಾಲ್ಯ ಕಾಲದಲ್ಲಿ ಈ ಜನರನ್ನು ಸಮಾರಂಭ 
ಗಳಲ್ಲಿ ಕರೆಯಿಸಲಾಗುತಿತ್ತು ಮಿತ್ರ, ವರ್ಮಾ ! ನಿನಗೆ ಮುಸಫಾ ಹುಸೇನನ ನೆನಪಿರ 
ಬೇಕಲ್ಲ...? ಎಂಥ ಅದ್ಭುತ ಕಲಾಕಾರನಾಗಿದ್ದ,'' 

“ಮಸುಕು ಮಸಕಾಗಿ ನೆನಪಿದೆ..... ನಮ್ಮ ಆತೆಯ ಮದುವೆಯಲ್ಲಿ ಮೆರವಣಿಗೆ 
ಯೊಂದಿಗೆ ನರಹಿಗೆ ಬಂದಿದ....'' ವರ್ಮಾ ಹೇಳಿದ. 

""ನಮಗೆ ತುಂಬ ನೆನಪಿದೆ. ನಾನು ಆತನನ್ನು ನೋಡಿದಾಗ ಆತನಿಗೆ ಎಂಬತ್ತು 
ವರ್ಷಗಳಾಗಿದ್ದವು...ಆ ವಯಸ್ಸಿನಲ್ಲೂ ಅಮೋಘವಾಗಿ ನೃತ್ಯ ಮಾಡುತಿದ್ದ ಅಪ 
ರೂಪದ ಕಲಾವಿದನಾಗಿದ ಮತ್ತೆ ಕೆಲವು ಸಲ ಸುಮ್ಮನೆ ನಿಂತು ಬಿಡುತ್ತಿದ... ಹಾಗೆ ಆತ 
ನಿಂತ ಭಂಗಿಯಲ್ಲೂ ಇಡೀ ಪ್ರೇಕ್ಷಕರನ್ನು ಮಂತ್ರಮುಗಗೊಳಿಸುತ್ತಿದ. ಆ ಭಂಗಿಯೇ 
ಅಷ್ಟು ಕಲಾತ್ಸಕವಾಗಿರುತಿತ್ತು.. ಜೊತೆಗ ಆತ ಕುದುರೆ ಸವಾರನಾಗಿ ಕುದುರ 


ಸಜ 
ಓಡಿಸುತಿದ ರೀತಿ... ಇದು ಕುದುರೆ ಸವಾರನ ನಕಲೆಂದು ಪ್ರೇಕ್ಷಕರಿಗೆ ಅನ್ನಿಸುತ್ತಲೇ 


240 ಕುದ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಸ "ಅಷ್ಟು 'ಹಹಜ, ಹವಾ ಇದು ಸಾಮಾನ್ಯ ವಾ 
ರಾಗುತ್ತಿದರು ಹಾಗೂ ಲಕಾಧೀಶರಾಗಿರುತಿದರು... bp; 


*“ಚಿಕ್ಕಪ್ಪ ಮುಸಫಾ ಹುಸೇನರನ್ನು ಚೆನ್ನಾಗಿ ಬಲ್ಲವರಾಗಿದರು....'' ಎಂದು 
ರಷ್ಕ್‌ಕಮರ್‌ ಹೇಳಿದಳು. | 
“ಮಗ ಹೇಳು... ಬಡಪಾಯಿ ಮನ್‌ ಖಾನ್‌ ಕೌರಿಕನಾಗಬೇಕಾಯಿತು.. 28 


ಎಂದು ವರ್ಮಾ ಹೇಳಿದ. 

"ಈ ನಮ್ಮ ಸೊಸೈಟಿಯಲ್ಲಿ ಈ ಬಡಪಾಯಿ ಅನ್ನಿಸಿಕೂಳ್ಳುವವರೇನಿದಾರಲ್ಪ 
ಇವರ ಜೀವನದಲ್ಲೂ ಹೊಕ್ಕು ನಾವು ನೋಡಬೇಕು. ಇಂಥವರ ಬಗ್ಗೆ ನಮಗೆ ಕನಿಕರ 
ಬರುತದೆ...ಹೆಣ ಹೊರುವುದು, ಮದುವೆಯಲ್ಲಿ ವಿಚಿತ್ರ ವಿಚಿ 
ಹುಚ್ಚುಚ್ಚು ನರ್ತಿಸುವುದು, ವಿಚಿತ್ರ ಹಃ ನ್ನು ಬಯ್ಯುವುದು, 
ಜೀವನವಾಗಿದೆ. ಇದೇ ರೀತಿ ಅವರು ತಮ್ಮ ಹೊಟೆ, ಹೂರೆಯುತಾರೆ....'' ಎಂದು 
ಆಗಾಪರ್‌ ಹೇಳಿದ. 

“ಓ |! ಬಂಧು, ಇನ್ನೂ ಹೆಚ್ಚು ಡಿಪ್ರೆಸ್‌ಗೂಳಿಸಬೇಡಿ...'' ಎಂದು ವರ್ಮಾ 
ಚಿಂತಿತನಾಗಿ ಹೇಳಿದ.... 


ಅದೇ ದನಿಯಲ್ಲಿ ಜಮೀಲಿನ್‌ ಹೇಳಿದಳು- ""ಇನ್ನು ಸಾಂಗ್‌ ಬರ್ಡ್ಸ್‌ ಕ್ಷಬ್‌...'' 


ಎದ್ದ 
ಲಾಲಬಾಗದ ಒಂದು ಹೊಸ ಬಿಲ್ಲಿಂಗಿನ ಗ್ಯಾಲರಿಯಲ್ಲಿ ಬೋರ್ಡ- 


ಆಫೀಸು : ಸಾಂಗ್‌ ಬರ್ಡ್ಸ್‌ ga (ಪ್ರೈವೇಟ್‌) ಆಲಮಿಟೆಡ್‌.... 


~ 
ಮ್ಯಾನೇಜಿಂಗ ಡೈರಕ್ಟರ್‌ : . ವರ್ಮಾ (ಗ್ರೌಂಡ್‌ ಫೋರ್‌) ಸಾಂಗ್‌ 
ಬರ್ಡ್ಸ್‌ ಸ್ಕೂಲ್‌ ಆಫ್‌ ಲೈಟ್‌ ಹ 
ಪ್ರಿನ್ಸಿಪಾಲ್‌ : ಸದಫ್‌ ಆರಾ ಬೇಗ 
ವೈಸ್‌ ಪ್ರಿನ್ಸಿಪಾಲ್‌ : ಕುಮಾರಿ ಜಲಬಾಲಾ ಲಹರಿ- ಫಸ್ಟ್‌ ಫೋರ್‌. 


""ಗೋಹರ ಷಬ್‌ ಚಿರಾಗ'': ಉರ್ದು ಕ್ವಾರ್ಟರ್ಲಿ. ಡಿಮೋಟೆಡ್‌ ಟು ಲೈಫ್‌ 


ಅಸಿಸ್ಟಂಟ್‌ ಎಡಿಟರ್‌: ಮಿಸ್‌ ರಷ್ಕ್ಮಕಮರ್‌ ಲಖನೌಯಿ, ಪಸ್ಟ್‌ಫೋರ್‌.... 


Ce 
ಸಾಂಗ್‌ ಬರ್ಡ್ಸ್‌ ಡಾನ್ಸ್‌ ಆ್ಯಂಡ್‌ ಡ್ರಾಮಾ ಗ್ರುಪ್‌.... ಫಸ್ರಫ್ತೋರ್‌.... 
ದ 


'ರೆಕ್ಷರ್‌ : ಶ್ರೀ ಎನ್‌.ಕೆ. ವರ್ಮಾ-ಸೆಕಂಡ್‌ ಫ್ಲೋರ್‌.... 


ಕುರ್ರತುಲ ಐನ ಹೈದರ ಆವರ ಆಯ ಕತಗಳು 241 


ಶ್ರೀ ಎನ್‌.ಕೆ. ವರ್ಮಾ ತನ್ನ ಸುಂದರ ಮಲಗುವ ಕೋಣೆಯಲ್ಲಿ ಕುಳಿತು 
""ಗೋಹರ ಷಬ್‌ ಚಿರಾಗ'' ಪತ್ರಿಕೆಯ ಸಂಪಾದಕೀಯ ಬರೆಯುವಲ್ಲಿ ಮಗ್ನನಾಗಿದ್ದ, 
ಸದಫ್‌ ಆರಾ ಬೇಗಂ ಓರ್ವ ಪತಿವ್ರತಾ ಸ್ತ್ರೀಯ ಹಾಗ. ಕುಳಿತು ಅವನ ಕಾಲು 
ಒತುತಿದ್ದಾಳೆ... ಅಪರಾಹ್ನದ ಸಮಯ... ಖುದಾ ತನ್ನ ಸ್ವರ್ಗದಲ್ಲಿದ್ದಾನೆ... ಮತ್ತು 
ಜಗತಿನಲ್ಲಿ ಎಲ್ಲ ರೀತಿಯ ಸುಖ, ಸಮೃದ್ಧಿ ನೆಲೆಸಿದೆ... 


"ವರ್ಮಾ ಸಾಹೇಬ... ಏ, ವರ್ಮಾ ಸಾಹೇಬ... ನಾವು ಇದನ್ನು ಹೇಳುತ್ತಿ 
"ನಾವು ಇದನ್ನು ಹಳುತ್ತಿದವು.... ಕಮರನ್‌ಳ ಗತಿಯೇನು... ಜಮೀಲಿನ್‌ 
ಹೇಳುತಿದಳು... ಕವಿಗೋಷ್ಠಿಯಲ್ಲಿ ಬರಲಿರುವ. ಕವಯಿತ್ರಿಯರು ಎಜಿಟೇಷನ್‌ 
ದಾ! ಸೋಷಿಯಲ್ಲಿರಷ್ಮ್‌ಕಮರ್‌ ಇರುತಾಳೋ ಅದರಲ್ಲಿ 

ಅವರು ಬಾಗವಹಿಸುವುದಿಲವಂತ.... ಅವಳ ನಡತೆ ಚೆನ್ನಾಗಿಲ್ಲವಂತೆ.....”' 


""ಕವಯಿಶ್ರಿಯರ ತಲೆ ಕಟ್ಟಿದ ಅಷ್ಟ. ಆಕೆಯನ್ನು ಎಲ್ಲ ಸಾಹಿತಿಗಳು, ಕವಿಗಳು 


ಸಾಕಷ್ಟು ಹೊಗಳಿದ್ದಾರೆ, ಗೌರವಿಸಿದ್ದಾರೆ....'' 
"ಆಂ! ಏನಂಟ....'' 


"ಟಿ ! ನೀನು ಕತ್ತೆ... ಇನ್ನು ಹೆಚ್ಚು ಒದರಬೇಡ.... ಸುಮ್ಮನಿರು.... ನನಗೀ 
ಲೇಖನ ಬರೆಯಗೊಡು....'' 

"ವರ್ಮಾ ಸಾಹೇಬ...ನಾವೊಮ್ಮೆ ಕನಸು ಕಂಡೆವು....ನೀನು ನಮ್ಮೊಂದಿಗೆ 
ಮದುವೆಮಾಡಿಕೊಳ್ಳುವಿಯೋ ಅಥವಾ ಆಗಾಪರ್‌ಹಾದ್‌ ರಷ್ಕ್‌ಕಮರ 
ಳೊಂದಿಗೊ....'' 

""ಆ ರಾಶ್ರಿ ನೀನು ಬಹಳಷ್ಟು ಉಂಡು ಮಲಗಿರಬೇಕು....'' 

"ಆದರೆ ಕಲಕಾಲ ಅವನು ಆಗಾ ಫರ್‌ಹಾದನ ಜೊತೆ ಚನ್ನಾಗಿಯೇ ಕಳದ.... 
ಕವಿಗೋಷ್ಠಿಗಳಲ್ಲಿ ಭಾಗವಹಿಸಲು ಬಹು ದೂರ ದೂರದಿಂದ ಆಮಂತ್ರಣ... ಅಲ್ಲೆಲ್ಲ 
ಜೊತೆಗೂಡಿ ಹೋದರು.... ಮುಂಬೈಗೆ ಹೋದರು, ಅಲ್ಲಿ ಅಪೂರ್ವಸ್ವಾಗ 
ಸಾಹಿತಿಗಳು ದಿನವೂ ಆಮಂತ್ರಿಸಿದರು.... ಸಂತೋಷಕೂಟ.... ಪೋಟೋ ತಗಯ 
ಲಾಯಿತು.... ಬಹಳ ಕಡ ಗಜಲ್‌ ಹಾಡಲಾಯಿತು.... ಕವಿಗೋಷಿಗಳು ನಡೆದ 
ಎಲ್ಲ ಕಡೆ ಫರ್‌ಹಾದ ಮತ್ತು ರಷ್ಕ್‌ಕಮರ್‌.... ಕೋಲಾಹಲ ವಜಬ್ಬಿಸಿಬಟ್ಟರು.'' 

""ಹಾಂ.... ಹಾಂ.... ಲಖನೌಕ್ತ ಮರಳಿ ಬಂದಾಗ ಡೆಪ್ಪುಟಿ ಮತ್ತು ಡಪ್ಪಾಯಿನ್‌ 
ಸಾಕಷ್ಟು ತಲೆಗೆ ಕುಕ್ಕಿದರು.... ಅದೇ ಶಿಂಗಳು ಮದುವ ಮಾಡಿದರು....'' 

"ಇದುವೇ ವಿಚಿತ್ರ....'' | | 

“ಕಮ ವಿಚಿತ್ರ... ತಾಯಿ ತಂದೆ ನಿಶ್ರಯಿನಿದ ಹುಡುಗಿಯೊಂದಿಗೆ ಮದುವ 


ಎಲ್‌ ಅ edn De 
ಮಾಡಿಕೊಳ ದ ರವೀ ಇರ ಕತೆ 


242 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


"ಅರೆ... ನೀವು ಗಂಡಸರು ಬಹಳ ಹರಾಮಿ ಜನ... ಎಲ್ಲರಿಗೂ ಫರಹಾದ್‌ 


ಸಾಹೇಬ ಹೇಳಬೇಕಾಗಿತ್ತು.. ರಷ್ಕ್‌ಕಮರ್‌ಗಳಿಗೆ ಖುಲ್ಲಂ ಖುಲ್ಲಾ ಹೇಳಿದರೆ....'' 

“ಹೆಚ್ಚು ಒದರಬೇಡ.... ನಿನ್ನ ಟರ್‌....ಟರ್‌.... ಸಾಕು.'' 

""ನೀನು ಕೂಡ ನಮ್ಮೊಂದಿಗೆ ಇದನ್ನೇ ಮಾಡಲಿರುವೆ.... ನಮಗೆ ಗೂತಿದೆ.... ನಿನ್ನ 
ತಾಯಿ ಹೇಳಿದ ಅದೇ ಕುಮಾರಿ, ಕನ್ಯಾ, ಸುಪುತ್ರಿ, ರಾಜಕುಮಾರಿ, 
ಸೌಭಾಗ್ಯಲಕ್ಷಿ ಯೊಂದಿಗೆ ಸಪಪದಿ ಸುತುವ....”' 

""ನೋಡು.... ಸದಫ್‌...ನನ್ನ ತಲೆ ತಿನ್ನಬೇಡ.... ಹೋಗಿ ಮಲಗಿಕೋ... 
ನೀನೆಲ್ಲಿದಿ ಎಂಬುದನ್ನು ನೀನು ಮರೆತಿರುವೆ.... ನಿನ್ನನ್ನು....ಹೇಗಿದ್ದವಳನ್ನು ಹೇಗೆ 
ಮಾಡಿದೆ ಎಂಬುದನ್ನು ನೀನು ಮರತು ಬಿಟ್ಟಿರುವ... ಅನಾಮಿಕ ಕಲಾವಿದೆ ಆಗಿದ್ದೆ... 
ಇನ್ನು ಮುಂದೆ ಹೆಚ್ಚಿನ ಕನಸು ಕಾಣಬೇಡ ಮಹಾರಾಯತಿ... ಜಾತ್ರೆಯಲ್ಲಿ 
ಹಾಡುವ ಮೋತಿಯನ್ನು ಸದಫ್‌ ಆರಾ ಬೇಗಂಳಲ್ಲಿ ಪರಿವರ್ತನೆಗೂಳಸಿದ.... 
ಅವರೂ ಮತ್ತ ಟರ್‌ ಟರ್‌ ಚಾಪ್‌ ಚಾಪ್‌. ಎ? 

""ಹೆಸರು ಬದಲಿಸಿದರೇನು ನಸೀಬ ಬದಲಿ ಆಗದೇನು.... ಜಮಿಲೀನ್‌ಳ ಹಸರು 
ಬದಲಿಯಾದರಿಂದ ಅವಳ ಹಸರೇಖಾ ಬದಲಿಯಾದವೇನು ?.... ಹಾಗಯೇ 
ಬಿದುಕೊಂಡಿದಾಳ ಕಾಟ್‌ ಮೇಲ.... ಜಾತಿಯಲ್ಲಿ ನಾವು ಹಿಂದೂ.... ನೀನು ನನ್ನನ್ನು 
ಸದಫ್‌ ಆರಾ ಬೇಗಂ ಮಾಡಿಟ್ಟೆ.... ಜಮಿಲೀನ್‌ಳನ್ನು ಜಲಬಾಲಾ ಲಹುರಿ.... 
ಇದರಿಂದ ಯಾವ ವ್ಯತ್ಯಾಸವಾಯಿತು.... ದೇವರ ಮನೆಯಿಂದ ನಾವೇನು ಹಣೆಬರೆಹ 
ಬರೆಯಿಸಿಕೊಂಡು ಬಂದಿರುವೆವೋ ಅದೇ ಆಗುತದೆ.....'' 

""ವಿಚಿತ್ರ.... ಹುಚ್ಚು ಹಣ್ಣು...'' 


೨ 
""ದೇವರ ಅನ್ಯಾಯಕ್ಕೂ ಕೊನೆ ಮೊದಲಿಲ್ಲ... ದೇವರ ಕಲಸವಲ್ಲ ಉಲ್ಟಾ 


ಪಲ್ಟಾ.... ಅನಂತಕಾಲದಿಂದ ಸಂಸಾರ ನಡೆಸುತ್ತ ಬಂದ ದೇವರು ಗಾಬ 
ಗೂಂಡಿದಾನೆ.... ಅರೇ.... ವರ್ಮಾ ಸಾಹೇಬ.... ಕೇಳಿಲ್ಲಿ...'' 

“ವಿಮ ಮಹಾರಾಯಳೇ....?'' ವರ್ಮಾ ತೂಕಡಿಸುತ್ತ ಕೇಳದ.... 

ನಾದರ ಹುಟ್ಟಿದಾಗ ಕಮರನ್‌ಳಿಗೆ ತಿಳಿ ಹೇಳಿದ್ದೆ... ಇವನು ದೂಡ್ಡವನಾದ 

ಮೇಲೆ ಆಗಾಪರ್‌ಹಾದ್‌ನ ಮೇಲೆ ದಾವಾ ಮಾಡಿಸು.... ಇವರಪ್ರ ಅಷ್ಟು ದೊಡ್ಡ 
ಸಂಪತಿನ ಮಾಲಿಕನಿದಾನೆ.... ಸ್ವಲ್ಪಾದರೂ ಇವನ ಪಾಲಿಗೆ ಬರಬಹುದು.... ಆದರ 
ಆಕೆ ತೋಬಾ.... ತೋಬಾ ಎನ್ನುತ್ತ... ಇಂಥ ಮಾತುಗಳನ್ನು ಇನ್ನಂದೂ 
ಆಡಷಬೇಡಾ.... ಎಂದಳು ಮರನ್‌. ಅವಳಿಗೆ ಎರಡು ನೂರು ರೂಪಾಯಿ ಖರ್ಚಿ 
ಗೆಂದು ಕೊಡತೊಡಗಿದ.... ಇದು ಕೂಡ ಉಲ್ಫಾ... ಈಗ ಜೂನ್‌ ಆಫಾಬ್‌ 
ಹುಟ್ಟಿದ... ನಾಲ್ಕು ನೂರು ರೂಪಾಯಿ ಕೊಡಬೇಕೋ ಬೇಡವೋ...?'' 

“ನಿ... ಚಾಡಗಾರ್ತಿ.... ಆಫಾಬ್‌ ಅವನ ಮಗನಲ್ಲ...'” 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 243 


“ಅದು ನಮಗೂ ಗೂ ಹ ಅವನು ಜೂನ ಆರ್ಟಿಸ್ಟ್‌ ಪಂಜಾಬಿನಿಂದ 
ಬಂದಿದನಲ್ಲ... ಅವನ ಮಗ.... ಅವ ಬಂದ.... ಬಂದಂತೆ ಹೋಗಿಯೂ ಬಿಟ್ಟ 
ಆ ಕಥೆ ಮುಗಿದ ಕಥೆ.... ಆಗಾ ತ್‌್‌ ಈಗಲೂ ಕಮರನ್‌ಳೂಂದಿಗೆ ಒಡನಾಟ 


ಇರಿಸಿಕೊಂಡಿದ್ದಾನಲ್ಲ... ಅವನು ಹೆಂಡತಿಗೆ ಹೆದರುತಾನ.... ಕನಿಕರದಿಂದ ಅವಳ 
ಖರ್ಚಿಗೆ ಜ್ಞ ಅದೇ ಕನಿಕರದಿಂದ ಇನ್ನೂ ಎರಡು ನೂರು ಹಚ್ಚು 


ಕೂಡಬೇಕು... ಅವನಲ್ಲಿ ಹಣಕ್ತೇನು ಕೂರತೆ.... ಪಾಪ.... ಕಮರನ್‌ಳ ಸಿತಿ ತುಂಬ 
ಕೆಟ್ಟದಾಗಿದೆ..... ಬಿ ವರ್ಮಾ ಸಾಹೇಬ.... ಓ! ಮಲಗಿಬಿಟ್ಟೆಯಾ.. 


ವರ್ಮಾ ಈಗ ಗೊರಕ ಹೂಡಯಲಾರಂಭಿಸಿದ. ಸದಫ್‌ ಆರಾ ಬೇಗಂ ಎದು 


7] ಕ ¥ ಹ - ) 
ಅಡಿಗೆ ಮನೆ ಯತ್ತ ಹೊೂರಟಿದಳು... ಆಗಲೇ ಕಾಲ್‌ ಬೆಲ್‌ ಬಾರಿಸಿತು. ಹೋಗಿ 
೧ ಕಾ ಹಾಹಾ ಗ. 
ಬಾಗಿಲು ತೆಗದಳು.... ಓರ್ವ ದಷ್ಟ ಪುಷ್ಪ, ಸುಂದರ, ಕಂಪಗಿನ ಅಪರಿಚಿತ, ನೀಲ 

ಇ ಇ ದಾಲ ಲ್ರ 
ಸೂಟ ಹಾಕಿಕೊಂಡ ವ್ಯಕ್ತಿನಿಂತು ಮುಗುಳ್ನಗುತಿದ.... ತನ್ನ ಹಸರು ಹೀಳದ.... ಸದಫ್‌ 
el de 
ಆಧಾ ಬಳಗ ಹೀಗಿ ಹರರ ಸಾಹೇಬನ ಮು ಸಿಷರ್ಟ್ಯಿ, 

1113 ನಮ Se ಚತತ ಓಂ ಡನ ಗಾತ 

ಗಟ್ಟ 1 


""ಬಿಜಿಯಾ ಶಾಕರೀಕಾಗಿ ಹೋಗು... ಆಗಾಷಬ್‌ದೇಗ ಕರೆದಿದಾನೇನು 9'' 
""ಜಮಿಲೀನ ನೀನು ಸದಫ್‌ ಆರಾಳ ನಕಲ್‌ ಮಾಡುತ್ತ ಹುಚ್ಚುಚ್ಚಾರ 
ಮಾತಾಡಬೇಡ.... ನಾವು ಆಗಾಷಬ್‌ ಆವೀಜ ಹಮಾನಿಯೂಂದಿಗ 'ಆನ್‌' ವಿಕ್ಟರ್‌ 
ನೋಡಲು ಹೋಗುತಿದೇವೆ.....'' 

"ಷಬ್‌ ಆವೀಜ.... ಹೆಸರೇ ವಿಚಿತ್ರವಾಗಿದ.'' 

""ವಿಶುದವಾದ ಈರಾನಿ ಹಸರು.. ಮಾನ್‌ದಿಂದ ಅವನ ಅಪ ಕಲಕತಗ 
ಬಂದು ನಲಸಿದರು.....'' 

""ಓನೇ ಇರಲಿ ಸದಿಸಪಕಿಕೆಯಂದ ತಹನ, ಇವನೂ ಹೀಗೆಯೇ 

ಕ ಕ 

ಲರಂಕ್ಕ್ಟ; ಈರಾನಿ.... ನಿನ್ನನ್ನು ಎಲ್ಲಿಗಾದರೂ ಒಯು ಹಚ್ಚಬಾರದು.....'' 

“ಕರೀ Nr ಧೂಮ" 

*ನಕಾಹ (ಮಡುವ) ಹಮಾಡಕೂಳುತೀಕು:?' 

“ಹಾಂ! ಹಾಗೆಂದು ಹೇಳಿದಾನ.....'' 

""ನಿಕಾಹಕ್ಕಾಗಿ ತಯ್ಣಾರ ಇದಾನ.... ? ಜಮಿಲೀನ್‌ ಸಂತೋಷದಿಂದ ಎದು 
ಕುಳಿತಳು... ಸರಿಯುತ್ತ... ಸರಿಯುತ್ತ... ಕಮರನ್‌ ಮೇಕಪ್‌ ಮಾಡಿಕೊಳು 


244 ುರ್ರತುಲ ಐನ ಹೈಡರ ಅವರ ಆಯ ಕತೆಗಳು 


_ ("ದಿನ್ನೆ ಸಂಜೆ, ಇಲ್ಲಿಂದ ಹೋದ ಕೂಡಲೇ ಪತ್ರ ಬರೆಯುವುದಾಗಿ ಹಾಗೂ 
ಎರಡು ತಿಂಗಳ ನಂತರ ಕರೆಯಿಸಿಕೊಳ್ಳುವುದಾಗಿ ಹೇಳುತ್ತಿದ್ದ...'' 
""ಕಲಕತಾಕ್ಷೆ....?'' 
""ಅಲ್ಲ.... ಅವನ ಬಿಜಿನೆಸ್‌ ಬಹಳ ಸಳಗಳಲ್ಲೆಲ್ಲ ಹಬ್ಬಿದೆ... ಕರಾಚಿ... 


ಶು 


ತೆಹರಾನ್‌.... ಲಂಡನ್‌.... ಈಗ ಕರಾಚಿಗೆ ಹೋಗುತ್ತಿದ್ದಾನೆ... 

“ವರ್ಮಾ ಸಾಹೇಬನಿಗೆ ಅವನ ಪರಿಚಯ ಚೆನ್ನಾಗಿ ಗೊತ್ತಿದೆಯೇ ?'' 

""ವರ್ಮಾ ಸಾಹೇಬನ ಹತ್ತಿರವೇ ಬಂದಿದ್ದ ತನ್ನ ಬಿಜಿನೆಸ್‌ಗಾಗಿ. ಸದಫ್‌ ನನಗೆ 
ರೇಡಿಯೋ ಸ್ಟೇಶನ್‌ದಲ್ಲಿ ಸಿಕ್ಕಿದ್ದಳು. ಓರ್ವ ಆಗಾ ಕಲಕತ್ತೆಯಿಂದ ಬಂದಿದಾನೆ.... 
ಆಗರ್ಭ ಶ್ರೀಮಂತ..... ಮತ್ತುಸುಂದರ.... ನೀನು ನಿಕಾಹಮಾಡಿಕೊ.... ಸಂಗೀತದ 
ಷೋಕಿ ತುಂಬಣದೆ.... ಪಾಪ.... ಆಕೆ ಮಾರನೆಯ ದಿನವೇ ಸಾಂಗ್‌ ಬರ್ಡ್ಸ್‌ ಕ್ಷಬ್‌ದ 
ಪ್ರೋಗ್ರಾಮ ಇರಿಸಿದಳು....'' 

“ಬಿಜಿಯಾ.... ಒಂದು ಮಾತು ಹೇಳಲಿ... ವರ್ಮಾ ಸಾಹೇಬ ಸದಪ್‌ಳ ಈ 
ಚಾಳಿಯಿಂದಾಗಿಯೇ ಬಹಳ ಚಂತಿತರಾಗಿದ್ದಾರೆ...ನಿನ್ನನ್ನು ಸಾಂಗ್‌ಬರ್ಡ್ಸ್‌ದ 
ಮುಖಾಂತರ ಜನರಿಗೆ ಆಕೆ ಪರಿಚಯಿಸುತಾಳೆ. ಸಾಂಗ್‌ ಬರ್ಡ್ಸ್‌ ಈ ಕಾರಣದಿಂದಾಗಿ 
ಕೆಟ್ಟ ಹೆಸರು ಪಡೆಯುತಲಿದೆ...'' 

"ಹಾಗಾದರೆ ನಾನೇನು ಮಾಡಲಿ ? ಸತ್ತು ಹೋಗಲೇ ? ಕವಿ ಗೋಷ್ಠಿಗಳ 
ಆಮಂತ್ರಣ ನಿಂತು ಹೋಗಿವೆ. ರೇಡಿಯೊ ಪ್ರೋಗ್ರಾಮ್‌ಗಳಿಂದ ಖರ್ಚು ನಿಭಾಯಿಸ 
ಲಾಗುವದಿಲ್ಲ ಎರಡು ನೂರು ರೂಪಾಯಿ ಫರಹಾದ್‌ನಿಂದ ಬರುತವೆ.. ಐವತ್ತು 
ರೂಪಾಯಿ ತಿಂಗಳಿಗೆ ವರ್ಮಾ ಸಾಹೇಬ ಹೆಸರಿಗೆ ಮಾತ್ರ ಇರುವ ಮ್ಯುಜಿಕ್‌ ಸ್ಕೂಲಿನ 
ನಾಮ ಮಾತ್ರ ವೈಸ್‌ ಪ್ರಿನ್ಸಿಪಾಲ ಗಿರಿಗೆ ಕೊಡುತಾರೆ, ನಿನಗೆ...ಕರುಣೆಯಿಂದ... ಈ 
ಎರಡೂವರೆ ನೂರು ರೂಪಾಯಿಗಳಲ್ಲಿ ಜೀವನ ಸಾಗುತದೆಯೇ ? ಇನ್ನು ಮೇಲೆ 
ಆಪ್ಪಾಬನನ್ನು ಸ್ಕೂಲಿಗೆ ಕಳಿಸಬೇಕು...'' 

""ಬಿಜಿಯಾ..ಈ ಆಗಾ ಹಮ್‌ದಾನಿ ನಿಜಕ್ಕೂ ನಿನ್ನೊಂದಿಗೆ ಮದುವೆಯಾಗಲು 
ಸಿದ್ದನಿದ್ಧಾನೆಯೇ ?'' 

""ಹೇಳಿದಾನೆ...ಸಾಫ...ಸಾಫ...ಮಾತುಗಳಲ್ಲಿ..'' 

"ಬಹುಶಃ ನೀನೇ ಅವನ ಮೇಲೆ ಮೋಹಗೊಂಡಿರಬೇಕು...ಬದ್ಮಾಷ್‌ ಬಹಳ 

ಸುಂದರನೂ ಇದ್ದಾನೆ.. 

ಮಾ ಬಾಸ Su a ಯಾರ 
ಮೇಲೂ ಮೋಹಗೊಂಡಿರಲಿಲ್ಲ..ಇವನಂದರೆ ಜೀವ ಕೊಡಲು ಸಿದ್ಧ... ಅವನು 
ಕೂಡ ನಮ್ಮನ್ನು ತುಂಬ ಪ್ರೇಮಿಸುತ್ತಾನೆ....'' | 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 245 


*"ಆದರೆ ಅವನು ನಿನ್ನನ್ನು ಕರಾಚಿ ಅಥವಾ ಲಂಡನ್‌ಗೆ ಕರೆಯಿಸಿಕೊಂಡು ಮದುವೆ 
ಮಾಡಿಕೊಳ್ಳುತ್ತಾನೆಯೇ ? ಇದು ನನಗೇಕೋ ನಂಬಲಾಗುತಿಲ್ಲ...'' | 

""ಕರೀನಾಲಿಗೆ...ಥೂ...ಥೂ...ನೀನು ನನ್ನ ಸಂತೋಷ ನೋಡಿ ಕರುಬುತ್ತಿ.. 
ಕುಂಟಿ...ದೆವ್ವ....'' 

“ದೇವರಿಗಾಗಿ ಇಂಥ ಮಾತನ್ನಾಡಬೇಡ...ಬಿಜಿಯಾ...ನಿನ್ನ ಮೇಲಿನ ಪ್ರೀತಿ 
ಯಿಂದಾಗಿ ಇಂಥ ಸಂಶಯ ಉಂಟಾಗುತದೆ...ಮತೆಲ್ಲಿ ಮೋಸಕ್ಕೆ ಒಳಗಾಗುತ್ರೀಯೇ 
ಎನ್ನುವ ಚಿಂತೆ ನನ್ನನ್ನು ಕಾಡುತದ...'' 

ಬಿಜಿಯಾ ಪರ್ಸ್‌ ಎತ್ತಿಕೂಂಡು ಚಕಮಕ ಮಾಡುತ್ತ ಕೋಣೆಯಿಂದ ಹೊರಗೆ 
ಬಂದು ತಲಬಾಗಿಲ ಪರದೆ ತೆಗೆದು ಮನೆಯಿಂದ ಹೊರಹೊರಟು, ಸೈಕಲ್‌ ರಿಕ್ಷಾದಲ್ಲಿ 
ಕುಳಿತಳು. ರಿಕ್ಷಾ ಪಾಯೇನಾಲೆಯಿಂದ ಹೊರಟು ಕಾರಲ್ಬನ್‌ ಹೋಟಲ್‌ ಕಡೆ ಸಾಗಿತು. 


ಹೆ 
ಹೇ ಪ್ರಭು! ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆ 
ಮತ್ತೆ ಮತ್ತೆ ನಿನ್ನ ಪದತಲದಲಿ ನತಮಸಕಳಾಗುವೆ ! 
ಪುನರ್ಜನ್ಮವಾದಲ್ಲಿ ಹೆಣ್ಣಾಗಿಸಬೇಡ 
ಬೇಕಾದರೆ ನರಕ ದಯಪಾಲಿಸು ! 
ಢೋಲಕ್‌ದೊಂದಿಗೆ ಸದಫ್‌ ಆರಾ ಹಾಗೂ ಕುಮಾರಿ ಜಲಬಾಲಾ ಲಹರಿಯ ಮಧುರ 
ಕಂಠದಿಂದ ಹೊರಡುತಲಿತ್ತು ಈ ಪೂರಬಿ ಗೀತ... 
ಪುನರ್ಜನ್ಮವಾದಲ್ಲಿ ಹಣ್ಣಾಗಿಸ ಬೇಡ...ಓ ! ಪುನರ್ಜನ್ಮವಾದಲ್ಲಿ.. 
ಸಾಂಗ್‌ ಬರ್ಡ್ಸ್‌ ಮ್ಯುಜಿಕ್‌ ಸ್ಕೂಲಿನ ಕೋಣೆಯಲ್ಲಿ ಓರ್ವ ಹುಡುಗಿ 
ಟೇಪರಿಕಾರ್ಡ ಹಚ್ಚಿದ್ದಳು...ಸದಫ್‌ ಮತ್ತುಜಮೀಲೀನ್‌ ಮೊಗಸಾಲೆಯಲ್ಲಿ ಚಾಪೆಯ 
ಮೇಲೆ ಕುಳಿತಿದ್ದರು. ಜಮೀಲೀನ್‌ಳ ಆಸರೆಗೋಲುಗಳು ಎದುರಿಗಿದವು. ಸದಫ್‌ 
ತಟ್ಟೆಯಿರಿಸಿಕೊಂಡು ಕಾಯಿ ಪಲ್ಲೆ ಹೆಚ್ಚುಶಿದಳು. ವರ್ಮಾ ಸಾಹೇಬ ಹೊರಗೆ 
ಹೋಗಿದ್ದ... 

"ಇಂದು ಹದಿನೈದನೆಯ ತಾರೀಕು...ಕಮರನ್‌ ಇಲ್ಲಿಯವರೆಗೆ ಕರಾಚಿ 
ತಲುಪಿರಬೇಕು...'' ಎಂದು ಸದಫ್‌ ಹೇಳಿದಳು... 

"“ಯಾರಿಗ ಗೊತ್ತು...''.. ಎಂದು ಜಮಲೀನ್‌ ಮೆಲ್ಲಗೆ ಅನ್ನುತ್ತ 
ಮತ್ತೆ ಹೇಳಿದಳು- ""ಯಾಹೂೊತಿಗೆ ತಲುಪುತಾಳೋ... ಢಾಕಾಪಾಸಪೋರ್ಟದಿಂದ 
ಹೋಗಿದ್ದಾಳೆ... ಖೋಖರಾಪಾರದ ರಸ್ತೆ ಜೀವ ತೆಗೆದುಕೊಳ್ಳುವ ರಸೆಯಂದು 
ಕೇಳಿರುವೆ...ತಾರುಣ್ಯ ತುಂಬಿದ ಮಗಳೂಂದಿಗೆ.'' | 

“ಪಾರಾ ಹುಟ್ಟಿ ಹದಿನಾರು ವರುಷ ಕಳೆದು ಹೋದವು...'' ಎಂದು ಸದಫ್‌ 
ಅಂದಳು. 


246 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು ' 


"ಈಗ ಅವನು ಬಿಜಿಯಾಳನ್ನು ಗುರುತಿಸಬಲ್ಲನೆ...ಸದಫ್‌...ಕೆಲವು ಗೀತಗಳು 
ತುಂಬ ಕೆಟ್ಟವಾಗಿರುತವೆ...ನೆನಪಿದೆಯೇ ನಿನಗೆ.... ಬಿಜಿಯಾ ಪ್ರತಿಯೊಂದು 
ಪ್ರೋಗ್ರಾಮಿನಲ್ಲಿ ಅದೇ ಒಂದು ರಾಜಸಾನಿ ಮಾಂಡ್‌ ಗೀತ ಕೇಳಿಸುತ್ತಿದಳು.... 


ವಸಂತ ಕಳೆದು ಹೋಗಲಿ 
ರೂಪಾನೂ ಇಲ್ಲ ಪ್ರಿಯನೂ ಇಲ್ಲ 


ಬದ್ಮಾಷ್‌ನನ ಮಗನಿಗೆ ವಾಪಸ್ಸು ಬರಬೇಕಾಗಿರಲಿಲ್ಲ. .ಅಂತೆಯೇ ಬರಲಿಲ್ಲ.. 
ಅದು ಹೋಗಲಿ... ಒಂದು ಪತ್ರ ಕೂಡ ಬರೆಯಲಿಲ್ಲ..'' 


"“ಇಲ್ಲ..ಮೊದ ಮೊದಲು ಒಂದೆರಡು ಪತ್ರವೇನೋ ಬಂದಿದವು...'' ಎಂದಳು 
ಸದಫ್‌... "ಆ ನಂತರ ಏನೂ ಇಲ್ಲ..ಬಿಜಿಯಾ ಎಷ್ಟೊಂದು ಪತ್ರ 
ಬರೆದಳು... ಪ್ರತಿಯೊಂದು ವಿಳಾಸಕ್ಕೆ ಕರಾಚಿ,...ತೆಹರಾನ್‌...ಲಂಡನ್‌... ಹದಿನೇಳು 
ವರ್ಷಗಳವರೆಗೆ ಪತ್ರದ ಹಾದಿ ಕಾಯುತ್ತ ಕಳದಳು...ಬೆಳಗ್ಗೆ ಸಂಜೆ ಎರಡೂ ಹೊತ್ತು 
ಬಾಗಿಲದಲ್ಲಿ ಪತ್ರದ ದಾರಿನೋಡುತಿದಳು... ನಮ್ಮನ್ನು ಮತ್ತೆ ಮತ್ತೆ ಕೇಳುತ್ತಿದ್ದಳು... 
ಯಾವುದಾದರೂ ಪತ್ರ...ತಂತಿ...ಬಂತೇ ಎಂದು... ಹದಿನೇಳು ವರ್ಷ...ಎಷ್ಟೂಂದು 
ದೀರ್ಪವಾದ ಕಾಯುವಿಕೆ....'' 

""ಬಹು ಸುದೀರ್ಥ ನಿರೀಕ್ಷ...'' ಸದಫ್‌ ಪುನರುಚ್ಚರಿಸಿದಳು... 

“ಮಾ ಪಾರಾ ಹುಟ್ಟಿದಾಗ, ನಿನಗೆ ನೆನಪಿದೆಯೇನು, ವರ್ಮಾ ಸಾಹೇಬ 
ಆಗಿಂದಾಗಲೇ ಏನು ಹೆಸರು ನಿರ್ಣಯಿಸಿದನೆಂಬುದು... ಮಾ ದಖ್ಯ..ಏಕೆಂದರೆ 
ಈರಾನಿಯ ಮಗಳು...ಆದರಿಂದ ಅವಳ ಹೆಸರು... ಮಾ ದಖ್ರ...ಇನ್ನೊಂದು ಹೆಸರು 
ಆಮ್ರಪಾಲಿ...ಒಂದು ಈರಾನಿ ಹೆಸರು...ಒಂದು ಹಿಂದುಸಾನಿ...ತಂದೆಯ ಹತಿರ, 
ಇಂಗ್ಲಂಡಕ್ಕೆ ಹೋಗಿ ಇರತೊಡಗಿದಾಗ, ಒಂದು ಇಂಗ್ಲೀಷ ಹೆಸರು ಇಲ್ಲಿ ಇರಿಸಿ 
ಕೊಳ್ಳುತಾಳೆ... ಜಮಿಲೀನ್‌ ಸಿಕ್ಕಾಪಟ್ಟೆ ನಕ್ಕಳು...ಮಾ ಪಾರಾ...ತನ್ನ ಸ್ಕೂಲಿನಲ್ಲಿ 
ಹುಡುಗಿಯರಿಗೆ, ತನ್ನ ತಂದೆ ಲಂಡನ್‌ ಮತ್ತು ಕರಾಚಿಯಲ್ಲಿ ದೊಡ್ಡ ಬಿಜಿನಸ್‌ 
ಮೆನ್‌- ಎಂದು ಹೇಳುತ್ತಿದ್ದಳು....'' 


"ವರ್ಮಾ ಸಾಹೇಬ ಯಾವಾಗಾದರೂ ಪಾರನ್‌ದಿಂದ ಏನಾದರೂ ತಂದು 
ಕೊಟ್ಟಾಗ ಆಕೆಗೆ ಆಮ್ರಪಾಲಿ ಬೇಟಾ ಸ್ಕೂಲಿನಲ್ಲಿ ನಿನ್ನ ಗೆಳತಿಯರಿಗೆ ಇದನ್ನೆಲ್ಲ ನಿನ್ನ 
ತಂದೆ ಲಂಡನ್‌ದಿಂದ ಕಳಿಸಿದ್ದಾರೆಂದು ಹೇಳಬೇಕು... ಎಂದು ಹೇಳುತ್ತಿದ್ದ...'' ಎಂದು 
ಹೇಳುತ್ತ ಸದಫ್‌ ದುಪಟ್ಟಾದಿಂದ ಕಣ್ಣೀರು ಒರಸಿಕೊಂಡಳು.... 

""ಸದಫ್‌, ಬಿಜಿಯಾಳಿಗೆ ಢೋಂಗಿ ಸಾಧು, ಫಕೀರರಲ್ಲಿ ಹೋಗಲು ನೀನೇ 
ಹಚ್ಚಿದೆ....'' 

"ನಾನೇನು ಮಾಡಲಿ ಜಮಿಲೀನ್‌...ಕಮರನ್‌ ಮಾ ಪಾರಾಳ ಬಗ್ಗೆ ತುಂಬ 
ಚಿಂತಿತಳಾಗಿದಳು...ನನ್ನ ಮುಂದೆ ದಿನಾಲೂ ಹೇಳುತಿದಳು...ಮಾ ಪಾರಾ ದೊಡ್ಡವ 
ಛಾಗುತಿದಾಳೆ... ಅವಳಿಗೂ ನನ್ನಂಥ ಜೀವನ ಜೀವಿಸುವ ಸರತಿ ಬರಬಾರದು... 


ಕುರ್ರತುಲ ಐನ ಹೈದರ ಅವರ ಆಯ್ತ ಕತೆಗಳು 247 


ಹೇಗಾದರೂ ಮಾಡಿ ಅವಳನ್ನು ಅವಳ ತಂದೆಗೆ ಒಪ್ಪಿಸಬೇಕೆಂಬ ಇಚ್ಛೆಯಿದೆ... 
ಸಮಿಲೀನ್‌ಳಂತೂ ದೇವರನ್ನೇ ನಂಬುವುದಿಲ್ಲ....ಅವಳಿಗೇನು ಹೇಳಲಿ...ನೀನು 
ಯಾವುದಾದರೂ ಮಹಾತ್ಮಾನಲ್ಲಿಗೆ ನನ್ನನ್ನು ಕರೆದೊಯ್ಯಿ...ಇದು ಆಗಿನ ಮಾತು... 
ಮಾ ಪಾರಾ ಮೂರು ವರ್ಷದವಳಿದಳು...ಆಗ ಕಮರನ್‌ ಓರ್ವ ಮಹಾತ್ಮಾನಲ್ಲಿಗೆ 
ಹೋದಳು...ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ದಳು...ಆಗ ಅವನ ಬಗ್ಗ 
ಬಹಳ ಪ್ರಚಾರವಿತ್ತು..ಅವನು ಕಮರನ್‌ಳಿಗೆ ಹೇಳಿದ...ನಿನ್ನ ಮೇಲೆ ನಿನ್ನ 
ವೈರಿಯೊಬ್ಬ ಜಾದೂ ಮಾಡಿದ್ದಾನೆ...ದಾರಿಗಳನ್ನು ಬಂದ್‌ ಮಾಡಿದ್ದಾನೆ...ನಿನ್ನ 
ಕೂದಲುಗಳನ್ನು ಎಲ್ಲಿಯೋ ಹುಗಿದಿದ್ದಾನೆ.... ಮೂರು ನೂರು ರೂಪಾಯಿ ಕೊಡು... 
ಸುಡುಗಾಡಿನಲ್ಲಿ ನಲವತ್ತು ದಿನ ನಿನಗಾಗಿ ಪ್ರಯೋಗಗಳನ್ನು ಮಾಡುತೇವೆ...ಇದನ್ನೆಲ್ಲ 
ಕೇಳಿ ನಾವು ಭೆಯಭೀತರಾದೆವು...ಮರಳಿ ಅಲ್ಲಿಂದ ಹೋಗೋಣವೆಂದು ನಾವು 
ಕಮರನ್‌ಳಿಗೆ ಹೇಳಿದೆವು...ನಾವಂತೂ ಬಂದೆವು... ಆದರೆ ಆಕೆ ಮತ್ತೆ ಅವನ ಹತಿರ 
ಹೋದಳು... ಅವನಿಂದ ನಿರಾಶೆಯಾದಾಗ ಬೇರೆಯವರನ್ನು ಹುಡುಹುಡುಕಿ ಅವರ 
ಹತಿರ ಹೋಗುತಿದಳು...ಎಷ್ಟೊಂದು ಹಣ ಹಾಳು ಮಾಡಿದಳು...ನಿನಗೆ ಹೆದರು 
ತಿದಳು... ಹೀಗಾಗಿ ನಿನಗೇನೂ ಹೇಳಲಿಲ್ಲ..ನಾವು ಸಾಕಷ್ಟು ಆಕೆಗೆ ತಿಳಿ ಹೇಳಿದೆವು... 
ಆದರೆ ಆಕೆ ಕೇಳಲಿಲ್ಲ..ಷಬ್‌ ದೀಗನ ಪತ್ರ ಬರಲೆಂಬ ಚಿಂತೆಯೇ ಆಕೆಯನ್ನು ಸದಾ 
ಕಾಡುತಿತ್ತು.. ಅವನು ಕರೆಯಿಸಿಕೊಳ್ಳಲಿ... ಕರೆಯಿಸಿಕೊಂಡು ಮದುವೆ ಮಾಡಿ 
ಕೊಳ್ಳಲಿ... ಅಥವಾ ಮಾ ಪಾರಾಳ ಜವಾಬ್ದಾರಿಯನ್ನಾದರೂ ಹೊತುಕೊಳ್ಳಲಿ... 
ಇದಕ್ಕಾಗಿ ಎಲ್ಲ ಪೀರ, ಫಕೀರರು ಕೇಳಿದಷ್ಟು ಹಣ ನೀಡಿದಳು......ಅವರೆಲ್ಲ ಎಲ್ಲ 
ಸರಿಯಾಗುತದೆಂಬ ಆಶೆ ತೋರಿಸಿದರು...ಇಂದಿನಿಂದ ಇಪ್ಪತ್ತೊಂದನೆ ದಿನ ಪತ್ರ 
ಬರುತದೆ...ಇಂದಿನಿಂದ ಏಳನೇ ದಿನದ ರಾತ್ರಿ ಅವನು ಕನಸಿನಲ್ಲಿ ಬರುತಾನೆ... 
ಇಂದಿನಿಂದ ನಲವತನೆಯ ದಿನ ಪತ್ರ ಬರುತದೆ...ಶನಿವಾರದ ಸಾಡೇಸಾತ 
ಕಾಡುತಲಿದೆ... ಅದು ಮುಗಿದಾಗ ನಿನ್ನ ಆಶೆ ಪೂರೈಸುತದೆ.... ಓ ! ಎಷ್ಟೊಂದು 
ಸಾವಿರಾರು ರೂಪಾಯಿ ತೆತಳು ಈ ಮೋಸಗಾರರಿಗೆಲ್ಲ..ಹಾಗಿದ್ದರೂ ಆಕೆಯ ಆಶ 
ಮಾತ್ರ ಒಡೆದು ಚೂರಾಗಲಿಲ್ಲ...'' 


"ಈ ಮೋಸಗಾರ ಪೀರ, ಫಕೀರರಿಗಾಗಿ ಆಕೆ ತನ್ನ ವಸ್ತ್ರ- ಒಡವೆ ಕೂಡ 
ಮಾರಿದಳು...ಇಡೀ ಒಂದು ಸೆಟ್‌ ಒಡವೆ ಮಾಡಿಸಿಕೊಂಡಿದಳು. ಒಂದು ಜೊತೆ 
ಕಡೆ...ನಿನ್ನೊಂದಿಗೆ ಹೋಗಿಯೇ ಮಾಡಿಸಿದ್ದಳಲ್ಲ..ಗಟ್ಟಿ ಕಡೆ...ಎಲ್ಲಿಗೆ ಹೋದರೂ 
ಒಡವೆ ಹಾಕಿಕೊಳ್ಳುತ್ತಿರಲಿಲ್ಲ..ಆಗ ನಾವು ಕೇಳಿದೆವು...ಮಾ ಪಾರಾಳ ಸಲುವಾಗಿ 
ಬ್ಯಾಂಕಿನ ಲಾಕರ್‌ನಲ್ಲಿರಿಸಿದ್ದೇನೆ...ಎಂದು ಹೇಳಿದಳು... ಆದರೆ ಈಗ ಆಕೆ ಪಾಕಿಸ್ತಾನಕ್ಕೆ 
ಹೋದ ಮೇಲೆ ಎಲ್ಲ ಬಯಲಿಗೆ ಬರತೊಡಗಿದೆ...ಎಲ್ಲ ಒಡವೆ ಮಾರಿ ಓರ್ವ 
ಬನಾವಟಿ, ಮೋಸಗಾರ ಫಕೀರನಿಗೆ ಕೊಟ್ಟಳಂತೆ...ಅವನು' ವರ್ಷಾನುಗಟ್ಟಲೆ 
ಆಕೆಗಾಗಿ ಏನೇನೋ ಪ್ರಯೋಗ ಮಾಡುತಿದನಂತೆ....'' 


248 ಕುಕ್ರತುಲ ಐನ ಹೈದರ ಅಪರ ಆಯ್ದ ಕತೆಗಳು 


`` “ಒಂದು ಮಾತು: ಜಮಿಲೀನ್‌....ಇದೇ ನನಾ ಫಕೀರ ಫಲ್‌ ಫಲ್‌ 
ಪಾಹನೇ ಅವಳಿಗೆ ಕೆರಾಚಿಗೆ ಹೋಗುವಂತೆ ಸಲಹೆ ನೀಡಿದ... 
| “ಅವನು ಎಲ್ಲಿರುತ್ತಾನೆ... ನನಗೆ ಸಾಧ್ಯವಿದ್ದಿದ್ದರೆ | ಅವನನ್ನು ಜೇಲಿಗೆ 
ಕಳೆಸುತ್ತಿದ್ದೆ...'' | | 

"“ಬಕ್ತಿಯ ಕೆರೆಯ ದಂಡೆಯ ಮೇಲಿರುತ್ತಾನೆ....ಈಗ ಅವನು ಅಲ್ಲಿಂದ ಎಲ್ಲಿಗೋ 

ಓಡಿ ಹೋಗಿದ್ದಾನೆ... ಒಂದು ದಿನ ನಮ್ಮ ಮುಂದೆ ಕಮರನ್‌ ತುಂಬ ಸಂತೋಷದಿಂದ 
ಹೇಳುತ್ತಿ ದಳು... .ಹುಡುಗಿಯನ್ನು ಕರೆದುಕೊಂಡು ಪಾಕಿಸ್ತಾನಕ್ಕೆ ಹೋಗು. ಅದರ ವ್ಯವಸ್ಥೆ 
ನಾನು ು ಮಾಡಿರುವೆ. ಆಕೆಯ ನಕ್ಷತ್ರ ಚೆನ್ನಾಗಿವೆ...ಕರಾಚಿ ತಲುಪಿದ ಕೂಡಲೇ ನಿನ್ನ 
ಆಶೆಗಳು ಕೈಗೂಡುತ್ತವ...ನಿನ್ನ ಪಿ ಪ್ರಿಯಕರನ ತಲೆ ನಿನ್ನ ಕಾಲ ಮೇಲೆ ಇರುತಬೆ... 
ಎಂದು ಫಲ್‌ ಫಲ್‌ ಷಾಹ ಹೇಳಿದ್ದನಂತೆ. . ಜಮಿಲೀನ್‌, ಕರಾಚಿಯಲ್ಲಿ ಷಬ್‌ದೀಗ 
ಅವಳಿಗೆ ಭೇಟಿಯಾಗಬಾರದೇಕೆ...ಎಂದು ನ ಮಗನ್ನಿಸುತ್ತ ಲಿದೆ... ತನ್ನ ಮಗಳನ್ನು 
ಕಂಡು ಅವನಿಗೆ ಕನಿಕರ ಬರಬಾರದೇಕೆ... ಏನೂ ಇಲ್ಲ ದಿದ್ದರೂ ಮಾ ಪಾರಾಳ 
ನಸೀಬವೇಕೆ ತೆರೆಯಬಾರದು...ಅವಳಿಗೆ ಅಲ್ಲಿ ಮದುವೆಯಾಗ 
ಬಹುದು...ಅವರಿಬ್ಬರೂ ಹೋದಾಗಿನಿಂದ ನಾವು ದಿನವೂ ಪ್ರಾರ್ಥನೆ ಮಾಡು 
ತ್ರಿದ್ದೇವೆ...ಕೆಲವೊಮ್ಮೆ ಭಗವಾನ್‌ ಕೇಳಿಸಿಕೊಂಡರೂ ಕೇಳಿಸಿ ಕೊಳ್ಳಬಹುದು... 


"ಹಾಂ ! ನೀನು ಇಷ್ಟೂಂದು ಕಾಲದಿಂದ ನಿನಗಾಗಿ ಪ್ರಾರ್ಥಿಸುತಿರುವೆ...ನಿನ್ನ 
ಭಗವಾನ್‌ ಕೇಳಿದ್ದಾನೇನು ?'' ಎಂದು ಜಮಿಲೀನ್‌ ಕೇಳಿದಳು. 

ಸದಫ್‌ ತಲೆಬಾಗಿ ತರಕಾರಿ ಹೆಚ್ಚುತ್ತಿದ್ದಳು... 

"ವರ್ಮಾ ಸಾಹೇಬ ಈವರೆಗೂ ಬರಲಿಲ್ಲ..ನಾವಿನ್ನು ಹೊರಡುತೇವೆ...'' 
ಎನ್ನುತ್ತ ಜಮಿಲೀನ್‌ ತನ್ನ ಆಸರೆಗೋಲುಗಳನ್ನೆತಿಕೊಂಡಳು..... 

“ತ್ರೆನ್ನ ತೊಂದರೆ, ತಾಪತ್ರಯಗಳಲ್ಲಿಯೇ ತಿರುಗುತ್ತಿದ್ದಾನೆ... ಅವನ ತಂದೆ 
ಸತಾಗಿನಿಂದ ತಂದೆಯ ಬಿಜಿನೆಸ್‌ ಸಂಬಾಳಿಸುತ್ತಿದ್ದಾನೆ... ಇತ್ತ ಸಾಂಗ್‌ ಬರ್ಡ್ಸ್‌ 
ನೋಡಿಕೊಳ್ಳುವದು 43 ಚಿಂತೆ...ನಿನ್ನೆ ನನ್ನ ಜೊತೆ ಹೇಳುತ್ತಿದ' ಅದನ್ನು ಮುಚ್ಚಿ 
ಬಿಡುವೆ...ಎಂದು.. 

""ಅರಿದರೆ...ನೀನು ಎಲ್ಲಿಗೆ a ? ಈವರೆಗೂ ಅವನ ತಾಯಿ ನಿನ್ನನ 
ಒಪ್ಪಿಕೊಳ್ಳಲು ಸಿದ್ದವಾಗಲಿಲ್ಲ.. | | 

“ನನ ಸೈ ನಸೀಬ ಇದಲ್ಲಿಗೆ.. ,ಜಮಿಲೀನ್‌ ನಾವು ಅಲ್ಲಿಗೆ ಹೋಗುತ್ತೇವೆ... 

ನಮ್ಮನ್ನು ರಿಕ್ಷಾದವರೆಗೆ ತಲುಪಿಸಿ ಬಿಡು ಸದಫ್‌... ಬಿಜಿಯಾ ಒಂದು ವೇಳ 
'ಕರಾಚಿ ತಲುಪಿದ್ದಲ್ಲಿ. ಅಲ್ಲಿ ಯಾವ . ಯಾವ ತೊಂದರೆಗಳಿಗೆ ಈಡಾಗಿ ತಿರುಗು 
ತಿದ್ಧಾಳೋ...ಇನ್ನು ನಾವು ಮನೆಗೆ ಹೋಗಿ. ಅವಳ ಪತ್ರದ ದಾರಿಕಾಯುವುದನ್ನು 
ಆರಂಭಿಸುತೇವೆ.... 


ಡ್‌ 


ಕುರ್ರತುಲ ಐನ ಹೈದರ ಆವೆರ ಆಯ ಕತೆಗಳು 249 


J 
ಪ್ರೀತಿಯ ಬಿಜಿಯಾ- ತಸ್‌ಲೀಮ್‌ ನಮಸ್ಕಾರ, 


ನೀವು ಇಲ್ಲಿಂದ ಹೋಗಿ ಒಂದು ವರ್ಷವಾಯಿತು. ಸುರಕ್ಷಿತ ತಲುಪಿದ ಬಗ್ಗೆ 
ಕೇವಲ ಒಂದು ಪೋಸ್ಟ್‌ ಕಾರ್ಡ ಮಾತ್ರ ಬಂದಿತ್ತು. ಅದರ ನಂತರ ನಾಲ್ಕು ತಿಂಗಳು 
ಕಳದ ಮೇಲೆ ಮತ್ತೊಂದು ಪೋಸ್ಟ್‌ ಕಾರ್ಡ. ನಾನು ಮತ್ತು ಚಿಕ್ಕಮ್ಮ ನಿಮ್ಮ ಚಿಂತೆಯಲ್ಲಿ 
ಅರ್ಧ ಸತ್ತಂತೆ ಇದ್ದೇವ. ದೇವರಿಗಾಗಿ ಎಲ್ಲ ವಿವರ ಬರೆಯಿರಿ. ಬಹುಷಃ ಮನೆ ಬೇರೆ 
ಮಾಡಿರಬೇಕು...ನಾವು ನಿಮಗ ಎಷ್ಟು ಪತ್ರ ಬರೆದರೂ ನ ಮಗೆ ಉತರ ಬರುತಿಲ್ಲ.. 
ಸದಫ್‌ ಕೂಡ ಸಾಕಷ್ಟು ಪತ್ರ ಬರದಿದ್ದಾಳೆ...ಇನ್ನು ಇಲ್ಲಿಯ ವಿಷಯ ಕೇಳಿ. ತುಂಬ 
ದುಃಖದಿಂದ ಇದನ್ನೆಲ್ಲ ತಿಳಿಸುತ್ತಿರುವೆ... ಚಿಕ್ಕಪ್ಪ ಬುಧವಾರ ತೀರಿ ಹೋದ...ನಿನ್ನ 
ಮಸೀದೆಯಲ್ಲಿ ಎಲ್ಲ ಧಾರ್ಮಿಕ ಕ್ರಿಯಾಕರ್ಮ ಮುಗಿಸಿದೆವು.. ಬಿಜಿಯಾ...ಇನ್ನೊಂದು 
ಕೆಟ್ಟಸುದಿ...ನಿಮ್ಮ ಮಗ ಆಫಾಬ ನಾನು ಎಚ್ಚರವಾಗಿದ್ದಾಗಲೇ ನನ್ನ ಕೈಯಲ್ಲಿದ್ದ 
ಬಂಗಾರದ ಬಳೆಗಳನ್ನು ಬಿಚ್ಚಿಕೊಂಡು ಓಡಿಹೋದ... ನಾನೋ ಜನ್ಮದಿಂದಲೇ 
ಕಾಲಿಲ್ಲದವಳು... ಅವನನ್ನು ಹಿಡಿಯಲು ಓಡುವುದಾದರೂ ಹೇಗೆ... ಚಿಕ್ಕಮ್ಮ ಎದೆ 
ಬಡಿದುಕೊಂಡು ಅತ್ತಳು... ನೆನಪಿರಬೇಕಲ್ಲ..ಅವನು ಈ ಮೊದಲೇ, ಫರ್‌ಹಾದ್‌ 
ಸಾಹೇಬನ ಹೊಟ್ಟೆ ಬಗೆಯುವೆ...ಅವನು ಹೆಣ್ಣುಮಕ್ಕಳನ್ನು ಗೂಂಡಾಗಳಿಂದ 
ಅಪಹರಿಸಿರುವ... ಎನ್ನುತಿದ್ದುದು...ನೀನು ಹೋದ ಮೇಲೆ ಮುಂಬೈಗೆ ಹೋಗಿ ಹೀರೊ 
ಆಗುವ ಹುಚ್ಚು ಅವನ ತಲೆತುಂಬಿತ್ತು..ನನ್ನ ಬಳೆಗಳನ್ನು ಹಾರಿಸಿಕೊಂಡು ಮುಂಬೈಗೆ 
ಓಡಿಹೋದ... ಅವನಲ್ಲಿ ಚಾಕು ಚೂರಿ ಹಿಡಿದು ಗುಂಡಾಗರ್ದಿ ಮಾಡುತ್ತ 
ತಿರುಗುತಿದಾನೆಂದು ಕೇಳಿದ್ದೇನೆ... 

ಫರ್‌ಹಾದ್‌ ಸಾಹೇಬನ ಹೊಸ ಬಂಗ್ಗೆ ಬಟ್ಟರ್‌ ಪ್ಯಾಲೇಸ ಕಾಲೊನಿಯಲ್ಲಿ ಕಟ್ಟಿ 
ಸಿದ್ಧವಾಗಿದೆ. ಅವನು ಅಲ್ಲಿ ಈಗ ವಾಸವಾಗಿದಾನೆ.. ಅವನ ಹಿರಿಯ ಮಗಳ ಮದುವೆ 
ಇಂಗ್ಲಂಡದಲ್ಲಿರುವ ಯಾವನೋ ಡಾಕ್ಟೆ ರನೊಂದಿಗೆ ಆಗಿತಲ್ಲ.. ಆಕೆ `ಅಲ್ಲಿಯೇ 
ಇದ್ದಾಳೆ...ಸಣ್ಣವಳು ಮದುವೆ ಮಾಡಿಕೊಂಡು ಕರಾಚಿಗೆ ಹೋಗಿದಾಳಲ್ಪ ಬಹುಶಃ 
ನಿನಗೆ ಅಲ್ಲಿ ಯಾವಾಗಲಾದರೂ ಸಿಗಬಹುದು... ಅವಳ ಗಂಡ ಅಲ್ಲಿ ಕರೋಡಪತಿ... 
ಎಂದು ಕೇಳಿರುವೆ...ನಡುವಿನವಳು ಈಗ ಲಖನೌದಲ್ಲಿಯೇ ಇದ್ದಾಳೆ... ಅವಳ ಗಂಡ 
ಸೀತಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫಾರ್ಮಿಂಗ್‌ ಆರಂಭಿಸಿದಾನೆ. .ಫರ್‌ಹಾದ್‌ 
ಸಾಹೇಬ ಚಿಕ್ಕಪ್ಪನ ಅಂತ್ಯಕ್ರಿಯೆಗಾಗಿ ಐದುನೂರು ರೂಪಾಯಿ ಕಳಿಸಿದ್ದ... ಅವನ 
ನೌಕರ ಈ ಹಣ ತೆಗೆದುಕೊಂಡು ಬಂದಿದ್ದ..ಅವನೇ ಇದನ್ನೆಲ್ಲ ಹೇಳಿದ... 


ಮಾ ಪಾರಾಳ ತಂದೆ ಲಖನೌದಿಂದ ಹೋದ ಮೇಲೆ ಕೆಲದಿನಗಳ ನಂತರ ನಾವೆಲ್ಲ 
ವರ್ಮಾ ಸಾಹೇಬರಲ್ಲಿ ಕೂಡಿದೆವು...ಬಿಜಿಯಾ ನಿನಗೆ . ನೆನಪಿದೆಯೇ... 
'ನೀನಂತು...ನಮ್ಮ ತಾಯಿ, ಚಿಕ್ಕಮ್ಮ ಮತ್ತು ನಾವಿಬ್ಬರೂ ಇಷ್ಟೊಂದು ಅಭಾಗ್ಯರಾಗಿ 
ಏಕೆ ಹುಟ್ಟಿದೆವು...ಎಂದೆ. ಅದಕ್ಕೆ `ನಾನು ನಿನಗ ಹೇಳಿದ್ದೆ...ಜಗತ್ತಿನ ನಿಜವಾದ 
ಅಭಾಗ್ಯರನ್ನು ನೋಡು ಬಿಜಿಯಾ...ಜನ್ಮಾಂಧರು,ವಿಕಲಾಂಗರು, ಗಿಡ್ಬರು, ಕುರೂಪಿ 


250 ಕುರ್ರತುಲ ಐನ ಹೈದರ ಅವರ ಆಯ ಕತಗಳು 


ಗಳು, ಗೂನು ಇದ್ದವರು, ಮುಖದ ತುಂಬ ಕಲೆಯುಳ್ಳವರು, ಕುರುಡರು, ಕಿವುಡರು, 
ಕುಂಟರು...ನನ್ನ ನೋಡಲ್ಲ.. . ಜಿಗಿಯುತ್ತ ಜಿಗಿಯುತ್ತ ಮುಂದೆ ಹೋಗುತ್ತೇನೆ. 
ಏನಿಲ್ಲವೆಂದರೂ ನಿನ್ನ ಮುಖ ಅಂದವಾಗಿದೆ...ಮಧುರವಾದ ಕಂಠವಿದೆ...ಅದೇ 
ನೋಡು...ಭಿಕಾರಿಗಳು... ಜೇಲಿನಲ್ಲಿರುವ ಹೆಂಗಸರು...ನೀನೇ ಯಾವುದಾದರೊಂದು 
ಕೊಲೆಯ ಖಟ್ಟೆಯಲ್ಲಿ ಸಿಕ್ಕು ಆಜೀವ ಕಾರಾವಾಸವಾಗಿದರೆ... ಸುಮ್ಮನೇ 
ಕಲ್ಪಿಸಿಕೊ... ಜಗತಿನಲ್ಲಿ ಸಾವಿರಾರು ಅಲ್ಲ ಲಕ್ಷಗಟ್ಟಲೆ ಜನ ಆಜೀವ ಕಾರಾಗ್ರಹ ಶಿಕ್ಷೆ 
ಯಲ್ಲಿ ಕೊಳೆಯುತಿದ್ದಾರೆ... ನೂರಾರು ಜನ ಘಾಸಿ ಶಿಕ್ಷಗೆ ಒಳಗಾಗಿ ಗಲ್ಲಿಗೇರಿದಾರೆ... 
ಕೊಲೆ ಮಾಡಲ್ಪಟ್ಟಿದ್ದಾರೆ. ನೀನು ಮತ್ತು ನಾವು ಆ ಲಕ್ಷಗಟ್ಟಲೇ ಜನರಿಗಿಂತ 
ಚೆನ್ನಾಗಿದೇವೆ... ನಮಗಿಂತ ಕೆಟ್ಟ ಸಿತಿಯಲ್ಲಿರುವವರನ್ನು ನೋಡು... 

ವರ್ಮಾ ಸಾಹೇಬ ಆಗ ಚಪ್ಪಾಳೆ ತಟ್ಟೆ ಹೇಳಿದರು...ಶಹಬ್ಬಾಸ್‌ 
ಜಮಿಲೀನ್‌... That's the Spirit...ಆದರೆ ಈಗ ಬಿಜಿಯಾ, ನಮ್ಮ ಸ್ಪಿರಿಟಿನ ಶಕ್ತಿಯೂ 
ಕಡಿಮೆಯಾಗುತ್ತ ಸಾಗಿದೆ... ಎಲ್ಲಿಯವರೆಗೆ ಇದು... 


ಅದೇ ದಿನ, ನೀನು, ಆ ಬದ್ಮಾಷ್‌ ಆಗಾಷಬ್‌ ಹೊರಟು ಹೋದುದರಿಂದ 
ತುಂಬ ಚಿಂತಿತಳಾಗಿ ಕುಳಿತಿದ್ದೆ... ವರ್ಮಾ ಸಾಹೇಬ ನಿನಗೆ €ಗ॥ೀಗp ಮಾಡಲು... 
ರಷ್ಕ್‌ಕಮರ್‌ ನೀನು "ಗೋಹರಷಬ್‌ ಚಿರಾಗ್‌' ಪತ್ರಿಕೆಗೆ ಒಂದು ಕಥೆ ಬರೆ. 
ಅಫಸಾನಾ ಲಿಖರಹೀ ಹು....ದಿಲ್‌ ಬೇಕರಾರ್‌ ಕಾ... ಆಂಖೌಮೇ ರಂಗ್‌ ಭರಕ 
ತೇರೆ ಇಂತೀಜಾರ ಕಾ...ಆಗ ನಾನು ಹೇಳಿದ್ದೆ...ಸಿಟ್ಟಿನಿಂದ... ಅಫಸಾನಾ...ಕಥೆ 
ಬರೆಯಲಿ ಬಿಜಿಯಾಳ ವೈರಿ...ಮತ್ತೆ..ನನ್ನ ಕಣ್ಣುಗಳು ಕಣ್ಣುಗಳಾಗಿರಲಿಲ್ಲ.. ಅವು 
ಬಕೀಟಾಗಿದವು... ಬಕೀಟಿನಲ್ಲಿ ಬಣ್ಣ ತುಂಬಿ ನಿನ್ನ ನಿರೀಕ್ಷೆಯಲ್ಲಿ.. ಎಂದಾಗ ನಾವೆಲ್ಲ 
ತುಂಬ ನಕ್ಕಿದ್ದೆವು. ನೀನು ಕೂಡ ನಕ್ಕಿದ್ದ..ಮತ್ತೆ ವರ್ಮಾ ಸಾಹೇಬ ಹೇಳಿದ್ದ... 
ನಿಜಕ್ಕೂ ನಿಮ್ಮಿಬ್ಬರ ಜೀವನದ ಮುಂದೆ ಯಾವುದೇ ಗ್ರೀಕ್‌ ಟ್ರೆಜಡಿ ಕೂಡ ಒಂದು 
ರೀತಿ ಪಿಕ್‌ನಿಕ್‌ ಎನ್ನಿಸುತ್ತದೆ... ಆಗ ನಾನು ಕೇಳಿದೆ...ಗ್ರೀಕ್‌ ಟ್ರೆಜಡಿ ಹೇಗಿರುತದೆ.... 
ಎಂದು. ಅದಕ್ಕೆ ನೀನು ಉತ್ತರಿಸಿದ...ಅದೇ ನಮ್ಮ ಬದುಕಿನ ಮುಂದ ಅದು 
ಪಿಕ್‌ನಿಕ್‌...ಹಾಗೆ ತೋರುವುದು. | 

ವರ್ಮಾ ಸಾಹೇಬ ಹೇಳಿದ್ದ..ನೀವು ವಿಕಾಕಿಯಲ್ಲ.. ನಮ್ಮ ಸಮಾಜದಲ್ಲಿ ಹೆಚ್ಚಾಗಿ 
ಹೆಂಗಸರ ಬದುಕು ಮೊದಲಿನಿಂದಲೂ ಟ್ರ್ಯ್ಯಾಜಿಕ್‌ ಆಗಿಯೇ ಇದೆ... ಅವರನ್ನು 
ಕೇವಲ ಮೂರ್ಬರನ್ನಾಗಿಸಲು ಅವರಿಗೆ ಸತಿ ಸಾವಿತ್ರಿ, ಪ್ರಾಮಾಣಿಕ ಪುತ್ಥಳಿ, 
ಐಶ್ವರ್ಯದ ದೇವಿ...ಎಂಬ ಪದವಿ ನೀಡಲಾಗುತದೆ....ಆಕೆ ಇವುಗಳಿಂದ ಸಂತುಷ್ಟ 
ಳಾಗುತಾಳೆ... 

“ಅತ್ಯಂತ ಮೂರ ಹೆಂಗಸು...''ಎಂದು ನಾನು ಉರಿದು ಸಿಟ್ಟಿನಿಂದ ಅಂದಿದ್ದ... 

“ಹೆಣ್ಣು ಹುಟ್ಟಿದರೆ ಅದರ ತಾಯಿ ಅಳುತಾಳೆ....ಎಂಥ ಹಣೆಬರಹ ಹೊತ್ತು 
ಬಂದಿದಾಳೊ.... ಎಂದು. ದೊಡ್ಡದಾದಾಗ ಅತೆಯ ಮನೆಯಲ್ಲಿ ಇವಳ ಮೇಲೆ ಏನು 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 251 


ನಡೆಯುತದೆಯೋ ಎಂದು ಗೋಳಾಡುತಾಳೆ....ಆದರ ಎಂದಾದರೂ ನೀನು 
ಯಾವುದೇ ಇಂಗ್ಲೀಷ, ಅಮೇರಿಕಾದ ಹುಡುಗಿಯನ್ನು ನೋಡಿದೆಯಾ... ಅಥವಾ ಆ 
ಹುಡುಗಿಯರ ಬಗ್ಗ ಕೇಳಿದೀಯೂ... ಅವಳ ಮದುವಯ ಸಮಯದಲ್ಲಿ ಅವಳು ಸ್ವತಃ 
ಅಥವಾ ಅವಳ ತಾಯಿ ತಂದ ಎದ ಎದೆ ಬಡಕೊಂಡು ಅತುದನ್ನು... ಮತ್ತ ನಮ್ಮ 
ಹಿಂದೂಸ್ತಾನಿ ಹಂಗಸು ವಿಧವಯಾದರೆ ಆಕ ಎದ ಬಡಿದುಕೂಳ್ಳಲು ನಿಜವಾದ 
ಕಾರಣವೇನಿಂದರೆ... ಆಕೆಯ ಸಂರಕ್ಷಣ ಮಾಡುವವರು ಯಾರೂ ಇಲ್ಲವಲ್ಲವೆಂಬುದ 


ಕ್ಕಾಗಿ... ಎಂದು ವರ್ಮಾ ಸಾಹೇಬ ಹೇಳಿದ....'' 
ಆದರ ಬಿಜಿಯಾ...ಇವರಲ್ಲರದು ತೋರಿಸುವ ಹಲ್ಲು ಬೇರ...ತಿನ್ನುವ ಹಲ್ಲು 


ಬೇರ...ವರ್ಮಾಸಾಹೇಬ ಯಾವಾಗಲೂ ಇಂಥ ದೊಡ್ಡ ದೂಡ್ಡ ಮಾತುಗಳನ್ನೇ 
ಆಡಿದ...ತಾನು ಸ್ತತ: ಸದಫ್‌ಳನ್ನು ಮದುವೆ ಆಗಲಿಲ್ಲ..ಎಂಥ ಪ್ರಾಮಾಣಿಕ ಹೆಣ್ಣು 
ಅವಳು. ಇಪತು ಇಪತೂಂದು ವರ್ಷ ಅವನ ಕಾಲು ತೂಳೆದುಕೂಂಡು ಕುಡಿದಳು... 


wd LL wl 
pe ಟೆ pe ಹ ಹಾನ್‌ ಸಾಗ ಹ ಇಲೆ ಹಾವೆ el: ಜ್‌” ಲ್ಸ ದಾ ಹಣಾ ಇಸಾ ವ್ಯ 
ಮತ್ತಣನ್ನೂ ಲಿ ಇಂ ಕಣ್ಣತಿಯೂ ನೋಡಲಿಲ್ಲ... ಅರು ಸಾದ್ದಿಯನ್ನು ಅಬಿಮೊ ಇತ್ರೀಚೆ 
ಓಂ 0 2 ಟಾ 


ಈಗ ಒಂದಲ್ಲ ಎರಡು ಜೋರದಾರ ಸುದ್ಧಿ ಕಳು...ಶ್ರೀ ನರೇಂದ್ರಕುಮಾರ 
ವರ್ಮಾಗ ಓರ್ವ ಶ್ರೀಮಂತ ಗುಜರಾತಿ ಲೇಡಿ ಡಾಕ್ಟರ್‌ ಸಿಕ್ಕಿದ್ದಾಳೆ. ಯುರೋಪ 
ದಿಂದ ಬಂದಿದಳು. ಎಮ್ಮೆಗಿಂತ ಎಮ್ಮೆಯಾಗಿದಾಳ... ವರ್ಮಾನ ಮೇಲೆ ತುಂಬ ಬಲೆ 
ಹಾಕಿದಳು...ಆಗರ್ಭ ಶ್ರೀಮಂತಳು... ತಿಂದೆ ಅಹ್ಮದಾಬಾದದಲ್ಲಿ ಮಿಲ್‌ ಓನರ್‌... 
ವರ್ಮಾ ಸಾಹೇಬನ ಸಾಂಗ್‌ ಬರ್ಡ್ಸ್‌ ಎಂಟರ್‌ಪ್ರ್ಯಜ ಬಹುಪಾಲು ಹಾಳಾಗಿದೆ.... 
ನ್ನ್ನ ಮನೆತನದ ಬಿಜಿನೆಸ್‌ನ್ನು ಹಾನಿಯಲ್ಲಿ ನಡೆಸುತ್ತಿದ್ದ... "ಗೋಹರ್‌ ಷಬ್‌ 
ಚಿರಾಗ್‌' ಪತ್ರಿಕೆ ನಿಂತು ಹೋಗಿದೆ. ಅದಕ್ಕಾಗಿ ಇಷ್ಟು ವರ್ಷಗಳಲ್ಲಿ ಬಹಳಷ್ಟು ಹಣ 
ಹಾಕಿ ಕೃ ಸುಟ್ಟುಗೊಂಡ... ಬಹುಶಃ ಇದನ್ನೆಲ್ಲ ಯೋಚಿಸಿಯೇ ಈ ಡಾಕ್ಟರಳೂಂದಿಗೆ 
ಮದುವೆ ಮಾಡಿಕೊಂಡಿರಬೇಕು...ಅವಳು ಇವನನ್ನು ಇಲ್ಲಿಂದ ಕರೆದುಕೊಂಡು 


ಒಟ್ಟ ೧ 
ಅಹ್ಮದಾಬಾದಗೆ ಹೋದಳು...ಬಿಜಿಯಾ ಸದಫ್‌ಳ ಸಿತಿ ಏನಾಯಿತೆಂದು ನೀನು 


ke 


ಯೋಚಿಸಬಲ್ಲೆಯಾ...ತುಂಬ ಕಟ್ಟ ಸಿತಿ...ತುಂಬ ಅಆಳುತಿದಳು...ಬಿಜಿಯಾ, ಆದರೆ 
ವರ್ಮಾ ಸಾಹೇಬ ಅವಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಹಣವಿರಿಸಿದ್ದ,..ಆಕೆ ಅದರಿಂದ 
ಎರಡು ಕೋಣೆಯ ಒಂದು ಫ್ಲ್ಯಾಟಕೂಂಡಳು. ಅಲ್ಲಿದ್ದಾಳ...ಇದೆಲ್ಲ ಆರು ತಿಂಗಳ 
ಹಿಂದಿನ ಮಾತು...ಆದರೆ ಈಗ ಹೇಳುವ ಕಥೆಗೆ ಇನ್ನೂ ನಾಲ್ಕೇ ತಿಂಗಳಾಗಿದೆ... 
ಲಖನೌದಲ್ಲಿ ಹಿಂದೂಸಾನಿ ಲೋಕ ಸಂಗೀತದ ಬಗ್ಗೆ ಒಂದು ಇಂಟರ್‌ ನ್ಯಾಷನಲ್‌ 
ಕಾನ್‌ಫರನ್ಸ್‌ ನಡೆಯಿತು....ನನಗೆ, ಸದಫ್‌ಗೆ ಆಮಂತ್ರಣ ಕಳಿಸಿದ್ದರು...ಕಾನ್ಸ್‌ರೆನ್ಸ್‌ 
ಜನ ನನ್ನನ್ನು ಕುರ್ಚಿಯ ಮೇಲೆ ಕೂಡಿಸಿ ಹೊತ್ತುಕೊಂಡು ಹೋದರು. ನನ್ನಲ್ಲಿ ಈಗ 
ಹಾಡುವ ಶಕಿಯಂತೂ ಇರಲಿಲ್ಲ..ಕುಳಿತು ಎಲ್ಲರ ಮುಖ ನೋಡುವ ಕೆಲಸ 
ಮಾಡಿದೆ...ಕಾನ್ಪರೆನ್ಸ್‌ದಲ್ಲಿ ವಿದೇಶಿಯರೂ ಬಂದಿದರು. ಓರ್ವ ಉರ್ದು, ಹಿಂದೀ 
ತಜ್ಞ ಅಮೇರಿಕನ್‌ ಇದ... ಬಿಜಿಯಾ....ಆ ಅಮೇರಿಕನ್‌ ಸದಫ್‌ಳ ಬಗ್ಗ 


(ಸ 


ಹದರ ಪಾ ಇ ದಿ ಭಾಷಾ ಎಫ್‌ಡಿ ಜಾ ಎ oN ಕ್ಸ ( ed ಗಾ ಬ ಹೆ ಸ್‌ (ಜಾ ಹ R ಹಾ ಒರ್‌ ಇರಾ 
ಆಸಕನಾದೆ.. ಅವಳ? ಆಸಾ] ಹೂತು ದ ಜಾ ಎಗರ ಲಾ ರ, ಹೂತು WA ಬಗ್‌ 
೬ ಎ ಕ ಹ 


೨ನ ಕುರ್ರತುಲ ಐನ ಹೆದರ ಅವರ ಆಯ ಕತಗಳ: 


ತೆರೆದುಕೊಂಡು ಅವಳನ್ನೇ ಹುಚ್ಚನ ಹಾಗ ನೋಡುತ್ತಿದ....ಕಾನ್ಸ್‌ರನ್ಸ್‌ ಮುಗಿದ 
ನಂತರ ಸದಫ್‌ಳನ್ನು ಹಲವು ಸಲ ಭೇಟಿಯಾದ...ಹದಿನೈದನೆಯ ದಿನ ಅವಳನ್ನು 
ಕೋರ್ಟಿಗೆ ಕರೆದುಕೊಂಡು ಹೋಗಿ ಸಿವಿಲ್‌ ಮ್ಲಾರೇಜ ಮಾಡಿಕೂಂಡ...ಸದಫ್‌ಳ 


Ke 


ಇಲೆ ಹ ಹಾಸ ತಾ ಇಸಾ ಜಾವ ಎ ಆವ) ಜಾಗ ಗ ಜಾವ ಗಜಾ 
ಗಿಂತ ಮೂರು ನಾ ಶೊ ವರ್ಷ ಅವನು ಸಣ್ಣವನೀ ಇರಬೀಕು... (ನನಬದಿಯಿೀ ದಿನಗ... 


ಹಾಸ ಸಾಸ ಎಸ್ಸಾ ಕ ವ ಆ ಹಾಸ್‌ ಹಾ ಜಾ ನೆಲ ಹಾಸ ಥಿ ಆ pa) ಹಾಸ ಗ R 

ಮನ್‌ ಜಾ ಮೇಲಶಿದ ನವ ಸರವನ್‌ ೪ ಮೋಲೆ ಯಾವನಾದರೂ ಪಿರಣಃಟ 
ಚ (ಆ 

ಕಾ 


PS) —_ AEN co A ಜು A ತಾಚೆ ಸ ಗ ಅಗಾ ಸ ಸ 
ಆಸಕನಾದರೆ, cee) ಹೋಗಿ eC Ce Ce ತಿಲಶೇವ) CES BSE ONS ಮೂರನ ತ 
» 


eee) Pe ಸಾನ ಸಾಯು NN ನ § nD ಹೊ ಗಾಣ CE ಇ ಕ್‌ 
ನ್‌ ಬಿಜು ಕರೆದುಕೊಂಡು ನಮಗೆ ಪರಿಚಯಿಸಲು ಬ೦ಬದಿಳ... ನ 
ಟ್ರಿ 


ತ ಸ್ನಾಡಿ ಎನ್ನುತಾನಿ...ಮಿಸ್‌ ಸ್ಥಾಟಿ ಥಾಮಸನ್‌... ಯಾವುದೋ ಪ್ರಸಿದ ಇಂಗ್ಲಿಷ 
ಹ ಜಿ ಧ್ರ ಹ್‌ 
ಕಾದಂಬರಿಯ ಹೀರೋಯಿನ್‌ಳ... ಹಸರು...ಇದನ್ನು ವರ್ಮಾ ಸಾಹೇಬನಿಗೆ 


ನ ರ ಗ ಗ ಐ ಜಾ D ps ಹಹಾಸಾಸ್ಟ್ಸ್ಸ ಹಾಲ ಫಿ ಉಡಿದಿ ಇ OO pe pe 
ತಿಳಿಸಬೇಕಾದುವದು ಅವಶಕ್ತಎಎ೦ದಿ2 ನಾಣಿ ಕಲ ಸಸಯ. ಎಿಪನಿಶಿ ಹಸರನ್ನು 
ಲಿ ತ 


ವ) 
ದಿನಗಳಾಗುತವೆ... ಹೋಗುವಾಗ ನಮ್ಮನ್ನು ಅಪ್ಪಿಕೊಂಡು ನಿನ್ನ ನನಸು ಧಾರಾಕಾರ 
ಬ 
ವಾಗಿ ಕಣ್ಣೀರು ಸುರಿಸಿದಳು...ಮೂನ್ನೆ ಪ್ಯಾರಿಸ್‌ ನಿಂದ ಅವಳ ಕಾಗದ ಕೂ 


ಇಡಾ 
ಟು 
ರ್ಸ್‌ —) ಐ ರಣ್‌ ಣಾ ಹಾ 3 ಇಂ ಇಚಾಂ್‌ ವೆ "ಜಾಲೆ ಆ 
ಓಂದು ಹೇಳೆ ಜಜಯನ ಇಡ ರೀತಿ. « ಪ ಜೀವನದಲ್ಲೂ ಇಂಥ ದಿನಗಳು 
ಷ್‌ 


ಬರುವುದಾದರೆ...ಎಂಥ ಸುಖ... 
ವರ್ಮಾ' ಸಾಹೇಬನ ಮ್ಯುಜಿಕ್‌ ಸೂಲ ವಿಂತುಹೋದುದರಿಂದ ಇಷ್ಟು 
ದಿನಗಳವರೆಗೆ ಆತ ಕೊಡುಪಿದ ಪೆನ್‌ಷನ್‌ ನಿಂತು ಹೋಯಿತು....ನೀನು ಹೋದ 


ಮೇಲೆ ಎರಡೂವರೆ ನೂರು ಮಾಸಿಕ ಮಾಡಿದ...ಫರ್‌ಹಾದ ಸಾಹೇಬನಿಂದ ನಾವು 


ಒಂದು ಪೈಸೆಯನ್ನೂ ತೆಗೆದುಕೊಳ್ಳುವುದಿಲ್ಲ.. ಬಿಜಿಯಾ...ಈಗ ಎಳ್ಳಷ್ಟೂ ನಡೆಯ 
ಲಾಗುವುದಿಲ್ಲ.. ಪಲ್ಲಂಗದ ಮೇಲೆ ಬಿದ್ದುಕೊಂಡೇ ಪ್ಯಾಸ್ಟಿಕ್‌ದ ಬುಟ್ಟಿ, ಬ್ಲಾಗ್‌, 
ಸ್ತಟರ್‌ ಹೆಣೆದು ಮಾರಲು ಕೊಡುತಿದೇವೆ. ಈಗ ಕಸೂತಿ ಕೆಲಸ ಕೂಡ 


ಆರಂಬಿಸಿರುವೆ.... ಒಂದು ಸೀರೆಗೆ ಹತ್ತುರೂಪಾಯಿ...ಹಚ್ಚು ಕೈ ಕುಸುರಿನ ಕೆಲಸ ವಿದರೆ 
ಇಪ್ಪತ್ತು..ಇಪ್ರತ್ಮೈದ ರೂಪಾಯಿ....ತುಂಬ ಕಷ್ಟದ ಕೆಲಸ...ಆದರೆ ಈಗ 
[ed 
ಗೌ 


[ 


ಸಾಡೆ ಹಾವೆ ಇಂದೆ ಹಾಸ ಲಾವ) ಅಸಾ a ತ ನ್‌ ಜಾ 
ಸಂಪಾದನೆಯ ಮಾರ್ಗ ಇದೂಂದೇ ಉಳಿದಿರುವುದು... ಉಪವಾಸ ವನವಾ 


ಎ ಡೆ ಹಾಡ್‌ ಇ ಇದ ಬ pe AS ಇಸಾಣೆ ಹಾಸಾರ 
ಹಳೆಯ ದಿನಗಳು ಮತ, ಬಂದಿವೆ...ಬಾಲ್ಲ ಹಾಗೂ ತಾರುಣ್ಯದಲ್ಲದವಲ್ಲಿ.. 
ಗಿಜಿ. ತ 


STO TUS ಲ ಲು ಟ್ಟಿ ಟಂ ಒಂ ಭು ಗಜಾ ಎ 8ನ 
ಟು ಆ y 
ಹ ಇ ಯಾ ಇ ಇದ್ದರ ಎ.ಸಿ ಗಳ ನೌ ತಾಯಿ ಸ್ರಾಯಾಳ್‌ ಲ್‌ Pa Nu 
ಓಟ ಟ್‌ ಇ... ಬನ್ನ ಕಲಸ ಅಲ್ಲಿ ಆಗದಿದಲ್ಲ ದೇವರ bed eho Nes bend) ಇಲ್ಲಿಗೆ rd 'ಆ್‌ 
ಓಟ 
ಗದಾ a | NN = ಅಕ್ಕ ಗಿ ಅ ಸಟೆ ಇ ತಟ್‌ ನ ಹಾ © ದ ವಿಗ್‌ Me ಈ 
ವಿಷು. ಚಿಕ್ಕಮ ನಿನಗೆ ಪು£ ರೀೀದ . ಮಾ ಪಾರಾಳೆಗ ಬಹಳ ಅಂದರ ಬಹ 
[a 
CO ಕೌ 
ಪ್ರೀತಿ. 


೨ರ್ರತುಲ ಐನ ಹೈದರ ಅವರ ಆಯ ಕತೆಗಳು 252 


ಈ ಪತ್ರ ಬರದವರಿಗ ತಲುಪಲಿಲ್ಲ ಏಕಂದರೆ 1971ರಲ್ಲಿ ಇಂಡಿಯಾ-ಪಾಕ್‌ 
ಯುದ್ದ ಆರಂಭವಾಗಿತ್ತು ಭಾರತ ಮತ್ತು ಪಶ್ಚಿಮ ಪಾಕಿಸ್ತಾನದ ನಡುವೆ ಪೋಸ್ಟ್‌ 
ವಸ್ತ ಸಂಪೂರ್ಣ ನಿಂತು ಹೋಗಿತ್ತು, 


ಪ್ರೀತಿಯ ಸೆ ಸೋದರಿ ಜಮೀಲ ಅಲ್ಲಸಾ, 


ಸಹ 
Be ಪ್ರಾರ್ಥನೆಗಳು... ಶುಭಾಶಯಗಳು. 


b 
| 


ನಾನು ಇಲ್ಲಿಗೆ ಬಂದಾಗಿನಿಂದ ನಿನಗೆ ಅವಷ್ಟೂ 
ಒಂದಕ್ಕೂ ಉತರ ಬರಲಿಲ್ಲ.. ನಿನ್ನ ಮತ್ತು ಚಿಕ್ಕಮ್ಮ ತೇಜದ ಮತ್ತು ಆಫಾಬ ಮಗನ 
ಬಗ್ಗೆ ನಾನು ತುಂಬ ಚಿಂತಿತಳಾಗಿರುವೆ...ನಿವ ಈವ ಲೂ ಬರೆದಿದೆ, ಈಗಲೂ 


ನಾ ಗಾಟ 

ದಿ 
ತಾವು ಸಾಬು PY ಹ pa A PR PN 
ಗಿ ದರೂ ಮ್‌ wre ew lade 


ಹ್ಮ ಹಾ) 5 ಇವು ಕಾ ಹಾಸ್‌ ೯ ೯ ಸ 
ಬರೆಯುತ್ತೇನೆ, ಏನಾದರೂ ಮಾಡಿ, ಹೊಡೆದು ಬಡಿ 


3! 


he 


ಹಾದಿಗೆ ತಾ...ಸ್ಕೂಲಿಗೆ ಕಳಿಸು... ಅವನ ಫೀ ಮಾಫ್‌ ಮಾಡಿಸಲು... ಅವನು ಓದುವಲ್ಲ 
ಆಸಕ್ತಿ ವಹಿಸುವಂತೆ ಅವನಿಗೆ ತಿಳಿಹೇಳಲು ವರ್ಮಾ ಸಾಹೇಬ ನಿಗೆ ಹೇಳು... ಅವನು 
ನಾನಿದ್ಧಾಗಲೇ ನನ್ನ ಮುಂದೆಯೇ ಮಿತಿಮೀರಿ ಆವಾರಾ ಆಗಿದ್ದ. 

ನಾನು ಇಲ್ಲಿನ ವಿಷಯವನ್ನಲ್ಲ ಸವಿಸ್ತಾರ ಈಗಾಗಲ ಬರದಿರುವ. ಆ ಪತ್ರ ಐನಗ 
ತಲುಪಿರಲಿಕ್ಕಿಲ್ಲವೆಂದು ಭಾವಿಸಿ ಇಲ್ಲಿ ಮತ್ತಃ Snes ನೀನು ವನ್ನ ಚಿಂತೆಯಲ್ಲಿ 
ಮುಳುಗಿರಬೇಡ. ದೇವರ ಕರುಣೆಯಿಂದ ಎಲ್ಲ ಸರಿಹೋಗಬಹುದು. 

ಖೋಖರಾಪಾರದ ರಸೆಯಲ್ಲಿಬರೇಲಿಯ ಓರ್ವ ಬಡ ಮೌಲ್ವಿ ಸಾಹೇಬ ಹಾಗೂ 
ಅವರ ವೃದ್ದ ಪತ್ನಿಯ ಜೊತೆಯಾಯಿತು. ಅವರು ತಮ್ಮ ಮಗನ ಹತಿರ ಹೋಗಲು 
ಕರಾಚಿಗೆ ಹೊರಟಿದ್ದರು. ತುಂಬ ಸಭ್ಯ ಜನ...ನೀನು ಹಣ್ಣು ಮಗಳು, ಜೊತೆಗೆ 
ನೇಷನ್‌ ತುಂಬಿ "ಮಗಳು ಬೇರೆ...ಕರಾಚಿಯಲ್ಲಿ ಒಬ್ಬಳೇ ಎ 
ವರಗೂ ನಿನಗೊಂದು ವ್ಯವಸ್ಸ ಆಗುವದಿಲವೋ ಕಲ ನ ನವೆ 


& 
ರಸದ ಮ 23 ಸ ಅವರಿಗೆ ಹೀಗೆ 
ಹ 
ed 


ಆ 
ಬಿಟ್ಟಿದಾನೆ. ಆತ ಆರು ತಿಂಗಳು ಕರಾಚಿ, ಲಂಡನ್‌ 4 ಆರು ತಿಂಗಳು ಇರುತಾನೆ. 
ನಾನು ಆತನ ಬಗ್ಗೆ ತಿಳಿಯಲು ಪಾಕಿಸ್ತಾನಕ್ಕೆ ಬಂದಿರುವೆ...ಇದನ್ನು ಕೇಳಿದ ಅವರಲ್ಲಿನನ್ನ 
ಬಗ್ಗ ತುಂಬ ಕರುಣೆ ಹುಟ್ಟಿತ್ತು...ಅವರ ಮಗಳನ್ನೂ ಅವಳ ಗಂಡ ಮೂರು ಸಲ 
ತಲಾಕ್‌ ಎಂದು ಹೇಳಿ ತವರು ಮನೆ | ದಬ್ಬಿದ್ದ...ಆಕೆ ಈಗ ಬರೇಲಿಯಲ್ಲಿದು ತನ್ನ 


ಹಣೆಬರೆಹಕ್ಕಾಗಿ ಹಾ 


hy 


ಅಂತೂ...ನಾನು ಅವರೂಂದಿಗ ಲಾಲುಖೇತ ತಲುಪಿದ. ಇಲ್ಲಿ ಬಡ 
ಜರರು ವಾಸವಾಗಿದಾರ. ಅವರ ಮಗ ಮಹ್ಮದ ಲತೀಫ ಬಾನ್‌ ಯಾವುದೋ 
ಸಂಸತ ಹಶ್ರಿರ ಮೋಟ ಡ್ರೈವರಾಗಿ ಕಲಸ ವವಡುತಿದಾನ... ಚಿತ್ರ ಕೂಷ 
೨ ಸ 
ಸಜ ತಪಾ ನಡದುಕೊಳ್ಳುತಾನ... ಅವನಲ ಅತತ ಹಜಜ ಪಾ 
ಒದ a8 ಹಾವ 
ಪಾರಾ ಮತು ವನ್ನ ಬಗೆ ಉರಿ ಕಾರುಶ್ತಿದಳು. ನನಗಲ್ಲಿಯಾದರೂ ಅಡಿಗೆ ಕೆಲಸ 


254 ಕುರ್ರತುಲ ಐನ ಹೈದರ ಅವರ ಆಯ ಕತಗಳು 


ಕೂಡಿಸಿದರೂ ಸಾಕು ಅಲ್ಲಿಗೆ ಹೊರಟು ಹೋಗುತ್ತೇವೆ ಎಂದು ಭಾಯೀ ಲತೀಫ್‌ ರಿಗೆ 
ಹೇಳಿದೆ. ಆತ ನನಗಾಗಿ ನೌಕರಿ ಬೇಟ ಆರಂಭಿಸಿದ... ನಾವಿಲ್ಲಿದು ಹತ್ತು ಹನ್ನರಡು 
ದಿನಗಳಾಗಿದ್ದವು... ಒಂದು ದಿನ ಲತೀಫ ಭಾಯಿಯ ಹಂಡತಿ "ಮಿಲಾದ ಷರೀಫ್‌' 
ಆಚರಿಸಿದಳು..... ಅಂದು ನಾನು ಕೆಲ ಶ್ಲೋಕ ಹೇಳಿದೆ...ಅದನ್ನು ಕೇಳಿದ ಅವರಲ್ಲ 
ತುಂಬ ಹೊಗಳಿದರು...ಓಣಿಯವರೆಲ್ಲ "ಮಿಲಾದ ಷರಿಫ್‌' ಶ್ಲೋಕ ಪಠಿಸಲು ಕರೆಯ 
ತೂಡಗಿದರು.... ಬಹಳಷ್ಟು ಮನೆಗಳ ಹಣ್ಣು ಮಕ್ಕಳು ನನ್ನ ಬಗ್ಗೆ ಕನಿಕರ ಪಟ್ಟು 
ನಾಲ್ಕಾರು ರೂಪಾಯಿ ಕೂಡ ಕೊಡುತಿದರು. ಮತೊಮ್ಮೆ ಆ ಪ್ರದೇಶದ ಹಳ್ಳಿಗಳಲ್ಲಿ 
ಅಡ್ಬಾಡುವ ಕಾಲ ಮರಳಿ ಬಂತು...ಏನು ದೇವರ ಲೀಲ ಹ 

ಒಂದು ದಿನ ಒಂದು ಸಮಾರಂಭದ ಮಿಲಾದದಲ್ಲಿ "ದರ್ದೊ ಷರೀಪ್‌ 
ಓದಲಾಗುತಿತ್ತು.. ಹೊರಗೆ ಒಂದು ಮೋಟರ ಬಂದು ನಿಂತಿತು. ಅದರಲಿಂದ 
ವಿದೇಶದ ಜನ ಕಲವರು ಕ್ಯಾಮರಾದೊಂದಿಗೆ ಇಳಿದರು. ಲತೀಫ ; 
ಮಾಡುತಿರುವಲ್ಲಿಯ ಜನರಿರಬ ಕಂದು ಹೂರಗ ಹೋದ. ಅವರು ಯುರ 
ದೇಶದ ಟೂರಿಸ್ಟ್‌ರಾಗಿದರು. ಆ ಸಮಯದಲ್ಲಿ ಒಳಗೆ ಹಣ್ಣು ಮಕ್ಕಳು ಜೋರಾ 
"ದರ್ದೊೂ ಷರೀಫ್‌' ಹಾಡುತ್ತಿದರು. ಆ ಜನರಲ್ಲಿಯ ಒಬ್ಬ, ಅವನು ಉದುದ ಕಂಪು 
ಕೂದಲು ಬಿಟ್ಟಿದ್ದ ಹಾಗೂ ಮೀಸೆಗಳಿದವು...ನನ್ನನ್ನು ಕರೆದು ಇಂಗ್ಲೀಷಿನಲ್ಲಿ ಕೇಳಿದ- 
“ಈ ಆಲ್‌ ಮಮನ್‌ ಏನು?'' ಮೂದಲಿಗೆ ನನಗ ಏನೊಂದೂ ಹೊಳೆಯಲಿಲ್ಲ ಮತ್ತ 
ಯೋಚಿಸಿದ... "ಆಲ್‌ ಮಹ್ಯದ್‌' ಅವನ ತಿಳಿವಳಿಕೆಯಲ್ಲಿ 41! Mohamnmaden 


ಆಗಿತು... ತೂಬಾ...ತೂಬಾ... ಅಷ್ಟರಲ್ಲಿ ಮಾ ಪಾರಾ ಬಂದಳು... ಆಕೆ ಇಂಗ್ರೀಷಿನಲ್ಲಿ 
~ 


el 
t) 
CH. 
ಣಿ 
Pal 


2 
tl 


pu 
ಹ 


ತಿಳಿಸಿ ಹೇಳಿದಳು...ನಮ್ಮ ಜನರ 086€11£10ಟ% ಮೀಟಿಂಗ್‌ ನಡದಿದೆ...ಆ ಕಂಪು 


ೀಸೆಯವ ಮಾ ಪಾರಾಳನ್ನು ನೋಡುತಲೇ ಇದ... ನನ್ನ ಮಗಳೇನು ಎಂದು ನನ್ನನ್ನು 
ಕೇಳಿದ...ನಾನು "ಯಸ್‌' ಎಂದು ಹೇಳಿದೆ...ಆಕಯ ಪೋಟೋ ತಗಯಲು ನನ್ನ 
ಅಪ್ಪಣ ಕೇಳಿದ... ""ಸ್ಪನಿಂಗ್‌ ಪರ್‌ಷಿಯನ್‌ ಬ್ಯುಟಿ'' ಎಂದ....ನಾನು ಆಗಬಹುದು 
ಎನ್ನುವಂತೆ ತಲೆ ಅಲ್ಲಾಡಿಸಿದೆ. ಅವನು ಕೂಡಲೇ ಬಹಳಷ್ಟು ಫೋಟೋ ತೆಗದ.... ಈಗ 
ನಮ್ಮ ಸುತ್ತ ಜನ ಸುತುವರಿದರು...ಕೆಂಪು ಮೀಸಯವ ತನ್ನ ಕಾರ್ಡ ಮಾ ಪಾರಾಳ 


ಕೈಯಲ್ಲಿ ಕೊಟ್ಟ. ಇಂಥ ಹೋಟಲಿಗೆ ನಾಳೆ ಬೆಳಗೆ ಹತ್ತು ಗಂಟೆಗೆ ಬರಲು ಹೇಳಿದ... 


ಅವನು ಅಲ್ಲಿ ಮತಿಷು, ಫೋಟೋ ತೆಗೆಯುವುದಾಗಿ ಹೇಳಿದ... ಯಾವುದೋ ಫಾರವ್‌ 


೧೨ ಹಾ ನ 
ಹಾ ಗ pd ಆರಾ ಗ್ರ ಆಟ ಜಾ ಜ್‌ ೧ ಹ 
ಮಾಸಿಕಕ್ತಾಗಿ... ಅದರಿಂದ ಸಾಕಷ್ಟು, ಸಂಭಾವನೆ ಸಿಗುವುದಾಗಿಯೂ ಏಳದ... ವಾ 
ಹಸಗ ಲ್‌ ತ್ರಿ ಷೆ ಹಾ ೯ ಇಲಾ ಲ pS ಹಾಫ್‌ ಇಸಾ! 
ಪಾರಾ ಆ ಕೂಡಲೇ ರಾಜಿ ಆದಳು... ಆದರೆ ಲತೀಫ್‌ ಭಾಯಿಯನ್ನು ಕೇಳುವುದು 
ವ pos ಪ್ರಕ — ಹಾಸ್ತಾ ಡೆ ಅ.೧.“ ಟ್ಟು ms 
ಅವಶ್ಪವನಿಸಿತು ನನಗ. ನಾನು ಮಾ ಪಾರಾಗ....ನಾಳ ಪೋನ್‌ ಮಾಡಿ ಬರುವುದು 


ಬ 
ಕ ಹ ಹಾ ಸಾ” : eM ತಾತಾ ಫಿ © ವಿ ನ <« ಮ ಗ್ಯ 
ಅದವಾ ಬರಲಾರದ ಬಗ್ಗ ತಿಳಿಸುವುದಾಗಿ ಅವರಿಗೆ ತಿಳಿಸಂದು ಹೇಳಿದ. ಕಲಕಣಗಳ 
“A 


ನ್‌ಗಿ ವ್‌ ಎಸ ಗಾದ್‌ [as ಸನ ವಾ್‌ ದಗೆ ಧಾತು ಅಂತಾ ರು 4 ಹಾಡ 9 ಆರಾ 
ಸಂಕರ. ಅವರು ಅಲದ ಹೂರಟು ಹೋಡರ.. ಹಾಯತಿಕಾಲ ಲೀಫ್‌ ಭಾಯಿ 
A PRR ಹ ಜ್ನ ಗರಿ ಅಗೆ ಅಳ್‌ ಗಾಡ ರಾಯ ತಾಗ ಹಣ್ಣು ಗಾ ಸ ೧ರೇಲಿಯ ಹಾ ~~ 
ಮನಗೆ Ley Ld cuties THe U wll ಜದತಪಿದ ಆತ DUAL SET ಫಾ 
13 ಎಸ ಫ್‌ 
ಇಸ್‌ ರ್‌ ಪಗ ಸಾಸ ಗ ಕಾಯ್‌ ಇ ಪ್‌ ದರಾ ಎಸ ad 9 ಲ್ಲಿ ಗೌ ೯. RK ಹಾಜನಂ ಭಾ ಜಾ. 
we ಚಟ್‌್‌ಿ ಫಾ ಬಾಗಿ ಬಗಲ ಇರ NN ರಲ್ಲ) Ww ee ಬು ಟೂ) ಲೀಗ LIES ಒಟು ಲಿ ಟು “ಪ್‌ ಕೀಡು 3 


ತೂಕ ಮೂಲ ಜರ ಹದರ ಆವಕ ಆಕ ಕತೆಗಳು ೨55 


ಹಾಳಾಗುವುದಕ್ಕ ಮೂದಲ ಹಜ್ಜೆಯಾಗುತದೆ...ಘಾರನ್‌ ಪತ್ರಿಕೆಗಳಿಗಾಗಿ ಇವರು ಎಂಥ 
ಚಿತ್ರ ತಗೆಯುತ್ತಾರಂಬುದು ಗೊತ್ತೇನು ? ನಿನ್ನ ಮತ್ತು ನಿನ್ನ ಮಾ ಪಾರಾಳ ಜೀವನ 
ಚೆನ್ನಾಗಿರಬೇಕನ್ನುವುದಾದರೆ, ಹಾಗೂ ನಿನ್ನ ಗಂಡನ ಮೇಲೆ ದಾವಾ ಮಾಡಲು 


ಸಾಧ್ಯವಾಗಬೇಕನ್ನುವುದಾದರೆ ನೀನು ಸಜ್ಮ ರೀತಿಯಲ್ಲಿ ಇರಬೇಕು. ನಾನು ನಿನಗಾಗಿ 
ಓರ್ವ ಚಾಪಾನಿಯಲ್ಲಿ ಆಯಾದ ಕಲಸ ಹುಡುಕಿದೇನೆ... ಅಲ್ಲಿಗೆ ಹೋಗು...ಅವರು 


wy 


ಇನಗಿರಲುಕ್ಲಾರ್ಟರ್‌ ಕೂಡ ಕೂಡುತಾರೆ. ಹುಡುಗಿ ಯಾವುದಾದರೂ ಇಂಡಸ್ಟಿಯಲ್‌ 


ಇ ವಷ ps ಸ ` ಎ ಹ FS) ಹಾಲೆ ಎಬ ಕ 
ಕೆಲಸ ಕಲಿಯುತ್ತಾಳ. ಇಂಗ್ಲಿಷ ಕಲಿತಿದಾಳ. ಯಾವುದಾದರೂ ನರ್ಸರಿ 


ನಾತು ಒಪ್ಪಿದ ಹಾಗೂ ಮಾ ಪಾರಾಗ ಹೋಟಲ್‌ಗೆ ಹೋಗಬೇಡವೆಂದು 
ಸರಿಯಾಗಿಯೇ ಶಿಳೆ ಹೇಳಿದೆ... ಆದರ ಆಕೆ ಬೆಳಗು ಹರಿಯುತ್ತ] ುವಂತಯೇ ಯಾರಿಗೂ 


ಹಾವ್‌ 1 ೧ (೧: ವ ಇ ಕಾಣಾ ಇ ನ್ನ ಇತ ಗಣ 
೨ ಕ್ರ ಟೆ ಹೋದಳು...ಮ ವನ Ce ಲುಖೇತಕ | ಮರಳ ಬರಲಿ ಆಲು 


ಬರಯುತೇನೆ... ಮಾ ಪಾರಾಳನ್ನು ವಿದೇಶಿಗಳೂಂದಿಗೆ ಅದೇ ಫೈವ್‌ಸ್ಟಾರ್‌ 
ಹೋಟಲಿನಲ್ಲಿ ನೋಡಬಹುದಾಗಿತ್ತು ಆಕೆ ಹಗಲೆಲ್ಲ ಶಾ ಏನು ಮಾಡುತಾಳ 


ಯಾರೂ ಅರಿಯರು...ಬಹಳ ದಿನಗಳ ನಂತರ ನನಗೆ, ನಾನಿದ್ದ 
ಜಾಪಾನಿಯರ ಮನೆಗ ಪೋನ್‌ ಮಾಡಿದಳು...ಅಲ್ಲಿನನಗೆ ಲತೀಫ್‌ ಭಾಯಿ ಆಯಾಳ 
ನೌಕರಿ ಕೂಡಿಸಿದ... ನಾನು ನನ್ನ ಹೆಸರು ಮೋನಾ ಎಂದಿರಿಸಿಕೂಂಡಿದ್ದೆ. ಹಳಯ ನನ್ನ 
ುತಿನವರು ನೋಡಿದರೂ ಮೋನಾ ಆಯಾಳನ್ನು ಅವರು ಹೇಗೆ ಗುರುತಿಸು 
ದೆ... ನಾನು ಆಗಾಷಬ್‌ ಆವೀಜ ಹಮಾನಿಯ ಹುಡುಕುವಿಕಯನ್ನು ಮುಂದು 
ವರಿಸಿದ... ಹಲವಾರು ಕಡೆ ಫೋನ್‌ ಮಾಡಿದೆ...ಈಗ ಆತ ಕಾಯಂ ಲಂಡನ್‌ 


ಸ ಬೆ 
eel 


ವಪಯೇ ಇರುತಾನೆಂದು ಗೊತಾಯಿತು. ಅಲ್ಲಿಯ ವಿಳಾಸಕ್ಕೆ ಕಾಗದ ಬರದೆ...ಎಂದಿ 


ನಂತ ಉತ್ತರಕ್ಕಾಗಿ ಕಾಯುವುದನ್ನು ಆರಂಭಿಸಿದೆ...ಹಾಗೆಯೇ ಮೊದಲಿನಂತ 
ವರಾಶೆಯಾಯಿತು...ಒಂದು ದಿನ ಮಾ ಪಾರಾ ತುಂಬ ಅಂತಃಕರಣದ ದನಿಯಲ್ಲಿ 
ಫೋನ್‌ ಮಾಡಿದಳು...ಇಂಥ ಹೋಟಲಿನಲ್ಲಿ ಯಾರೋ ಆಗಾಹಮೂನಿ ತೆಹರಾನ್‌ 

ಇಳಿದುಕೊಂಡಿದಾರೆ. ನಾನಂತೂ ಆತನನ್ನು ಕಾಣಲು ಹೋಗುವು 


ದಿಲ್ಲ. ನೀನು ಹೋಗಿಬಾ...ಬಹುಶಃ ಡ್ಯಾಡಿ ಇದ್ದರೂ ಇರಬಹುದು...ನಾನು ಆ 
ಕೂಡಲೇ ನನ್ನ ಜಾಪಾ: ಮಳಿಗೆ ಹೇಳಿ ರಜೆ ಪಡೆದೆ. ಎಷ್ಟೋ ವರ್ಷಗಳ ನಂತರ 


ಡೆ 
ಶಂಗರಿಸಿಕೊಂಡು ee ಸೀರೆಯುಟ್ಟು ಹೊಡೆದುಕೂಳ್ಳುತಿರುವ ಹೃದಯ 
ದೊಂದಿಗೆ ಆ ಹೋಟಲ್‌ ತಲುಪಿದೆ. ರಿಸೆಪ್ಶನ್‌ ಕೌಂಟರ್‌ದಲ್ಲಿ ಆಗಾ ಹಮಾನಿಯ 
ಕೋಣೆಯ ನಂಬರ ವಿಚಾರಿಸಿದೆ...ಎದೆ ಬಡಿತ ಇನ್ನೂ ಹ 
ಬಿಳಿಚಿಗೂಳ್ತುತಲಿತ್ತು.. ಕೌಂಟರದಲ್ಲಿಯ ಹುಡುಗಿಯರು ನನ್ನನ್ನು ಅಚ್ಚರಿಯಿಂದ 


ಣಿ ಒಳ್ಳೆ ಟ್ಟ 


ಒಟ 


ಎ Ce ೦೨ ಲಪ ರಳ 1 ಕಟ್‌ ಕಾಜಲ ಇಲೆ ಹಾಲೆ ಜಾಣಾ ~ ಎಸ್‌ ರಾಳ ೧m ಏಂ 
ನೋಡಿದರು... ಅಕಸಾತಾಗಿ ಅದೇ ಸಮಂ ಯಕ್ಕ ಆ ಗಾ ಹಡಿ ಜಡಲಗೇ ಬಂದ ಆತ 
ಇಷಾ 


NE 
cl 
| 
el 
ಪಿ 
ಗ 
WW) 
Cl 
H 


ಷಬ್‌ ಆವೀಜ ಆಗಿರದೇ ಇಪ ತೈದು ಪರ್ಷದ ತರುಣ ಇಎನಾಗಿದೆ.. 


256 ಕುರ ತುಲ ಐನ ಹದರ ಅವರ ಆಯ ತಠಗಲ: 


ಇಂಗಿಷ್‌ ಬರುತಿಲ್ಲ ಅವನಿಗೆ ಹೇಳುವಷ್ಟು ಉರ್ದು ಭನ 1 ನಾ 
ಕೇಳಿದೆ... ಆಗಾಷಬ್‌ ಆವೀಜ ಹಮಾನಿ ನಿಮಗ ಗೂತ್ತೆ.. ಅವರು ಹೇ 
ಕೂದಲುಳ್ಳ...ಸುಂದರ...ಲಂಡನ್‌ದಲ್ಲಿರುತ್ತಾರ.... ಹರಕು ಮುರಕು ಉರ್ದು ದ 
ಹೇಳಿದ. ಆತನ ಹಂಡತಿ ಮತ್ತು ನನ್ನ ಚಿಕ್ಕಮ್ಮ ಷೇರಾಜದಲ್ಲಿ ಒಂದೇ ಕ 
ಇದರು...ಅವರೇ ಅಲ್ಲ....? 

ಇಷ್ಟು ಹೇಳಿದ ಆಗಾ ಹಮುಾನಿ ಈರಾನ ಏರ್‌ಲೈನ್‌ದ ಕೋಚಿನತ್ತ ಹೂರಟು 
ಹೋದ...ನಾನು ಮಾ ಪಾರಾಳ ಫೋನ್‌ ಬಂದ ನಂತರ, ಷಬ್‌ ಆವೀಜನ ಹಸರು 
ಫರಾ ಬರೆದಿದಳು, ಅದು ಪರ್ಸದಲ್ಲಿತ್ತು.. ಅದನ್ನು ತೆಗೆದು ತುಂಡು ತುಂಡು ವಾಡಿ 
ಹರಿದು ಅಲ್ಲಿಯೇ ಇದ ಡಸ್ಟ್‌ ಬಿನ್‌ದಲ್ಲಿ ತನನ ನಿಗ ಹೊರ ಬಂದ. 
ಈಗ ಶಾಂತಿಯಿದೆ. ಈಗ ಯಾವುದರ ಪ್ರತೀಕ್ಷೆ ಇಲ್ಲ...ಆದರೆ ಈಗ ಮಾ ಪಾರಾಳ 
ಚಿಂತೆ ಕಾಡುತ್ತಲಿದ.. ಅವಳು ನನ್ನಿಂದ ತುಂಬ ದೂರಾಗಿದಾಳೆ. ನಾನು ಅವಳ 
ತಾಯಿಯೆಂಬುದನ್ನು ಕೂಡ ಅವಳು ಯಾರಿಗೂ ಹೇಳುತಿಲ್ಲ....ಓರ್ವ ಆಯುಳನ್ನು 
ನನ್ನ ತಾಯಿಯೆಂದು ಹೇಗೆ ಹೇಳುವುದು-ಎನ್ನುತಾಳೆ...ನನ್ನ ಹತಿರ ಬಂದೇಕ 
ಇರುವುದಿಲ್ಲ.. ಎರಡೂವರೆ ನೂರು ರೂಪಾಯಿಗಳ ನೌಕರಿ ಮಾಡಿ ನಿನ್ನ ಸಾನವನ್ನೇಕ 


ಸ್‌ 
ಹಾಳು ಮಾಡಿಕೊಳ್ಳುತ್ತಿ.. ನನ್ನಲ್ಲಿ ಹಣದ ಕೊರತೆ ಇಲ್ಲ. ನಸ್ಯ ಆವರ ಜನಗ 
ಅವಳ ಹತ್ತಿರ ಇಷ್ಟೊಂದು ಹಣವಿರುವುದೇ ನನಗೆ ಚಿಂತೆಯಾಗಿದೆ...ಅದು ನನ್ನನ್ನು 


0 
ತ 
ಗೆ 

) 
ಸ 
ಹ 


ಕೊಲ್ಲುತಲಿದೆ...ಆಕೆ ಗುಂಡಾಗಳ ಹೋಟಲದಲ್ಲಿರುತಾಳ. ನಾನಾ ರೀ ನಧಿ 
ಜೊತೆ ಆಕೆಯ ದೋಸಿಯಿದೆ. ಒಮ್ಮೊಮ್ಮೆ ತನ್ನ ಓರ್ವ ಅರಬ್‌ ಪ್ರಂಡ್‌ ನೊಂದಿಗೆ 
ಬೇರುತಗ ಹೋಗುವುದಾಗಿ ಹೇಳುತಾಳ... ಫೋನ್‌ ಮಾಡಿ ಕ್ಯಾಬರ ಡಾನ್ಸ್‌ 
ಕಲಿಯಲು ಹಾಂಗ್‌ಕಾಂಗ್‌ಗೆ ಹೋಗುವುದಾಗಿ ಹೇಳುತಾಳೆ...ವಾರಗಟ,ಲೇ 
ಎಲ್ಲಿರುತಾಳೋ ಏನೋ...ವಾರದ ನಂತರ ಮುಖ ತೋರಿಸುತಾಳ... ಯಾವಳ 

ಫಿಲ್ಮ ಸ್ಟಾರ್‌ ಬಂದ ಹಾಗ ಬರುತಾಳ...ಬೆಲೆಯುಳ್ಳ ಯುರೋಪದ ಡ್ರೆಸ್‌, 


'ಲೆಬಾಳುವ ಆತರ, ನಿತ್ಸ ಹೂಸ ಹೂಸ ರೀತಿಯ ಹೇರ್‌ ಸ್ಕಲ್‌... ವಿಗ್‌...ಪಾಪ 


3 


[ 


ಲು 
ಲತೀಫ ಭಾಯಿ...ವರ್ಮಾ ಸಾಹೇಬನ ಹಾಗ ಸಜ್ಜಿ ವ್ಯಕ್ತಿ..ನನ್ನ ಬಗ್ಗ ತುಂಬ 
ಸಿಟ್ಟಾಗಿದಾನೆ... ನನ್ನನ್ನು ನೋಡಲು ಕೂಡ ತತ್ತ ಪಸಂ ಮುಖ ತಗೂಂಡು 
ಅವರನ್ನಲ್ಲ ನೋಡಲು ಲಾಲುಖೇಶಕ್ಕ ಹೋಗಲಿ... ಅವರಿಗೆಲ್ಲ ಮಾ ಪಾರಾಳ ಬಗ್ಗೆ 
ಎಲ್ಲ ತಿಳಿದಿದೆ... ನಾನಂತೂ ಮಾಪಾರಾ೪ಂದ ಒಂದು ಪೈಸ ಕೂಡ ತಗೊಳ್ಳುತ್ತಿಲ. 
ಆದರೆ ಅವರು ನಾನು ತೆಗೆದುಕೊಳ್ಳುತ್ತಿರಬಹುದೆಂದೇ ತಿಳಿದಿರ ಬೇಕು... 


«/ ಸಂ 


೨ 
! 


ಈಗ ಆಗಾಷಬ್‌ ಆವೀಜರ ಕಡೆಯಿ ಪೂರ್ಣ ವಿರಾಶಯಾಗಿರುವಾಗ ನನಗ 
ಮಾ ಪಾರಾಳೊಂದಿಗೆ ಇರಲು ಯಾವ ಆತಂಕವಿದೆ... ನನಗೇ ತಿಳಿಯಲಾರದ 
ಹಾಗಾಗಿದ....ಏನು ನಮ್ಮ ತಾಯಿ, ಹರ್‌ಮಜಿ ಚಿಕ್ಕಮ್ಮ ಹಾಗೂ ನಾಮು ಇದೀ 


ಟಿ eS 
ಇಚ ಹಾವೆ ಅಜಯ WN 
ಆಯುಷ್ಯ ಏನು ಮಾಡಿದೆವೋ ಅದನ್ನೇ ಈಗ ಮಾ ಪಾರಾ ತುಂಬ ದೊಡ್ಡ ರೀತಿಯಲ್ಲಿ 
[635] 


ಧಿ ಹಾಟ ಇ ದ್‌ ಈ ಷಾ ಹಾ ಕ 
ದೊಡ ಸ್ಟೈಲ್‌ನಲ್ಲಿ ಮಾಡುತಿದಾಳ...ನನ್ನ ಜಾಪಾನಿ ಮೇಮ ಸಾಬ, ನನ್ನ ಬಗ್ಗೆ ಆಕಗ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 2೨7 


[3 


ಪಾರ ಕರುಣೆಯಿದೆ, ನನಗೆ ಆಗಾಗ ಹೇಳುತಾಳೆ... ಟೋಕಿಯೋದಲ್ಲಿ ಒಂದು ಇಡೀ 
ದೇಶ ವೈಭವಪೂರೀತವಾದುದು, ಅದರಲ್ಲಿ ಜಾಪಾನದ ಸಾವಿರಾರು ಹುಡುಗಿ 
ಯರು ಇದೇ ಧಂಧೆಯಲ್ಲಿ ತೂಡಗಿದಾರೆ ಹಳೆಯ ಫ್ಯಾಷನ್ನಿನ ಹುಡುಗಿಯರು 


ಹಿಂದುಳಿದಿದಾರೆ... 


(೯ 


Kel 


pS ದಟ ಾ ಹಾಪ್‌ ಹಾಚಾ) ಹಾ ಇ ಕ್ಮ - 
ಸರಿ, ಆದರ ನನಗೆ ಮಾ ಪಾರಾಳಿಂದ ಹಣ ಪಡೆಯಲು ಹಿಂದೇಟು ಏಕೆ ? ಬಹುಶಃ 

ಮಾ ಹಾ ಇ _ $ ಹ ಮಿ ಸ್ನ ಸಾಗಪ್ಪ ಅಲ ಇಸಾ ಹಾ ಇ ಲಾಲು 
ನಾವು "ಮರ್ಯಾದ' ಮ ೨ "ಪ್ರತಿಷ್ಠ ಉ೫ರ೦ಬಿ ಪರದಯನ್ನು ಐಬಿ ಬುಂದ ಹಾಕಿ 


ಕೂಂಡಿದೇವೆ. ಆ ಪರದ ಕೇವಲ ಮೋಸದಾಗಿತ್ತು ಕೃತ್ರಿಮ ಗಾಂಭೀರ್ಯ 


ಮ 
ದಾಗಿತ್ತು..ಆ ಮೋಸ, ನಮಗ ನಾವೇ ಮಾಡಿಕೊಳ್ಳುತಿದೆವು.... ಬೀರೆಯವರಿಗೂ 
ಮಾಡುತಿದೆವು....ನಿನಗೆ ಬಹುಶ: ಗೊತ್ತಿದೆ. ಈರಾನದಲ್ಲಿ "ಖಾಂಗಿ' ಶಬ್ದ 
ಸೂಳೆಯರಿಗಾಗಿಯೇ ಇದೆ. ಈಗ ಬಹು ದೊಡ್ಡ'"ಹೈ ಕ್ಲಾಸ್‌ ಪಾರ್ಟಿ ಗರ್ಲ'' ಗಳಿಸಿದ್ದನ್ನು 
ತಿನ್ನಲು ನನಗೀಗ ನಾಚಿಕಯಾಗುತಲಿದೆ....ಎಂಥ ಅರ್ಥವಿಲ್ಲದ, ಅವಾಸವ... 
ಇದು....ಮತ್ತು ಮಾ ಪಾರಾಳ ಕಡೆಯಿಂದ ದಿನದಿನೇ ಇದರ ಬಗೆಗೆ ಒತ್ತಡ ಹೆಚ್ಚಾಗು 
ತಲೇ ಇದೆ....ನಮ್ಮ ಆ ಸಣ್ಣ ಹಾಗೂ ಕತ್ತಲೆಯಿಂದ ತುಂಬಿದ ಓಣಗಳು ಸುರಕ್ಷಿತ 
ವಾಗಿದವು... ಅಲ್ಲಿಯ ಜನ ಇಷ್ಟು ಅಮಾನುಷರಾಗಿದ್ದಿಲ್ಲ...ಇಲ್ಲಿ ಇಂದು ಹೊರಗಿನ 
ಅಡತಡೆಯಿಲ್ಲದ ವಾತಾವರಣದಲ್ಲಿ...ಈ ಕಣ್ಣು ಕುಕ್ಕಿಸುವ ಸಂಪತ್ತು ತುಂಬಿದ 


ಹಾ 
ಮಾಡರ್ನ್‌ ಜಗತ್ತು...ತುಂಬ ಭಯಾನಕವಾಗುತ್ತಕ್ರೂರವಾಗುತ್ತನಡೆದಿದೆ.... ಮತ್ತು 


ಮನುಷ್ಯ ಹೆಚ್ಚೆಚ್ಚು ಕೀಳಾಗಿದ್ದಾನೆ.... ಅದು ಏನೇ ಇರಲಿ, ನಾನು ನನ್ನ ನಸೀಬದಲ್ಲಿದ್ದು 
ಟು ಬ « ಟಿ ಟು 
ed 


ದನ್ನು ಉಣುಶಿದೇನ. ದೈವದೊಂದಿಗ ಸೇಡು ತೀರಿಸಿಕೊಳ್ಳಲೋಸುಗ ಮಾ ಪಾರಾಳಿಂದ 
ಯಾವುದೇ ರೀತಿಯ ಸಹಾಯ ಪಡೆಯುತಿಲ್ಲ 


a 


ಒಂದು ದಿನ ಅಕಸ್ಮಾತಾಗಿ ಆಗಾ ಫರ್‌ಹಾದ್‌ನ ಸಣ್ಣ ಮಗಳ ಭೇಟಿಯಾಯಿತು. 
ನನ್ನ ಜಾಪಾನಿ ಮೇಮ್‌ಸಾಬ ತನ್ನ ಯಾವಳೋ ಅಮೇರಿಕನ್‌ ಗೆಳತಿಯನ್ನು ನೋಡಲು 


ಹೋಗಿದಳು. ನಾನೂ ಆಕೆಯೊಂದಿಗಿದೆ....ಸಮೀಪದ ಬಹುದೊಡ್ಡ ಬಹುಮಹಡಿಯ 


ಬಂಗ್ಲೆಯ ಗೇಟಿನ ಒಂದು ಬದಿಯಲ್ಲಿ ಆಗಾ ಫರ್‌ಹಾದನ ಕಿರಿಯ ಅಳಿಯನ ಹಸರಿನ 
p - ಮಾತಿ ಡೆ ಎ 1) 
ಬೋರ್ಡಿತ್ರು...ನನ್ನ ಮೇಮ್‌ಸಾಬ ಅಮೇರಿಕನ್‌ರನ್ನು ನೋಡಲು ಅವರಲ್ಲಿಗೆ 
4 ಶ್ರ ೧ 5 ಎ 
ಹೋದಳು....ನಾನು ಹೊರಗೆ ಬಿಸಿಲಿನಲ್ಲಿ ಅತ್ತಿತ್ತ ಅಡಾಡುತಿದೆ..... ಹೀಗೆ ಅಡ್ಡಾಡುತ್ತ 
ಮಗಲ ಬಂಗ್ಲೆಯ ಗೇಟಿನೂೊಳಗೆ ಹೋದೆ....ಓ ! ಬಂಗ್ಗೆಯಲ್ಲ...ಅರಮನಯ 
| < ಎ ೮ ಸ 

ಅರಮನೆ.... ಆದು. ಅಮೇರಿಕನ್‌ ಪತ್ರಿಕೆಗಳಲ್ಲಿ ಚಿತ್ರಗಳಿರುತಾವಲ್ಲ ಹಾಗಿತ್ತು...ಒಳ 
ಮೊಗಸಾಲೆಯಲ್ಲಿ ಹೋದೆ...ಚಂದ್ರಕಾಂತ ಶಿಲೆಯ ನಲ...ಒಳಗ ಹಣಕಿಕ್ಕಿದ....ಬಿಳ 

ಹ ರಗ ವಾಘ್‌ 

ಲರ - Wr 


pe pe] Rs SN ಎಣ ಣಾ ಎಫ ಲ ಜಾವ) Re ಡ್‌್‌ 
ಮಗಳು ಎದುರಿಗೆ ಕಾಣಿಸಿದಳು. ನಾನು ಆ ಕೂಡಲೇ ಗುರುತಿಸಿದೆ... ಆದಷ್ಟೋ ಸಲ 
ಹ ಜಾರದ ಎ ಎ ೯೯ ಎಲಿ ಹ ನಡ ನ ಹಾಣೆ ತ ಅವು ಫ 
ಅವಳನ್ನು ಲಖನೌದಲ್ಲಿ ನೋಡಿದ್ದ, ಅವಳು ಬಿಳಿ ಬಣ್ಣದ ಟೆಲಿಪೋನ್‌ ಮೇಲ 
ಆ ರ್ಟ ಇವ ಹಾಕೆ 
ಹಾ ( ಹಾಲೆ ಹಾವ ವ ದ್ದ ಂ ಉದ ಹಾತ್‌ ಗಿ ಚೆ ಹಾಡ್‌ ಅವಾ ಸಾಸ 
ಭಾಗಾ ತನ್‌ ಹಲರ್ಲ್ಲ್ಲಕಪಣ್‌ ಹಟ್‌: ಮಾಡುತಿದಳು. "ಹಾಂ! ವಾವ 


( 

ಹಾ [3 ಒಲ 
po ಹಾಸ್ಯ ಬಾನ ಇ € ತ್‌ ಹಾಸ್‌ ಇಸಾಗೆ ಯಿ pos ಆಣವ ಟಾಕ್‌ 
ಸುಕರಿದ್‌ ನೀರ್‌ ಗಣ ಚಿಕ ಜ್‌ ಹಲವ ಪನ ಆರ್ಡರ್‌ ವನದ, 


8 ಒಂ 


— 
US RE 


ಹಾಗಾ 


೨ ಯುರೋಪದಿಂದ ತರಿಸಿದೇ 


[a 


ಹಾತ್‌ 
ಸಾಮಾ: 


ನೀರ್‌ಗಾಗಿ ಕೇವಲ ಆರು ರೂಮುಗಳಿಗೆ ಕೋಯಿ: 


ಕ್‌ು 
ಗ್‌ 


pe 


ಥರ್ಡ್‌ 


ಬೇಕು. 


<p 


ಕೇ 


ಕಾ 
UB 


ೋಡಿದಳ 


ಇ 
ಗೌ 
೬ 


ಣಾ 


[a 
[2 
ಆ 


ಗು 


ಲಿ 
pe] 


೧. 
ಆ 


ಕಾ 


wide 


ಇದ್‌ 


ಟ್ರ 


ಕ್ವ 
೯ 
€ವೆ 
ನ್ನ 
ತ 
ಸತ್ರ ಗಳೂಂದಿಗೆ 
ಛೆ 


Pew 


೧ 

) 

Ke Tod 
೧೨೦ 
ಇ 


pe) 
ಗು 


ಗಿ 

) 

ed 
ಟ್ರ 


ಎವಾ 


— 
ಈ) 
ಜಾಗ 
೩ 


೧.೨ 


ವಿಳಾ 

ಭಧ 

Wc 
೧ರ 
pa 
[a Wes 
wd 
ps1 


ಗಲಸದವಳಾ 


ಣ್‌ 
“Ce 

ಘೆ 
ke Po 


ಗ ಇ 
ುಹೇಬ 
ದೆ 


ಇ 


"vd p 


ವ್ಯ 


93 —್ಲ— ಹಾ. 
`` ಎಂದಾಗ ನಾನು 
ಸಂದ 
ಪಾನಿ ಮೇಮ್‌ ತ 


೯ ಸಾಹೇ 


. ನಾನಂತೂ ಪ್ರಾ 
ಛು ಟು ಟು 


ಊಟ್‌ 


ಗಿದಾರ 
ಓಟ ಲ ಟು. ಎ.ಎ 
CE 


ed 
Ses 
rT 


ಚ್‌ 


ಫೌ 
ಛಿ 


wih Ne ಟಾ (ಅಟ್‌ 
— ಅಘ ಹ 
» ಟಾಟ ಟಟ ೯ 


ಹಾ 


JO) 


(3 
ಸೆ 


ಗರ್‌ಗಳ ಒಂದು ಗುಂವಿನ 


6 mm 
5° 


[ee 
ಸಾ 


ಕ 


ಹಾಯ ೦೨೯ ್‌%ಾ 
ಶಿ 


pe ಇ ಸಾಯು 
ಲೂ? 


ರುತಿರ 
ಆ 
ಎ 
Cu, 


ದಣಿದ ಚೋರರ 


ಜಿಕಂದರೆ ಜಾ 


ಭಾ 
[US 
ಕ್‌ 


We 
ತಿಸಲು 


ನ 
ಣ್‌ 

ಕ 

ಸೆ 
ಎ 
Cones 
ಕು; 

ಕ್ಟ 
» ನಾಪತ 
EL 


ಮೊಗಸಾಲಿಯಿಂದ ಕೆಳಗಿಳಿದು ಗೇಟಿನಿಂದ ಹೊರಗೆ 


le 


ಎವಾ 

€ 
[a7] 

ಸ 

ಆ್‌ 
ಸಾಹೇಬ 


ಗಹ 
ಎ 
Ud 
ನೆ 
ಇದ್‌ 
ಹಿ 
E 


ಡಿ 


ಸ್‌ 
hs 


ಹೋಗಿ 


ps 
be as 
ಕ್‌ 
ಭಾವಿಸ 
ಣು 
ವಾ್‌ ಬಾನ್‌: ನಾ (ಕಾ 
ತಳಳ 


ದಿಗೆ ತಲುಪ 


ಕಾ ಹಾ 
ನಸ ಇಯ 
ಹಸ 

ಕ 


ede 


ಆ ಹಾಘಾನ 
೦ಬ ಒಳ್ಳೇ ಹ೦ಗಸ 


ಓರ 
ಹೂ 


ಪ್‌ 
A 
"Ve 
~~ 
po ಹಾಸ 
pe 
1, 


ಟಿ 


py 


ಕೊಲೆಗಡುಕರ 


[ee 
wi 

Nd 
eA 


ಓ 


ಹಾ 


ದಾಟ 
ಕ 
. 
[2 
pn 
wld 


ಈ ಕಾಗದವೂ, ವಿಳಾ 


ತಾಯಿಗೆ ಟಿ 


೦.೦ 
ಸ್‌ 
| 
“ದ 
ಕ 
೬) 


ಇ 


ರ ತರು 


Ud 


[es 


CoD 
ನಿಮಮ್‌ ತ 


ತಾಯಿಗೆ, ಟೋಕಿಯೋಕ 
ಸ್ಮಾರ. 


\ ee 


Ne 


೫ ೫ ಇಡಾ ಎನ 
ಅಜ 


ನ್‌ 5 ಸಾನ 
೬ ರಾಚ 


SAR 


ರಾ ಭ್ರಾತಾ 


Ce, We 
sl 
ಆ 


x 


~~ 
6 
ed 
dC. 


oN 


rs 
ವ್‌ 
NYT ಗಸ ~c 


ತನ್ನ 


ಇದ್‌ 
[a 


ಪೋಲಿಸರ ಹಣದ ಮನೆಯ ಒಂದು ದಶ್ನ-''ಕೊಲೆಯಾದವಳ ತಂದೆಯ 


[8 
ಹ V pes 9 ಕಾಣೆ ಇಸ್ರಾ ೯ ಹ ಗ ಜನೆ ಹೆ ಇತ 
ಹೆಸರೇನು?''ಎಂದು ಪೋಲಿಸ ಆಫೀಸರ ಕೇಳುತಾನೆ. 


"ತಂದಯ ಹೆಸರು....? ಈಶ್ವರೀ ಶಕ್ಕಿ....ದೇವರು ಬರೆದು ಕೊಳ್ಳಿ.....'' 
“ಬಿಚಿತ್ರ ಹಸರಿದ....'' 
"ಪ್ರತಿಯೊಂದು ಹಸರು ವಿಚಿತ್ರವಾಗಿರುತವೆ.....'' 


“ಈಶ.ರೀ ಶತಿ, ದೇವರು ಬಂಗಾಲಿಯಿರಬೇಕುು.'' 
ವ್ವ ದ 
“ಹೌದು ಸಾಹೇಬರೆ.....ಜನ್ಮ್ನ ಸಳ ಕಲಕತ್ತಾ....ಬಹುಶಃ ಈ ಅಶಾಶ್ವತ 
ಜಗತಿನಿಂದ ಹೊರಟು ಹೋಗಿದಾವೆ....'' 


""ಬ್ರಿಟಿಷ್‌.....'' 

"ಆತನ ಪಾಸ್‌ಪೋರ್ಟ ನಂಬರ..... Ta 

""ಪ್ರವಾಸ....ಪ್ರವಾಸ....ಪ್ರವಾಸ.....'' 

"ಸರಿಯಾಗಿ ಹೇಳು.'' 

""ಹಣದ ಪಾಸಪೋರ್ಟ.....?ಸೂನ್ಹೆ.....ಸೊನ್ನೆ.....ಸೊನ್ನೆ.....'' 

""ಏನು ಮತ್ತೆ ನಿನಗೆ ಹಿಸ್ಟಿರೀಯಾ ರೋಗ ಮರುಕಳಿಸಲಿದೆಯೇನು?'' 

“ಹೆಣದ ಪಾಸ್‌ಪೋರ್ಟ.....ಹಾಂ.....ಹಾಂ.....ಹಂ....ಹಂ.....ಸಫರ್‌ ಹೈ 
ದುಷ್ತಾರ....ಖ್ರಾಬ ಕಬ್‌ತಕ್‌....ಬಹುತ ಬಡೀ ಮಂಜಿಲ್‌ ಅದಮ್‌ ಹೈ... 
..ಹ....ಹಹಹಹಹ....ನಸೀಮ ಜಾಗೊ....ಕಮರ್‌ ಬಾಂಧೊ.... 
ಉಠಾವ್‌ ಬಿಸರ್‌.... ಅಜಿ ಉಠಾವ್‌ 'ಬಿಸರ ಕೆ ರಾತ ಕಮ್‌ ಹೈ...''ಎನ್ನುತ್ತ 
ಹಂಗಸು ಹಾಡು ಹಾಡತೊಡಗುತಾಳ.... ಪೋಲಿಸರು ಅವಳನ್ನು ಆಶ್ಚರ್ಯದಿಂದ 


"ಜವಾನಿ ವ ಹುಸ್ಟ್‌ ಜಾಂ ದೌಲತ್‌....ಎ ಚಂದ ಇನಾಸ್‌ಕ ಹೈ 
we 
ಜಗಡ....ಅಜಲ್‌ ಹ... ಉಸಾದಾ ದಸ್ತ ಬಿಸ್ತಾ ನೋಯಿದ್‌ ರುಖ್ಬತ್‌ ಹರ್‌ ಏಕ 
3 ವ 
ದಮ್‌ ಹೃಲಬ್ಬಾನ್‌ ದಸಸವಾಲ ಸಾಹಿಲ್‌ ತಯಿಹೂ ಹರ್‌ ಏಕ ಮುದಾಸ 
ವು ಕ ಜ್‌ 

ಸರಬ TE SES ಕಹ ಹು CY ELSE lps woop CNRS “ಮಗಳ 
ಹಣ್ಣುಮುಗಳು ಗ್ರಾ ಮೋಷೋನ್‌ ಲಕಾರ್ಡ ಮೇಲ ಮುಳ ಎಂತು ಹಾದಿದನ್ನೇ 


260 ಕುರ್ರತುಲ ಐನ ಹೈದರ ಅವರ ಆಯ ಕತಗಳು 


ಹಾಡುವ ಹಾಗೆ ಅರ್ಥವಿಲ್ಲದ ಮಾತುಗಳನ್ನೇ ಪುನಃ ಪುನಃ ಹೇಳುತಿದಾಳೆ....""ಸಫರ್‌ 
ಹೈ ದುಷ್ಟಾರ್‌....ಸಫರ ಹೈ ದುಷ್ಟಾರ್‌....ಬಹುತ ಬಡಿ ಮಂಜಿಲ್‌ ಅದಮ್‌.... 
ಅದಮ್‌... ಅದಮ್ಮ.....ಅಜಿ....ಛಾಪ ತಲಕ್‌ ಸಬ್‌ ಛಯಿನಿ ಮೋಸೆ ನಿಯಾ 
ಲಗಾಯೆಕೆ....ಛಾಪ ತಲಕ....ಖುಸ್ರು ನಿಜಾಮ ಕೆ ಬಲ ಬಲ್‌ ಜಾವು.....ಬಲ.ೂ 
ಬಲ್‌ ಬಲ್‌ ಬಲ್‌ ಬಲ್‌ ಬಲ್‌ ಬಲ್‌....''ಮತ್ತೆ ಆಕೆ ಫಿರ್ಕಿಯ ಹಾಗೆ ತಿರು ತಿರು 
ಅದನ್ನೇ ಅನ್ನತೊಡಗಿದಳು....ಆಕೆಯ ಜಡೆ ಬಿಚ್ಚಿತು....ನೀಳವಾದ ಕೂದಲುಗೆಔ 
ಹೆಗಲ ಮೇಲೆ ಹರಡಿಕೊಂಡವು. ಈಗ ಆಕೆ ನಾಲಗೆ ಹೊರಗೆ ತೆಗೆದು ಬಗರಿಯ ಫಣಿ 
ತಿರುಗತೊಡಗಿದಳು..... ಜೀವನದ ಸುಡುಗಾಡಿನಲ್ಲಿ ಕಾಳಿ ಕುಣಿದ ಹಾಗೆ... 


ಇಬ್ಬರು ಸಿಪಾಯಿಗಳು ಗಟ್ಟಿಯಾಗಿ ಹಿಡಿದು ತಂದು ಎಂಬ್ಯೊಲೆನ್ಸ್‌ದತ್ತ 


212 
ಬೊಂಬೈಯ ಮಹ್ಮದಅಲಿ ರೋಡಿನಲ್ಲಿರುವ ಪ್ರವಾಸಿಮಂದಿರದ ಕ್ಲಾರ್ಕ್‌- 
""ಪಾಕಿಸಾನಿ ಏನು?'' ಎನ್ನುತ್ತ ರಿಜಿಸ್ಟರ ತೆರೆದ. 

""ಪಾಕಿಸ್ತಾನಿಯೋ, ಹಿಂದೂಸಾನಿಯೋ ಗೊತಿಲ್ಲ...ನಿಜವಾಗಿ ಹೇಳಬೇಕೆಂದರೆ 
ನರಕದವಳು.....'' 


ಕ್ಲಾರ್ಕ್‌ ಬಂದ ಹೆಂಗಸನ್ನು ಅಚ್ಚರಿಯಿಂದ ನೋಡಿದ. 


""ನೀವು ನನ್ನನ್ನು ಪಾಕಿಸಾನಿಯೆಂದು ಏಕೆ ತಿಳಿದಿರಿ? ಏನು ನನ್ನ ಹಣೆಯ ಮೇಲೆ 
ಬರೆದಿದೆಯೇ ಹಾಗೆಂದು?'' 


"ಇಲ್ಲ ಬೇಗಂ ಸಾಬ, ನೀವು ಸುತ್ತಲೂ ಎಲ್ಲವನ್ನೂ ನೋಡುವ ರೀತಿ ಕಂಡು, ಇಲ್ಲಿ 
ಬರುವ ಕೆಲ ಪಾಕಿಸಾನಿಗಳು ಪ್ರತಿಯೊಂದನ್ನೂ ಸಂಶಯ ದೃಷ್ಟಿಯಿಂದಲೇ 
ನೋಡುವುದರಿಂದ, ನೀವೂ ಪಾಕಿಸಾನಿಯಿರಬಹುದೆಂದು ಕೇಳಿದೆ....'' 


""ನಾನು ಇಡೀ ಜಗತ್ತನ್ನೇ ಸಂಶಯ ದೃಷ್ಟಿಯಿಂದ ನೋಡುತ್ತೇನೆ....ಯಾರಿಗೆ 
ಗೊತ್ತು ನೀವು ಕೂಡ ನನ್ನನ್ನು ಗುಪಚಾರಳಿರಬೇಕಂದು ಪೋಲಿಸ ಠಾಣೆಯಲ್ಲಿ ಬಂದಿ 
ಮಾಡಿದರೆ, ಹುಚ್ಚಿಯೆಂದು ಹೆಸರಿಟ್ಟು ಹುಚ್ಚರ ಆಸ್ಪತ್ರೆಗೆ ಸೇರಿಸಿದರೆ, ನನ್ನ ಬೆನ್ನಲ್ಲಿ 
ಚೂರಿ ಹಾಕಿ ನನ್ನ ಹೆಣವನ್ನು ಗಡಿಯಲ್ಲಿ ಒಗೆಸಿದರೆ, ನನ್ನ ಆಭರಣ ದೋಚಿ ತಿಂದು 
ಹಾಕಾದರೆ, ನನ್ನನ್ನು ಮೋಸಗಾರ್ತಿಯೆಂದು ಹಿಡಿದು ಹಾಕಿದರೆ....ನನಗೆ ಕಲಂಕ 
ತಗಲುವ ಹಾಗೆ ನನ್ನೊಂದಿಗೆ ನೀವು ವರ್ತಿಸಿದರೆ....ನಾನು ಸಾವಿರಾರು ಪತ್ರ 
ಬರೆದರೂ, ಒಂದಕ್ಕೂ ಉತ್ತರ ಬರೆಯದೆ ಹೋದರೆ.....'' 


ಕ್ಲಾರ್ಕ್‌ ಗಾಬರಿಯಿಂದ ಮ್ಯಾನೇಜರನನ್ನು ಕರೆಯಲು ಎದ್ದ 
""ಗಾಬರಿಯಾಗಬೇಡಿ. ನಾನೀಗ ಸಂಪೂರ್ಣ ಚೆನ್ನಾಗಿದ್ದೇನೆ. ಇಲ್ನೋಡಿ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 261 


ಮೆಡಿಕಲ್‌ ಸರ್ಟಿಫಿಕಟ್‌.....''ಎನ್ನುತ್ತ ಆಕೆ ತನ್ನ ಪರ್ಸ್‌ ತೆರೆದಳು.....ಮತ್ತೆ 
ಮುಚ್ಚಿದಳು. 


"ನಾನೊಂದು ಫೋನ್‌ ಮಾಡಬಹುದೇ.....?'' 

""ಅವಶ್ಯ....'' ಎಂದು ಕ್ಲಾರ್ಕ್‌ ಹೇಳಿದ. 

ಹೆಣ್ಣುಮಗಳು ಟೆಲಿಫೋನ್‌ ಡಿರೆಕ್ಟರಿಯಲ್ಲಿನಂಬರ ಹುಡುಕ ತೊಡಗಿದಳು. ಕೆಲ 
ಕ್ಷಣಗಳ ನಂತರ ಆಕೆ ಒಂದು ನಂಬರ ಡೈಲ್‌ ಮಾಡಿದಳು... 

"“ಹಲೋ....ಹಲೋ....ಶೇಖ ತಾವುಸ್‌ ಇದ್ದಾರೆಯೇ ? ನಾನು ರಷ್ಕ್‌ಕಮರ್‌ 
ಮಾತಾಡುತ್ತಿದೇನೆ....'' 

“ಓಹೋ... ರಷ್ಕ್‌ಕಮರ್‌ ಸಾಹಿಬಾ, ಈ ಹುಣ್ಣಿಮೆಯ ಚಂದಿರ ಎಲ್ಲಿಂದ 
ಕಾಣಿಸಿಕೊಂಡ....ನೀವು ಕರಾಚಿಗೆ ಹೋಗಿದಿರೆಂದು ಕೇಳದ್ದ.....'' 


ಇಗ 


"ಹಾಂ !....ಹೌದು.....ಇಂದೇ ಬೆಳಗ್ಗೆ ಹತ್ತು ಗಂಟೆಗೆ ಅಲ್ಲಿಂದ ಮರಳಿ 


ಇಪ್ಪತ್ತೈದು ವರ್ಷ ಮೊದಲು ಆಕೆ ಆಗಾಫರ್‌ಹಾದ್‌ನೊಂದಿಗೆ ಮುಂಬೈಗೆ 
ಬಂದಾಗ ಶೇಖ ಸಾಹೇಬನಲ್ಲಿ ಅವೆಷ್ಟೋ ಸಮಾರಂಭಗಳು ಏರ್ಪಟ್ಟಿದ್ದವು....ಶೇಖ- 
ತಾವುಸ್‌ ಕೂಡ ಆ ಕಾಲದಲ್ಲಿ ಕಥೆಗಳನ್ನು, ಕವಿತೆಗಳನ್ನು ಬರೆಯುತ್ತಿದ್ದ ಹಾಗೂ 
"ತಾವುಸ್‌' ಆತನ ಕಾವ್ಯನಾಮವಾಗಿತ್ತು ಇತ್ತೀಚಿನ ದಿನಗಳಿಂದ ಸಾಹಿತ್ಯದ ಸಂಪರ್ಕ 
ಆತನಿಗಿಲ್ಲ.. ಈಗ ಬಹು ದೊಡ್ಡ ಕಬ್ಬಿಣದ ವ್ಯಾಪಾರಿಯಾಗಿದ್ದಾನೆ.... ಆದರೆ ಆಗಾಗ 
ಸಂಗೀತ, ಸಾಹಿತ್ಯಕ್ಕೆ ಸಂಬಂಧಿಸಿದ ಸಭೆ ಸಮಾರಂಭಗಳನ್ನು ಹಮ್ಮಿ ಕೊಳ್ಳುತಾನೆ.... 

"ಹಾಗಾದರೆ ಹೇಳಿ, ಯಾವಾಗ ಬೇಟಿ.....?'' ಎಂದು ಅವನು ಕೇಳಿದ. 
""ಆಕಸ್ಮಿಕವಾಗಿ ಮನೆಯಲ್ಲಿ ನಾಳೆಯೇ ಒಂದು ಸಮಾರಂಭ ಇದೆ. ನಿಮ್ಮ ವಾಸ್ತವ್ಯ 
ಎಲ್ಲಿದೆ?'' 

""ನೂರಸ್ಸಲಾಮ ಪ್ರವಾಸಿ ಮಂದಿರ....'' 

ಓಹೋ.....'' ಎಂದ. 

ಒಂದು ವೇಳೆ ಓಬೆರಾಯ್‌, ಶೆರ್ಸನ್‌ ಅಥವಾ ತಾಜ ಹೋಟಲಿನಲ್ಲಿ ಇಳಿದು 
ಕೊಂಡಿದರೆ....ನಾನೇ ಸ್ವತಃ ಕಾರು ತೆಗೆದುಕೊಂಡು ಕರೆಯಲು ಬರುವೆ....ಎಂದು 
ಶೇಖ ತಾವಸ್‌ ಹೇಳುತ್ತಿದ್ದ ಈಗ ಕೊಂಚ ಅನಾಸಕನಾಗಿ ಉತರಿಸಿದ-""ನಾಳ ನೀವು 
ಏಳು, ಏಳೂವರೆ ಹೊತ್ತಿಗೆ ಬನ್ನಿ. ನಾನು ವರ್ಲಿ ಸೀಫೇಸ್‌ದಲ್ಲಿರುತ್ತೇನೆ. ನಿಮಗೆ 
ಸುಲಭವಾಗಿ ಬಸ್‌ ಸಿಗುತ್ತದೆ. ನನ್ನ ಅಡ್ರೆಸ್‌ ಬರೆದು ಕೊಳ್ಳಿ...” 

ಮಾರನೆಯ ದಿನ ಸಾಯಂಕಾಲ, ಪ್ರವಾಸಿ ಮಂದಿರದ ಕ್ಲಾರ್ಕ್‌ನಿಂದ ೭ 
ನಂಬರ ತಿಳಿದುಕೊಂಡು ಒಂದು ಬಸ್‌ ಸ್ಥಾಪಿನಲ್ಲಿ ಹೋಗಿ ನಿಂತಳು. ಬಹಳ ದೊಡ್ಡ 


ಲ್ಪ 
ಕ. ಇತು ಅರ್ಧ ಗಂಟೆ ಕಳೆದ ನಂತರ ಒಂದು ಬೇರೆ ಬಸ್‌ನಲ್ಲಿ ಹತ್ತಿದಳು. ಆಕೆಗೆ 
[| 


262 ಕುರ್ರತುಲ ಐನ ಹೈದರ ಅವರ ಆಯ್ದ ಕತೆಗಳು 


ಬೊಂಬೈಯ ರಸೆಗಳ ಪರಿಚಯವಿರಲಿಲ್ಲ ಬೇರೊಂದು ಬಸ್‌ಸ್ಟಾಪ್‌ನಲ್ಲಿಳಿದಳು. 
ಅಲ್ಲಿಂದ ಮತ್ತೊಂದು ಬಸ್‌ ಏರಿದಳು. ಆ ಬಸ್ಸಿನವನು ಹಾಜಿ ಅಲಿ ಸ್ಟಾಪಿನಲ್ಲಿಳಿಸಿದ. 
ಆಕೆ ದಣಿದು ಹೋಗಿದ್ದಳು. ಕೊಂಚ ಸುಧಾರಿಸಿಕೊಳ್ಳಲು ಸಮುದ್ರದ ದಂಡೆಯಲ್ಲಿ 
ಕುಳಿತಳು. ಎದುರಿಗೇನೇ ಒಂದು ಎತ್ತರದ ಸ್ಥಳದ ಮೇಲೆ ಹಾಜಿ ಅಲ್ಲಿಯ ಸುಂದರ 
ಶ್ವೇತವರ್ಣದ ದರ್ಗಾ, ಬೆಳಕಿನ ಆಗರವಾಗಿ ಗೋಚರಿಸಿತು. ಗುರುವಾರದ ಸಂಜೆ 
ಅದು....ಬಹಳಷ್ಟು ಭಕ್ತರು ಸಾಲುಸಾಲಾಗಿ ದರ್ಗಾದತ್ತ ಹೊರಟಿದ್ದರು. ಆಕೆ 
ಅಲ್ಲಿಂದಲೇ ಪ್ರಾರ್ಥನೆ ಸಲ್ಲಿಸಿದಳು....ಹಾಗೂ ಓರ್ವ ಬುರ್ಮಾ ಹಾಕಿಕೊಂಡಿದ್ದ 
ಹೆಣ್ಣುಮಗಳಿಂದ ವರ್ಲಿ ಸೀಫೇಸ್‌ದ ದಾರಿ ಕೇಳಿಕೊಂಡು ನಡೆದುಕೊಂಡೇ 
ಹೊರಟಳು. ಕೆಲಹೊತ್ತಿನ ನಂತರ ಒಂದು ವೈಭವಪೂರ್ಣ ಸೌಧದ ಎದುರಿಗೆ ನಿಂತಳು. 
ಶೇಖ ತಾವುಸ್‌ನ ಸೊಗಸಾದ ಫ್ಲ್ಯಾಟ್‌ ಐದನೆಯ ಅಂತಸಿನಲ್ಲಿತ್ತು ಡ್ರಾಯಿಂಗ್‌ 
ರೂಮಿನಲ್ಲಿ ಸಮಾರಂಭ ಭರ್ಜರಿ ಸಾಗಿತ್ತು...ರಷ್ಕ್‌ಕಮರ್‌ ತನ್ನ ಕೆದರಿದ ಕೂದಲು 
ಗಳಲ್ಲಿ ಸಾಮಾನ್ಯ ಸೀರೆಯಲ್ಲಿ ಕಳೆದು ಹೋಗಿರುವ ಸೌಂದರ್ಯ, ವ್ಯಕಿತ್ವದಿಂದಾಗಿ 
ಮುನ್ಸಿಪಾಲ್ಪಿಯ ಸ್ಕೂಲ ಟೀಚರ ಹಾಗೆ ಕಾಣಿಸುತ್ತಿದ್ದಳು. ಅಲ್ಲಿದ್ದವರಲ್ಲಿ ಒಬ್ಬನಂತೂ 
ಕೇಳಿಯೇ ಬಿಟ್ಟ-""ಏನು ತಾವು ಯಾವುದಾದರೂ ಸ್ಕೂಲಿನಲ್ಲಿ ಓದಿಸುತ್ತೀರಾ.....?'' 
ಬೇಗಂ ತಾವುಸ್‌ ಕೂಡ ವಿಶೇಷ ಉತ್ಸಾಹ, ಆಸಕ್ತಿತೋರಿಸಲಿಲ್ಲ ಒಂದೆರಡು ಗಜಲ್‌ 
ಕೇಳಿ ಅತಿಥಿಗಳು ಔಪಚಾರಿಕ ವಾಹವ್ವಾ....ವಾಹವ್ವಾ ಹೇಳಿ ಉಪೇಕ್ಷೆ 
ಮಾಡಿದರು...ಆಕೆ ಒಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತಿದ್ದಳು..... 


ರಾತ್ರಿಯ ಹತ್ತುಗಂಟೆಯಾಗಿತ್ತು ಜನ ಡಿನ್ನರ್‌ಗಾಗಿ ಎದ್ದರು. ಆಗ ಓರ್ವ ಮುಂದೆ 
ಬಂದು ಆಕೆಯೊಂದಿಗೆ ಮಾತಾಡತೊಡಗಿದ. ಅವಳು ಮನದಲ್ಲಿಯೇ ಅವನಿಗೆ ವಂದನೆ 
ಸಲ್ಲಿಸಿದಳು. ಪ್ಲೇಟ ತೆಗೆದುಕೊಂಡು ಅವನೊಂದಿಗೆ ಸಮುದ್ರದತ್ತ ಮುಖ ಮಾಡಿ 
ಒಂದೆಡೆ ಬಂದು ಕುಳಿತರು. ಆತ ಖಾನಸಾಬ ಖಾನಸಾಬ, ಅತ್ಯಂತ ಸಭ್ಯ, ಶಾಲೀನ 
ಮನುಷ್ಯನಾಗಿ ಕಾಣುತ್ತಿದ್ದ ಊಟ ಮುಗಿದ ಕೂಡಲೇ ಆಕೆ ಖಾನ ಸಾಹೇಬನಿಂದ 
ವಿದಾಯ ಹೇಳಿದಳು ಅವನು-""ನನಗೊಂದು ಕೆಲಸಕ್ಕಾಗಿ ಸರಿಯಾಗಿ ಹನ್ನೊಂದೂವರೆ 
ಗಂಟೆಗೆ ಒಂದೆಡೆ ತಲುಪಬೇಕಾಗಿದೆ....ನಾನು ಕೋಲಾಬಾದಲ್ಲಿರು ತೇನೆ. ತಾವು ಎಲ್ಲಿಗೆ 
ಹೋಗುತ್ತೀರಿ....?'' ಎಂದು ರಷ್ಕಕಮರಳನ್ನು ವಿಚಾರಿಸಿದ. 


“ಮಹ್ಮದ್‌ ಅಲಿ ರೋಡ.....'' 


"ನನಗೂ ಸೌತ್‌ ಬೊಂಬೈಗೆ ಹೋಗಲಿದೆ. ಆದರೆ ದಾರಿಯಲ್ಲಿ ಕೊಂಚ 
ಕೆಲಸವಿದೆ. ನಂತರ ನಾನು ತಮ್ಮನ್ನು ತಮ್ಮ ಸ್ಥಳಕ್ಕೆ ತಲುಪಿಸುತ್ತೇನೆ. ತಮಗೆ ಯಾವುದೇ 
ರೀತಿಯ ಆತಂಕವಿಲ್ಲ ತಾನೇ?'' 


ಕೆಳಗೆ ಬಂದು ಆಕೆ ಖಾನ ಸಾಹೇಬನ ಕಾರಿನಲ್ಲಿ ಕುಳಿತಳು. ಖಾನ್‌ ಸಾಹೇಬ 
ಇಂಜಿನ್‌ ಸ್ಟಾರ್ಟ ಮಾಡುತ್ತ ಹೇಳಿದ-""ಕಮರ್‌ ಸಾಹಿಬಾ, ನಾನು ಇಂಪ್ರೆನಾದಲ್ಲಿ 
ಹಗ ಬಗ್ಗೆ ವಿಮರ್ಶೆ ಬರೆಯುತ್ತೇನೆ. ತಮ್ಮನ್ನು ನೋಡಿದರೆ, ತಾವು ಕೇವಲ 
ಸಾಮಾನ್ಯ ಕವಯಿತ್ರಿ ಅನ್ನಿಸುವುದಿಲ್ಲ...... ಪರಘಾರ್ಮಿಂಗ್‌ ಆರ್ಟಿಸ್ಟ್‌ ಇರ 


೭೨ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 203 


ಬೇಕೆಂದೆನ್ನಿಸುತುದೆ....... ಅಥವಾ ಇದಿರಬೇಕೆಂದೆನ್ನಿಸುತುದೆ......ಈ ಸಮಯದಲ್ಲಿ 


ಯಾವುದೋ ಕಾರಣದಿಂದ ತುಂಬ ಚಿಂತೆಯಲ್ಲಿದ್ದೀರಿ.... ನಾಮು ಯಾವುದೇ ರೀತಿಯ 
ಸಹಾಯ ತಮಗೆ ಮಾಡಬಹುದೇ?'' 


"“ತಾವು ಬಹುಶಃ ಕೇಳಿರಬೇಕು ನನ್ನ ಹಾಡುಗಳನ್ನು. ಒಂದು ಕಾಲದಲ್ಲಿ ನಾನು 
ರೇಡಿಯೋದಲ್ಲಿ ತುಂಬ ಹಾಡುತಿದೆ.'' 


ಖಾನ್‌ಸಾಬ ಕಾರು ನಡೆಸುತ್ತ ನಡೆಸುತ್ತ ಚುಟಕಿ ಬಾರಿಸಿ ಹೇಳಿದ-""ದೇರ್‌ ಯು 
ಆರ್‌....ನನ್ನ ಅನಿಸಿಕೆ ಎಂದೂ ಸುಳ್ಳಾಗುವುದಿಲ್ಲ...ಒಂದು ವೇಳೆ ತಮಗೆ ಸರಿ 
ಅನ್ನಿಸಿದರೆ, ತಮ್ಮ ತೊಂದರೆಯೇನೆಂಬುದನ್ನು ಹೇಳುತೀರಾ?.....ನನ್ನ ಈ ಲೈನ್‌ದಲ್ಲಿ 
ನಾನು ಆರ್ಟಿಸ್ಟ್‌ಗಳ ದುಃಖಮಯ ಜೀವನ ಬಹಳಷ್ಟು ಕಂಡಿದ್ದೇನೆ.... ಮನುಷ್ಯ, 
ಮನುಷ್ಯನನ್ನು ಯಾವ ರೀತಿ ಪೀಡಿಸುತಾನೆಂದರೆ ಅವನ ನೀಚತನ, ಅಮಾನುಷತೆಯ 
ಕಂಡು ನನಗೀಗ ಅಚ್ಚರಿ ಎನ್ನಿಸುವುದಿಲ್ಲ... ಅಷ್ಟೊಂದು ದುಃಖಿ ಕಲಾವಿದರನ್ನು 
ಕಂಡಿದ್ದೇನೆ.....'' 


"ಇಲ್ಲ...ನನ್ನದೇನು ಹಾಗಿಲ್ಲ....ನನ್ನ ಸ್ತಿತಿ ಚೆನ್ನಾಗಿದೆ....ಕೇವಲ ಪ್ರವಾಸದ 


ಓ ! ಆತ್ಮ ಗೌರವವುಳ್ಳ ಹೆಣ್ಣು ಮಗಳು....ಖಾನಸಾಬ ಮನಸ್ಸಿನಲ್ಲಿಯೇ 
ಯೋಚಿಸಿದ. ಮೌನವಾಗಿಯೇ ದಾರಿ ಸಾಗಿತು. ಮೆರಿನ್‌ ಡ್ರೈವ್‌ದಿಂದ ಸಾಗುವಾಗ 
ಆತ ವಾಚ್‌ ನೋಡಿಕೊಂಡು ಹೇಳಿದ-""ಬನ್ನಿ ಎಲ್ಲಿಯಾದರೂ ಕಾಫಿ ಕುಡಿಯೋಣ.'' 
ಅವರು ಓಬೇರಾಯ್‌ ತಲುಪಿದರು. ರೆಸ್ಟೋರಾನ್‌ದಲ್ಲಿ ಹೋಗಿ ಕಾಫಿಗೆ ಆರ್ಡರ್‌ 
ಕೊಟ್ಟು ಸುಮ್ಮನೆ ಕುಳಿತರು.....ಸಭ್ಯ ಹಾಗೂ ಅಂತಃಕರಣದ, ಅನುಕಂಪದ 
ಮನುಷ್ಯ.... ವರ್ಮಾ ಮತ್ತು ಲತೀಫಖಾನ್‌ನ ಹಾಗೆ....ರಷ್ಕ್‌ಕಮರ್‌ ಮನದಲ್ಲಿಯೇ 
ಭಾವಿಸಿದಳು.....ಮತ್ತೆ ತಾನೇ ಎಲ್ಲ ಹೇಳಲಾರಂಭಿಸಿದಳು.... 


"ನನ್ನ ಗಂಡ ನನ್ನನ್ನು ಬಿಟ್ಟು ಲಂಡನ್‌ಗೆ ಹೋಗಿದ್ದರು. ನಾನು ಅವರ 
ಸಂಬಂಧಿಗಳ ಹತಿರ ಕರಾಚಿಗೆ ಹೋಗಿದ್ದೆ ಮಗಳೊಂದಿಗೆ. ಅಲ್ಲಿ ಅವಳ ಮದುವೆ 
ಮಾಡಿದೆ. ಈಗ ವಾಪಸ್‌ ಬಂದಿದ್ದೇನೆ.'' 


ಅನುಭವಿ ಖಾನಸಾಬನಿಗೆ ಅವಳು ಸತ್ಯ ಹೇಳುತ್ತಿಲ್ಲವೆಂಬುದು ಆ ಕೂಡಲೇ 
ಗೊತಾಯಿತು. ಅವಳನ್ನು ಕಾಡಿಸಿ, ಪೀಡಿಸಿ ನಿಜ ಕೇಳುವುದಕ್ಕಿಂತ ಕರುಣೆಯಿಂದ 
ವಿಚಾರಿಸಿದ-""ಈಗ ಏನು ಮಾಡಬೇಕು ಎನ್ನುತಿದ್ದೀರಿ?”' 

"ಇನ್ನೂ ವಿಚಾರ ಮಾಡಿಲ್ಲ. ಲಖನೌಕ್ಕೆ ಹೋಗಿ ಯೋಚಿಸುತ್ತೇನೆ''. 

""ತಾವು ಖವ್ವಾಲಿ ಹಾಡಲು ಇಚ್ಛೆ ಪಡುತ್ತೀರಾ?'' ಎಂದು ಕೇಳಿದ ಅವನಿಗೆ, ಮತ್ತೆ 
ಅನ್ನಿಸಿತು ಇವಳು ಸ್ಟೇಜ ಮೇಲೆ ಖವ್ವಾಲಿ ಹಾಡುವ ವಯಸ್ಸಿನವಳಲ್ಲ... ಎಂದು. 


ರಷ್ಕ್‌ಕಮರ್‌ ಮುಗುಳ್ನಗುತ್ತ ಹೇಳಿದಳು-""ಈ ವಯಸ್ಸಿನಲ್ಲಿ ಖವ್ವಾಲಿ 
ಹಾಡಬಲೆನೆ...?'' 


264 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


"`ಏಕಿಲ್ಲ....''ಎಂದು ಖಾನ ಸಾಹೇಬ ಮಾತಿಗಾಗಿ ಮಾತಾಡಿದ.... ""ಷಕೀಲಾ 
ಬಾನು ಭೂಪಾಲಿ ಅದಷ್ಟೋ ವರ್ಷಗಳಿಂದ ಹಾಡುತಿದಾ 
ರಜಿಯಾಬಾನು....ಶಕೀಲಾಬಾನು ಮತ್ತುನೂರಜಹಾರಂತು ಇಂಗಂಡ ಪ ಜಾ ಕೂಡ 
ಮಾಡಿ ಬಂದರು....ಮತ್ತೆ ಅವನು ತನ್ನ ರಿಸ್ಟ್‌ವಾಚ್‌ ನೋಡಿ... "“ಬನ್ನಿ.... 
ಹೋಗೂಣ...ಎದುರಿಗ ಹೋಗಬೇಕು....'' 

ಅವರು ಹೋಟೆಲಿನಿಂದ ಹೊರಗೆ ಬಂದು ನರಿಮನ್‌ ಪೂಯಿಂಟ್‌ದಲ್ಲಿಯ 
ಒಂದು ಥೇಟರಹಾಲ್‌ದಲ್ಲಿ ಹೋದರು....ಅಲ್ಲ “ಕ್ಯಾಬರೆ ಕಾಂಪಿಟೇಶನ್‌ 


ಅರಾ ಗತ ಹೇಡಿ ಮೀಲ ಓಂದು ಮಡ ಬಂಗಾರ ವರ್ಣದ ವಿಗ್‌ 
ಹ 


೬6 pay) ಆಬ್‌ ಹಾಡ ೯ a pS pS) 
ಕವ್‌ ಇಷ್ಟೋಂದು ಮಾರಿ ಟಿಕಟ್‌ ತಗದುಕೂಂಡು ಇದನ್ನು ನೋಡಲು 


ಬರುತಾರ.....'' 
ಹಾ 


06 ಎಂಹಾಖಾರ್ನಾ ನ ಸಾಸ ಹಾಕಾ ಸಾಸ pe ಡಾ 
2೦ !.....ಹೌದು....ಹಚ್ಚಾಗಿ ಅಂಡರ್‌ವರ್ಲ್ಸ್‌ದ ಜನ....ಹಾಗೂ ಗಲ್ಫ್‌ದ 
ಕ್ಮ ಹಾ ಇ | 
ಅರಬರು... ಬನ್ನ ಹೋಗೋಣಣ....'' ಎಂದ. 


ಸೆ 
LL ಮಣಿ pa 
ಹಾನ್‌ ಮಾ ತ gO ಧಾ ಇಸಾ ಗ 9 
ಇಡ ದೊಡ ತರಗಳು ಬಂದು, ದಡದಲ್ಲಿದ ನಡಗ ಅವ್ರಕಸುತಿಬಲ್ಲು. ಜಿರುಗಾಲ 
ಟಿ) ಪಿ ಟ್ರ ಟು ಟು 
ಲಕ್‌ ೧. < ೯ ಅವು ಗು ಬ ಹ ೧ 
ಬೀಸುತ್ತಿತ್ತು ಹಾಗೂ ದಾರಿ ನರ್ಜನವಾಗಿತ್ತು ಹಾಗೂ ಎಲ್ಲಕಡೆ ನಿಶ್ಯಬತ ಆವರಿಸಿತ್ತು 
po ps (8) Lu 
ps y ಬ ಬಾ ಚ್‌ NM ಹಾ ಇಸ್ರಾ ಬಾ ಹ ಎ pS) ಡ್‌ ed ್‌ pe 
ಓವರ್‌ಕೋಟದಲ್ಲಿ ಮುಖ ಮುಚಿಕೊಂಡು ಓರ್ವ ವ್ಯಕ್ತಿ ಮಳಯಲ್ಲ ಸುಮ್ಮ 


| Send ಓ ಟು ಷ್ಟ 
ಇಸ ಸಾಸ ಳೆ md ಹಾವ ಗ 7 ಲ —— ಡೆ 
ದಿಂತಿದವನು ರಷ್ಕ್ಮಕಮರಳಗೆ ಫ್ರಿ ಸಭ ತೆ ಜನೋ ಅಂದ.....ಅವಳು ಹದರ ಖಾನ್‌ 
ಹ ವ ಹ ಹಾ ಹ ಹಾಚಾ 

ುಹತೇಬವ ಸಮೀ ೇಪಕ್ಕ ಸರಿದಳು. 


ತಗ ಆ 


ಘ್‌ ಫ್‌ ಅಡ ಹ್ಮ ಹಹಾಸ್ಟ್ಯಾನಯಾ್ಟು. ಹ ಈ ps} 
: ಲರಬ್ಬಿಯಿ ಇ ಅಂಡರ್‌ವರ್ಲ್‌ ಪರಿಯ we ET ನಕವಾಗಿದ. ಆನ್ನ Sere 


ಹೊರಟು ಹೋಗೋಣ ರಿದ ಭಾನಸಾಹಕೇಜ ಹೇಳಿಹ. 


'"'ಮೊಸಿವೂ.....ಮಾದಾಮ್‌....''ಎಂದ ಆ ಮನುಷ್ಯ ತುಂಬ ನಿಸ್ಸಾಹಾಯ 
J 
ನಾಗಿ ಹರಕು ಮುರಕು ಇಂಗ್ಲಿಷಿನಲ್ಲಿ ಮತ್ತ ಹೇಳಿದ- "ನಾನು ಮಾರಿಷಸ್‌ದಿಂದ 
ಬಂದಿರುವೆ. ಯಾವುನೋ ಒಬ್ಬ ನನ್ನ ಕಿಸ ಕತ್ಸರಿಸಿದ....."' 
ಖಾನಸಾಹೇಬ ಮತ್ತು ರಷ್ಕ್‌ಕಮರ ಸುಮ್ಮನೆ ಕಾರಿನಲ್ಲಿ ಹೋಗಿ ಕುಳಿತರು. 


ಧಿ 
ದುರಿಗ ಕುಖ್ಯಾ ಸಗರ್‌ನ 


ವ ಬ ಸ್ರ 
| ಸ ಇರ್ಲಿ ಚಾ ಹಾಡ ಇಸ್‌ ಡಿ 
ಅಡ ಬಾ ಅಸ ರಾ ರಾನ್‌ (ಗ ಇ ಹಾ ಸಸ. ದಾ ಚಟು ಮಾಗ್‌ ಲ್ನ C೨೫ ಓ We ದ 
ee VSN we ~~ ರ್ನ RSE 17ರ eX OSU 30 A Ney ww hs Nf Cw Ned 0” ted Nr 
A 
pos pa pT ಡಹ ಬಾ ಬಾ CA ಗಚ್‌ ಛಾ (|, CYT ಇನ್ನು ಗಾ ಜಾಗ | 
ಕೂಲಗೀದಾದಲ. ಅರ EES SEN TEU ಜಿಸಿ 


೨೧೨ 
ಕ್ಮ 
`` 

[eR 
CC 


ಗಳನ 


ಜಾವ 
Cu 
ಟಾ ಲ 


ಕ 


೧ 


ಮೆಂಟಲ್‌ 


ಇಚ್‌ ಇಫ್‌. 
ಹೆ 


ಹಾಗೂ 


v 


ಚ 
ಫ್‌ 


ಕ್ರಾ 


~ 


EN 
ಇಚ್‌ 


ರ್ಣ ಘಟ 


ಪೂ 
ಹರ 


Fel 


pe 
ಸು೦ದಿ 
ರು 


ಎಮ್‌ 
Nee 
ph 
len 


£ 


ಹ 
ಆ 


pe 
ಆರಾ 


ಅ ಎಡ ಹಿ 
ತೆಗದುಕ 
ಕಾತ್‌ 
We. 


ಹಣಾ 


~~ 


ಇ [a 

ತ STU 
ps ಇ 
ಟುಟ 


[4 


RE ಇವ್ಟಾನ 
wl CE 


೨ರಳ 


ತಾ ಜ್ನ 


111) 
ey, 
ಚಿ 3 
ಗ್‌ 
aH 
3 1 

is 
ಪ 
9 ls 
13 ೪. 
<p 1} 
3 21 
1) 
|] 13 
ದಶ 
UW 
pA 
2 
13 73 
3.2 1 
11.1) 
IB Ng. 
¢ 1 
ಟಿ 
(೨ , 1 
ಖಿ “ಲ 
೫ Fy 
( 13 
( CD) 
೧)" 13 


"ರ ಉಟು, 
[i 


೧ 
ಎ. 


ಇ 
ಛಿ) 


ಇವು) 
ಬಾಜಾ ಖಿ 
ಮ 

ಕು 
ರ್ಚಟ್‌ 


FN 


YK 
ed 


4 
Mn 
Wd 
ಗಗ್ದೀರಿಸಪ 2 
TO ತೆ 


kd 
ಸ್‌ ಒಂ 


ಗ 
Pa <2 
ಹ್‌ 
Ba 
ಇತ್‌ ಇ ಇಂಗ್‌ ಇರಾ 
ಸಾವ್‌ 
[OS PS) 
ಟಿ 


1, 


{4 


ಕಾಳ ಜಾಜ್‌ 
೫೫ ೨ ೫ ೩ 'ಾಲ kn 
ನ 
ಅ. T ೧06 
ಇತ್‌ ಬಾ 
ಛ್ರ 


ಛು 
ನರಗಃ 


ಅದ್‌ 


ಡುಗಾಟಗ 


ಗ 
ರ 


~ 


ಜಾ 
ಸಾ 
ಕ್ಟ 
ಗ್‌. 


ಪ್ರೇ 
ಹ 

ಆ 

sl 


ಇ 


ಕ್ಸ 
ಇಸ್‌ 


he ಎ7 ಗಲ್‌ 
—_ ಗ ಹ 


ಕಾ 
Pa 
ಸಯ್‌ 


[a 


ದರು. 


wee ke 


ರ್‌-ಹೇಳ 


eC 


ey” 1) 
WD, (ಎ 
13 [3 
3 1 
61 
ಇನು 
J ನಾ 
(7 Na 
2 «4 
I 


) 
12 13 
1 


ಸ D 
2 -) 
w 
೨.1 1೨ 
2 


2) 1 

C 

{3 
2 

ಔ 4 3» 

4 

3 


ಸ್ರ 


ರುತಿದರ 
ಘಾಟ್‌ ಕ್ಟ ಮಾ 
wee hed 


ಎ. ಬಾ 
ಗ್‌ 
ma 


h-4 
Ns 


ಹಾ ಎಸ ವ ನಪ 
weld ಓಟ್‌ 
ನ ಬಾನ ಪಾನ ಬ 
ನಾ ದ್‌ 
ಟ್ಟ 


ಕ್ರ 


we 
ಇ ಇಡಿ ಸಾಹ ಇಚ 
‘LT ಟು ke (ತ್‌ ಹ ಐ ಜಿ ದಾ 


ಇ ಕಾಗು ನತ್ತಾ 


40ನ್ಮಾ 
ಇರ್‌ 


\ 


[al 


೩ ಆ ೬ pend 


ಹಾಹಾ 


NY 


ಹ್‌ 
ಹ ವಾಯ ಇಷ 


ಬ! INOS, ' 


ಮ 
hd ಪ್‌ 


ಜಾ ಭಜ 
Ww 


ಜಾ 3 


200 


ವಾ್‌ fe 
eel Tuy 


ನ್‌ ಚಾ ಜರ 
“ಎಲ! ಹ ಪ | 
ಟಗ 


ಹ 
ee) 


ತಾ: 


ತಾವು ಈಗ 


೪% 


- 


“ಪ್ರಷ್‌ ಕಮರ. 


ಓರ 


—_ ಹಾವು" 


ಇದಾನಿರಿಯಿಿ.... 


ಗಾ ಇ Ae 


11 (|! 
1) t 
ಇಷ್ಟ! 
ಡಿ 
3) ಜೆ 
43 
<< 12 
(3 13. 
1 
೬) ಒ 
h 0 
ಟಿ 
ತ 
*ು [4 
? (5 
KM: Ke 
ಆ) 
| ದ 
"(ಸಿ 
"(೨ pe 
4 A 
3 ಣೆ 
ಜೆ... 
ಶಿ ಇಗ 
(ಸಿ 
(4 ಎ. 
ಭ್ರ 
1) ನ 
i 
13 © 
D 4 
D ೧೭ 
3 ೫] 
9) cc 
: WR 
1 (ಖಲಿ 
39 [3 


ಪ 
ಹ 


ನಗದಾಗಿ 


ಮಾ pl 


e 


pe 
we Shed 6 6 6 


ಹ 


ಹ ರಾ ಜಾ ಡಾ 
wet dS 


ಫಾ ದ. ಇ 
“ಡ್‌್‌ 
ಗ್‌ೆ 


೧ ಕ 


ಹ 


ಅವನಿಗಾಗಿ ಸುತಲೂ 


ಓಟ ಟು ke ಪ ಲರ ನು 
ತ 


ಢ 


ಕದಾ ಗದ 
\ tne Ne 


ಗಳು ತ 


£1 ಸ 
$೨ 
ep 
FS) 
1 
0 3 
(೪ O 
9ಗ್ರ 


ಇ ಬಾ ನ ಗ 
ಒಆ | 1೭ ಟುಟ) 


ಜಾ ಅಗಾಗ 
ರರ ಟು ಎಮು 


NC 
CU Tew wee Ce 


& ( 


[oe 
ರ್ತ 


ಇಲಾ 
ೀಬಿನತೆಹೋ 


3 
ಡೆ ಸೆ 


ದ. ೧ 


ಕ್ಮ 


ನಕೋ 


IB; 


Re AN 
ಈ ಸ್‌ ಕ್‌ 
4 


1 


ಸ್ಪ 


ತಾ 


ಕೊ "ಓಟ ಗಾಡಿವ 
ಲ್‌ ಬಾಟ್‌ ಟಾ 


ಇಷ್ಟ ೧ ಗ್‌ 
we 'ಆ್‌ 


he 


nS 
WwW 


[a py po ಇನಾಸ u ಫ್‌ ಸಾರ್‌ 
wu ನಿದ ಅಲ" ತಗದ, 


[oN Peo) 


ಓಟ 2 ಐ ಇ 


ಬರ್ಚಿನವಾಗಿ 


ಹಾ ೧ ಬಾ ಹು%ಇ 
weld we 


ಪರ್ಸ್‌ 


ಹಾಸ 
Ne 


ಆಕೆ ತಟಿ; 


pf 
ತಣ್‌ 


ಆಗ 
ಲದ ಗಿಡದ ಟೊಂಗಗೆ ಸಕಲ್‌ 


ಹ 
ರು 


೨೦ಗಳದಲ್ಲಿಕಾಲಿಟ್ಟಳು.... ಅಮೃತ 


ಗ | 
4 
A 6 
3 46 
ಇರ ಜು 
[3] 3 
) 

» 312 
| 
MY } 
ಸ 
CE 
ಟೇ) le ಸ 


ಲ್‌ 
ಓರ 


“ ೫ 
<p 
ಮ 
bX 
ಇ) 33 
1) 
411೫ 
ಡಿ [> 
3g 
8% 
ay 1 
HB 
US: 


[es 
py 
್‌— 


೦ದಡಯಿಟು 


ಪಾಕ ಕಾ ಕಾಕ ಡ್‌ 
ಸಾಮಾನುಗಳನ್ನು > 


ತಾ 
ಇ 


ಆ 
pol 


ಕೂಗಿದಳು....ತ 


767” 


ಕ್ಟ 
[52 


ಬ್ಲ 


ಹೈದರ ಅವರ ಆಯ ಕತೆಗಳ 


ಲ ಐನ ಹೈ 


ಕುರ್ರತ 


ನ 
| 


ರುತ್ತ ತ 


ರಳಿಗ ನೋವಾಯಿತು. ಒಳಗೆ ಸ್ಟೂಲೌ 


೧೫ 
ಆ 


೧ ನ್‌್‌ 
wd 


ಇ 


ಮೀಲಿನ್‌....ಜಮೀಲಿನ್‌.....''ಎಂದು 


46೧೨ 
tend 


ತಾಕಿ 


ನ್ಮ 
ಚ್‌ 


ಡುತಿರುವಂತ ಹೊಸಲಿಗ ಕಾಲ 


h 

ed ಕ 
ಫ 
ಜೋಲ 


ವಾವ 


ಚ್‌ 89 8 Cue [oO 


ಕ 
ಟ್‌ 


ಹ್‌ 


ಮೀಲರೀನ್‌ ಚಿಕಪ 


& 6 ಗಃ 
ಟ್ರಾ) 


NLL 
Ww, 


ಹಾವೆ 
Cue 
ನಿಗೆ 


ಮ 

2 
ಸ 
[a 


ಲ 
We ಛಿ 


ಟ್‌ 


ಇತ್‌ 


pe 


RN ರಂ ಭರವ 
ಓಟ ಪಿರಿ ಬುಗುರಿ WL 


4 ಆರ 
ರ್ರೀ 
ಹ? 
ಭು 


PE 


we Lo 


ಗ್‌ 
ವಲ್ಲದ 


pd 
hed 


ಇ 
ಕ್‌ 


ಕೈಂದಿತ 


ದನು ದಸ 


Pe tN 


[al 
we ew hd 


ಣು 


ತಂ 


41) 
I) 
1 
Ww 
"UW 
ಲ, 
413 
13 
1 
ಗೆ 
3d 
13 
13 py 
3 3೫2 
K ಓಲೆ 
೧, ೬). 
© ೫)! 
| ಸ 
ph 4) 
A 
0 0 
1)! (0 
137 ಸ್ಥಿ 
| 2 
(3 : 
- «5 
: 
|] © 
A 
ಚ 
ಸ 
ಎಸಿ 4) 
13 (ಜನ 
ww" 10 
ಣೆ 1 
ಕ iy 
w” 


33 


೧೨ 


B 1 
4 
ವ 
9 f 
; "್ದೆ 
1) 

} 1 
ಈ ಸ್ಟ್‌ 
2 
1p [7 
೯. | 
ಲ್‌ HB 
ಕ 
ಚ್‌ 
11 
1) 
"2 ೫. 
(3 
13 © 
[s 
| 
YU’ 
[ee 1) 
a 5 
13. 3 
yy 
bh 3 
13 (a 
ಗ 
fy 
» 33 


ಕ್ಕ 
ಇಚ್‌ ಇ ಐ ಐ ಜಿ 


ಇಡಗಿದಳ 


ಮ 


ತು 


ಕ್‌ 


ಈ ಸತ್‌ ಕ್ರಿ] ತ 
ಭು K 


ಸಾಪ ಇ 
eS 5 8 59 hd 


(೬ ೧ತ್ತಿದ 


ಇಗ ಅಆ ಜಡ ಐ. 


ಇ 


ಸುರಿಸುತ್ತ ಹೇಳಿದಳ 
ರಡಪಹ್ಯಗಾಡಮು ಹಕ 


ಆಕಯ 


ಹಾ 
ಬ್‌ 


ಗಾ 
ತ 


ವಾಗಿನಿದಿ.... 


eV aN 


HN Cul 


KS Rem ೯ 
UW. 


ಹ 
whee vk 


ಮ ಗ್ರಾ 
We 


PN 


ಹೆ po 
ಗಳು ಹೇಳಿದಳು. 


೧ ವ 
ಹ er Weeden ಕಾಳು 
Ne ಓತ AL rs 


NEE 


[a ಎಟ 
te ಬ 


ನಾ 
Ce ew hed 


| 
1 111 
ಓ 

ಎ ಬ 

ಡಿ 


y 
ಸ 
tt ky 
ಮ 
mt 
5 WB 
NP 
13 ಸ 
1 
ಟ್‌ 
ಳಿ 13 
೫ 
2 ( 
ಸ] 
3 ಇತ್ತಿ 
() ತ್ತ 
x 1 
1೨ ) 
13 K 
1 ») 
4 |) 
Xx WL 
<p V3 
K 1 
( ‘) 
4H 
12 () 
®’ 3 
ತ ಕ 
ಟ್ರ 
3 
ey 


(7 
5 
ರ ಗೀಟ್‌” 


Ae ಆಡಿ ಎತಗು 
Hier ಟು dT 


ಣ್‌ K 
[a ಶಾ 
ಸಯ ey 


ರ 


ಹ 


CE ದಾರ್‌ ಜು 


ಇ 
ಕ್‌ 
4 


RU 


RA ಕ್‌ ಸಸಾರ ಇರಾ 
«4 ಈ 


ue 


Ns NN 
mek S de td ಧಿ 


ಗ್‌ ಹಫ್ತಾ 
ತೆಗೆ 


CA 
Ne ಭಗ Ce 


ದಾ ಕಾ ಕರ ಇಡು 
Cow ಲಂ ಓಟು ees 


J 


[a ಕ 
ಬೀಸ್‌ 


pe 
SE 
ತ್‌) 


ಸಾ 
ಇರ್‌ 


ಕತೆಗಳ 


ಹ 
Po 
wide 

Rs 


ಕುರ್ರತುಲ ಐನ ಹೃದರ ಅವರ ಆ 


208 


ಹಿ 


ವನಿ 
ಹಾರ ಮಾಡಲು.....'' 


೬೨ ೨ ೨೧ರ) 


ಆಜಾದಿ 


ಶಿವರ ಮುಖಾಂತರ ಪತ್ರ ವ್ಯ 


ಕೂಡ ಅಲಿಗೆ ಹೋದ ಮೇಲೆ ನಾಪತ 


ಬಂಧು ಯಾರಿದ್ದಾರ ಯುರೋಪ 


po) 
೦) 


ಗ 


7 1 
MC €) 
24%) JL 
ಮ 
4 33 
re ಲ 
1 
5 4 
ಐ ¥ 
3 
ನು W 
(5 ಡಿ 
ಸ್ಟ 3 
ಟು 
322 ೫ 
೫ | 
ಭೆ 
ಉತ 
11.1] 
el 
ಗ 
17) ೫1) 
ಸ್ಸ 
WwW “3 
ಚತ 
13. 
೨) 


ಆ 
[ಡಿ 


ಕ್ಲ ಇ 
ವಿದಿ. ... 


ರಿ 


ಪಾರಾಳ 
ಖಗಿದೇ ಹೋಯಿತೇ 


ಹಾಸ 
[SST 


A 
ಗ 


ಬ 


ಇನ್ನೂ 
Ce se ೬ ಇಚ 


ಅಸಾ 
ಹ 


ಹ್ಪಷಸಿ&ಹು; 


ಹಾವ ಸಾಹ 
ಬಬ 


ಟು ಲ U 


೧೨ 


ಯಿಂದ ಬಂದಿರಲಿಕಿಲ್ಲ..... 


ತು 


ಗೆ 
ಹ್‌ 


೨11 


ಪ ಹೇಗಿದಾರೆ 


ಕ್ಕ 


೧೩ 
೬ ೨ ಟ್‌ 


ವರ್ಷಗಳಾದವು... 


ತೀರಿ ಹೋಗಿ ಐದು 


ಜ್ನ 
ಇಚ್‌ 


ಅವರ 


ುರ್ಫ್‌ ಕುಮಾರಿ ಜಲಬಾಲಾ ಲಹುರಿ.... ಮಾ ಪಾರಾ 


ಆಸ್ತಿ. 


ಜಮೀಲ ಅಲ್ಲಸಾ 


4 ಅಳುಪುಟಲ್ಲು,, 


ಹಾವು 
ಹ 


ಕಾಲು ಬಡಿಯುತ್ತಾ 


ರಗೆ ಬರಲು ಕೈ 


Va 
4: 
4) 
Ap 
1 
ಟು ಲ 
3 6 
0) 4 
4D 
ಎ ೪ 
D pr 
143 
NS: 
13 ye 
ಸ 
(12 
1 5 
ಎ 
ಗ 


-) 9 


ಮಗಳೇ? 


ಇ 
Fuses 
A 


ತಾನ. 


ಐತ 


ಸ ತಳಾ ರಗ 


NN 
Wy 


ತಾ ಇಡೆ 


ತಕ ಸತ ನರಾ 


ಇ 


ಭಾಬ ಲ್ನ 
dN ಇಲ್‌ ಈ 


ಛ 
ಬರ್ಚಿಗಾಗಿ 


A 
Cw 


ಣೆ 


‘y 
ಸ್‌ ಆ 06 


ಈ ಎ ಜರು ಇ೬೧ಎಾ 


am 


ಅಳ ಇರಾ ಜತ ಹಾಸ ಸರಾಸ ಸಹಾ ಜಾ ಜಾ ನ್‌ ಜಾ ೯ 
ಸ py ಲ ಸ ಕ 3 2 
ಆವ Weel ee eee —wewewledeu RES STOTT SS SSE 
K 


po ಎಸ್ಮಾ ಜಾಸನ್‌ ಇ 


ತುರ ತುಲ ಐನ ಹೆದರ ಅವರ ಆಯ ಕತೆಗಳು 20೦ 


ಸದಫ್‌ ಯಾವನೋ ವಿದೇಶಿಯವನೊಂದಿಗೆ  ಯುರೋಪಕ್ಕೆ ಹೂರಟು 
ಹೋದಳು....ಬಘಾತಿ ಮಸೀದಯಲ್ಲಿ ಹೋಗಿ ಚಂದಾ ಕೂಡಿಸುವುದಾಗಿ ಹೇಳಿದ.... 


2... ಅವನನ್ನು ಆಗಾಫರ್‌ಹಾದರಲ್ಲಿಗೆ ಕಳಿಸಿದೆ... 
ಇಂದು ಬಂದ ಮೇಲೆ ಇನ್ನಂದೂ ಬರುವುದಿಲ್ಲವನ್ನುವ ಹಾಗೆ ಮಳ ಸುರಿಯುತಿತ್ತು... 


೦ದ 
ಪರ್‌ ಹಾದಮಿಯ್ಕಾ ಅನಾರೋಗ್ಯದಿಂದ ಮಲಗಿದ ಆದರೂ ತನ್ನ ಮುನ್ನಿಯ ಕೈಯಲ್ಲಿ 


೦.ಎ1ಾ ಹೆ ಜಗು ಇತು. 


Ww 
ಲ ಇ ಜೇ ಫಾರ pe ಇ ಹ ಗ ಇವು ಪ್ರಾಣಾ 
ಹಣ ಕೊಟ್ಟು, ಕಳಸಿದ....ಅಂತ್ಯಕ್ರಿಯಯ ಎಲ್ಲ ವವಸೆ ಅವನೇ ಮಾಡಿದ.... 


| 
( 
| 
( 
( 
£ 
(ಗ 


ಕಾ 


hed 
ಟು L) Ro 
Poe 


ಈಗ ಜೀವನೋಪಾಯ ಹೇಗ ನಡೆಯುತದ? ದಿವಂಗತ ಜಮಲೀನ 


೬ 
[ORS ಸಿ ೧ ಎಸ ಹಾ ಹಾಲೆ ಆ ಜ್‌ ವಾಶಿ ೯ ಗ ೧ ಹ 
ಹಾನಿಗೆಯಲ್ಲ ಕುಳಿತೇ ಕ ಕುಸುರಿನ ಕಲಸ ಮಾಡಿ ತಿಂಗಳಗೆ ಇಪತು ರೂಪಾಯಿ 


ಸಂಪಾದಿಸುತಿದಳು. ಕಂಗಳಿಗೆ ಹಟನೆಮು ರೂಪಾಯಿ ಬಪಾತಿ ಬಾಡಿಗೆ ಕೂಡುತಿದ. 
ಹೂ | ನ 
ಈಗ ಅಷಲೀನೆ ಸತ್ಯ ಮೇಲ ಚ ಕಡಿತ ಹತತ ಬದಲಾಗ ಎರಡ ಕಡಿತ 
ಉಟ ಪಘತಾಯಸುತಾರಿ. ಒಟ ಟೂ ಶಿಕಾ ಎಳೆ ತರಡು ಒಟ. ಬ್ಲ. ಚಹ. ಜತ 
ಕ ಎಸಿ 
ಮುಂದೇ ಆನಾ ಹಲುಲ ಮಮ ಚಚ ಚಕ್ಕ ಗತಿತ ಸಕತ, 
ಇವರಿಬ್ಬರು. ಇದರಲ್ಲಿಯೇ ಒಂದು ವರ್ಷದಿಂದ ನನ್ನ ಜೋಪಾನ ಮಾಡುತಿದಾರೆ... 
ಟನ 7 ಸ ಟು 
ಬರು ಈ ಮ ಜರೀದ್ರ ಕಡಿ ಪವ ಹಳ ಯದಾ ಯಿತ ಇಲದಿಪುರ ಇದತ 
ಭಟ | ೧ ಟು 
ಬಾಡಿಗ ಬೇರ ಎಲ್ಲಿಂದ ತರಬೇಕಾಗಿತ್ತು...''ಇಷು, ಹೇಳುವುದರೊಳಗಾಗ ಆಕೆಗೆ ಮಾ 


ತ. 
[a] 
~~ ೧ ಗೆ ಇ ತೆ ಅಸಾ) (ಗ್ರ ಕಾಗ yes 
ಗಾ ಇ n ವೆಂ ಇ 
ಕಿವ ಬರಲಲವೇನು.. ೨8೬ ೬ 
ಓ& ಓ& ಜಾಬ್‌ ಆಾಲ್ನ ಳಾ ಹ್‌ ವಾನ ಭಾ ಪಾನ ಮರಾ ಗಿತ್ತಿ ಗಳ ಇ ಛಿ PSS ಇ ೧ತಿಮ ಳ್‌ ೧ ಛ ೧ ಫ ಇ 
Luu ಕುರುಂ vd OW ಅಂಟ Ne ಚತ) Vere] ಮ್ಮ...ಬಹ ಒಳ ಯು 
= ರ ಲ್ಲ 
ಆರ್ಯಾ ಜ್ನ ಹಗಲನ್ನು ಇದ ಷ್‌ ಗಿ 4 _ ಸಾರ್ವಾತಿ MN — ಎ ೧ ಪಿ ೯ ಇಲ್ದ ಅವು ಇ 
ಹುಡುಗ ~~ Ni ಚಾರಿತ್ರ rindi Tu ಐ ಛಿ ಲ ೦ತ, eC ಪಃ ಾರ WY 
ಇ UL ೬ ೬ ಲ 
ವಾ್‌ . ಇರು - ಹ ಇತ್ಲಿ ಹ ಹಾ ಎ CAATN 
ಒರ್ವ ಬಿ Tees wuld ರಷ ಕಮರ ಖಚಿತ್ರ dT ಶರ್ಟ್ಸ್‌ ಉತರಿಸಿದಳು. 
ಬಸ ಶ್ರಾಫ್‌ ಜ್ಞ ಎರಾ ವಾ್‌ ಗಾತ ಇ, ಹಾರ ಇಲ್‌ ಭಾಗ ಗಾರರ ಅರ್ಕಾ NAD ಎರಾ 
NAN Tere AN ್‌್ಹ[ “eld wewlllkde ew ಓಂ ಪ್‌ ಪೂವ ವ್‌ 
ಎ U/ ಟ್ಟ ೯ 
ರಾರ ಎ ಜಾಣನ ಜಾಡು ಇಾರಾಗ ಇದಾವ. ಭಾಗ ಹಾಹಾ ಇರ 2 ಭಾಳ ಇ CA CLS ಇರಾ ಇ ಆ ಇ ಇಟಿ me 1. ಛತೂದ PEN 
We ಯು ಅನ್ಯತ್ರ ಆತ RE SNOTO ಸಳಶೂಹ/ಟಿ ಅಕ, 
ಸ್‌, ಹಿ 
೩೬ ಇ ಹಾಡ್‌ ಜಾ (ಎ ಸಾ ಗಟ 
ಜಗ WEN Ney. 


46 mm ಗಾಡಾ ೂ ಜಾಣಾ ಹಾ ನ್ಟ ಸಾ] ಹಾ ಅ ೧೨೧೫ 1 ಾ ಳ್‌ ಬ ರಾವ ಬಂ ಅಸ ಬ ಹಾಟ f pe Re ಕ್ಟ ಡ್ನ ಹಾಡೆ ಕ 
ಕ್ಕ ಡಿ ಕ ಈ ಈ 3 ಈ ಜಿ 6 ಓತ 
ಭು ಲು ಬಾಟ್‌ ಲಿ [uk ಇಳ EE Yeu, Ne WH Ad TS ES) | ಓಟ) CN ಇಲ್ಲಿ 


ಎಲೆ ಎನ್‌ ಆ ಗಾ ರಾಕಾ ಜಾತಾ ಮಾ ಗ್‌ 
tS wie ಕು Nw 


[Re _್ಲ—__ ~~ ಫ್‌ ರಿ ಮ ಇ) ಕಥಿ 
ಒಟು ಅಟ! ಟು ಟು) ಈಗ ಜಾ ತಿಕ ಟರ ಶ್ಚ 


ಹ ಅ ಅ ಅಂ 2. ಐಜಿ ದ್ಮವ ವ್ರಹಾ ] FE = mr 6೧ ಕ್ಕು 
Cee ike we TL ಸ ಓಟ ಓಂ ಬೆಂಗ rE Tl Ue ಸ್‌ ಹ್‌ ಔ 4 
9 
86೧ ಹಾ ಹಾವ ಲ್‌ po ಇ! ಎ ದಿ ಹಾಜಾಹಾಾ ವ್‌ ಹಾಹಾಹಾ ಜಾ. ದ್‌ ರ್ಯಾ ಡಾ 7 pS ಟ್ಟ 
FE ದಾಶ್‌* ಎ 1] ವಾ್‌ (15 ಗ ನಾ ಟೆ ಕ ನ AN ಸವ ಜಾ! 
re ue [SURES BG we ಗಷಾ್‌ wes TU 8 8, 8 9 ec wee red CAN ಆ ಇ ಜಂ ಐ ನರರ ಚ್‌ 
ಈ ೭ ಜಿ ಹ 
£ಂವು ಹಾರ ಪಾಟ ಪಾಸ ಸ ಎಂ ಗಾ ಬ್‌ ತ್ಯಾ ಕಾಲ್ಸ್‌ ದರಾ ಕಂ ಕಾಜ ಅ ತ್‌ ಜಾಚ್‌ ಇ ಇಸಾ _— ಛೆ ಭಾಗಾ ಚು ಹಾಕಾ ಇ ಭ್ಗಾರ್‌೨ ಸಷ ಭಾ? ಜನೆ ಸಾಗ ಇಚ Pd ಅಗ. (೫ 
SULTS wei bee TO SSE cAI Nad Suen cov ಮಾ ( ಸರು ಟಗರು ಎಎ ಎ ಎ ಉ ಬಾ ಟಟ ಉಟ CU 
೬ ಎವೆ 
ನಾ ಹ po ಈ ಜಾಗ ಹ್‌ x [oN AS ~~ a x! ಕರ್‌ A 
ಟಿ ವ್ರ ಹ ಕ್ರ ಡೆ Re | ಎ ರ್ಣ ಕ ಟು 
ಹ್‌ ವಚ್‌ ಟಗ್‌ wee Terre boat we ಓಲ್‌ 'ಆಗೆಆಗ ಆ wy tbe S Nd we x Us Nes ಹ ಇ. ೮.4 


೨10 ಕುರ್ರತುಲ ಐನ ಹದರ ಅವರ ಆಯ ಕತೆಗಳು 


"ಆಗಾ ಫರ್‌ಹಾದ್‌ ಅನಾರೋಗ್ಯದಿಂದ ಮಲಗಿದಾನೆಂದು ಹಳುತಿದ.....'' 

“ಒ ! ಅವನಿಗೆ ಜೀವ ತೆಗೆದುಕೊಳ್ಳುವ ರೋಗ ಅಂಟಿಕೊಂಡಿದೆ. ದೂಡ್ಡ 
ಅಳಿಯನಲ್ಲಿಗೆ ಚಿಕಿತ್ಸೆಗಾಗಿ ಯುರೋಪಕ್ಕೆ ಹೋಗಿದಾನೆ. ಹಿರಿಯ ಅಳಿಯ ಅಲ್ಲಿ 
ಡಾಕ್ಟರ್‌, ಹೆಂಡತಿ ಎರಡನೆಯ ಮಗಳು, ಅಳಿಯ ಜೊತೆಯಲಿ ಹೋಗಿದಾರೆ. 
ಹೋಗುವಾಗ ಎರಡು ನೂರು ರೂಪಾಯಿ ಕಳಿಸಿದ....ನಿನ್ನ ಹೆಸರಿನಲ್ಲಿ ಒಂದು ದೊಡ 
ಪ್ಯಾಕಟ್‌.. .ಕೊಡುತ್ತೇನೆ....ಸ್ವ ಲ್ರು ಲಾಟೀನ ತ್ತಿ ಟು 

ಹರಮಜಿ ಚಿಕ್ಕಮ್ಮ ಮತ್ತ ಏಳಬಯಸಿದಳು..... 

“ಚಿಕ್ಕಮ್ಮ ಅದು ಎಲ್ಲಿದೆಂದು ನನಗೆ ಹೇಳು.....ನಾನು ಹುಡುಕುತೇನೆ......”' 


""ಅದು....ಆ ಪೆಟ್ಟಿ ಗೆ ಸ್ವಲ್ಪು ಮುಂದಕ್ಕೆ ಭಾ 


ಮರನ್‌ಳು ಜಮ್‌ಲೀನಳ ಪಲ್ಲಂಗದ ಜಾ ಕಂಪು ಬಣ್ಣದ ಟ್ರಂಕನ್ನು 
ಎಳದು ಹೊರತೆಗೆದಳು.... ಅದರಲ್ಲಿ ಜಮಲೀನಳ ಬಟ್ಟಗಳಿದವು. ಆಕ ಆಗಾಫರ 
ರಿತ 


ಹಾದ್‌ನ ಪ್ಯಾಕೆಟ ಹುಡುಕಲು ಒಂದೊಂದೇ ಬಟ್ಟೆ ತೆಗದು ನಲದ ಮೇಲೆ ಹಾಕ 
ಹೋದಳು....ಟ್ರಂಕಿನಲ್ಲಿ ತೀರಕಳಗೆ ಪೇಪರ ಹಾಸಿತ್ಯು ಅದರ ಕ 

ಬಣ್ಣದ ಪ್ಲ್ಯಾಸ್ಟಿಕ್‌ದ ಎರಡು ಕಪ್‌ ಸಿಕ್ಕವು....ಎಷ್ಟೋ ವರ್ಷಗಳ ಹಿಂದ ಆಕ 
ಹಂಡೆಷಾಹನ ಉರಸಿನಲ್ಲಿ ಒಂದೂಂದಕ್ಕ ನಾಲ್ಕಾಣೆ ಕೊಟ್ಟು ತನಗೊಂದು ಮತ್ತು 
ಜಮಲಿನ್‌ಳಿಗೊಂದು ಕೊಂಡು ತಂದಿದ್ದಳು.... ಅವುಗಳನ್ನು ಕೆಲ ಹೊತ್ತು ದಿಟ್ಟಿಸಿ 
ನೋಡುತ್ತ ಕುಳಿತಳು..... ಚಿಕ್ಕಮ್ಮನ ಮಾತಿನಿಂದಾಗಿ ಎಚ್ಚರಗೊಂಡಳು" ಆಫಾಬ 
ಕೂಡ ಎಲ್ಲಿಯೋ ಓಡಿ ಹೋದ.....ಬೊಂಬೈಗೆ ಓಡಿ ಹೋದ......'' 
 ರಷ್ಕ್‌ಕಮರ್‌ ಮತ್ತೆ ಆಗಾ ಫರಹಾದ್‌ ಕಳಿಸಿದ ಪ್ಯಾಕೆಟ್‌ ಹುಡುಕುವಳೆ 


ಮಗ್ಗಳಾದಳು....ಅದು ಜಮ್‌ಲೀನ ಅರ್ಧಮರ್ಧ ಹಣೆದ ಸ್ವಟರಿನ ಕಳಗೆ ಇರಿಸಿದ್ದು 
ಸಿಕ್ಕಿತು. ತುಂಬ ಭಾರವಾಗಿತ್ತು ಕಮರನ್‌ಳ ಹೃದಯದಲ್ಲಿ ಬೆಳಕು ಆವಿರ್ಭವಿಸಿದ 
ಅನುಭವವಾಯಿತು. ನೋಟುಗಳ ಕಟ್ಟುಗಳಿರಬೇಕಂದು ಭಾವಿಸಿದಳು. ಜಮಲೀನಳ 
ಪಲ್ಲಂಗದ ಮೇಲೆ ಅವಸರವಸರವಾಗಿ ಹತ್ತಿ ಕುಳಿತಳು.....ಸ್ಫೂಲ ಎಳದುಕೂಂಡು 


ಹತ್ತಿರವಿರಿಸಿಕೊಂಡಳು....ಲಾಟಿನ್‌ ಬತ್ತಿ ಏರಿಸಿ ಬೆಳಕು ಹಚ್ಚಿಸಿದಳು...ನಡುಗುವ 
ಕೈಗಳಿಂದ ಪ್ಯಾಕಟನ್ನು ಬಿಚ್ಚಿದ 
ನೋಟಬುಕ್‌ ಕಾಣಿಸಿತು. ಅದರೊಂದಿಗೆ ಒಂದು ಪತ್ರ.....ಆಕ ಪತ್ರ ಓದಲು 
ಆರಂಭಿಸಿದಳು..... 

""ರಷ್ಕ್‌ಕಮರ್‌..... 


ದಿವಂಗತ ಜಮೀಲ ಅಲ್ಲಸಾಳ ವರ್ಣನೆ ನಿನಗೆ ಯಾವ ಶಬದಲ್ಲಿ ಮಾಡಬೇಕೊ 
ತಿಳಿಯದು ನಮಗೆ. ನಿನ್ನ ಕರಾಚಿಯ ವಿಳಾಸ ನಮಗೆ ಗೊತ್ತಿಲ್ಲ ಗೂತಿದಲ್ಲಿ ಪತ್ರ 
ಬರಯುತ್ತಿದ್ದ.....ನೀನು ಉತರಕೂಡದಿದರೂ....ಇಪ್ಪತ್ತದು ವರ್ಷಗಳು ಕಳದು 
ಹೋದವು.... ಆದರೆ ನಾವು ನಿನ್ನನ್ನು ಮರತಿಲ್ಲ....ನಮ್ಮ ನಮ್ಮ ಹಣೆ ಬರಹದಲ್ಲಿ 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 271 


ಏನಿತ್ತೋ ಅದು ಪೂರ್ಣವಾಗಿದೆ.....ನೀನು ಲಖನೌ ಬಿಟ್ಟು ಹೋಗಿ ಐದಾರು 
ವರ್ಷಗಳಾಗುತ್ತ ಬಂದವು. ವೀನು ಹೋದ ನಂತರ ನಾನು ಜಮೀಲ ಅಲ್ಲಸಾಳಿಗೆ 
ಅದಷ್ಟೋ ಸಲ ಆರ್ಥಿಕ ಸಹಾಯ ಮಾಡಬೇಕೆಂದೆ ಆದರೆ ಆಕ ಯಾವಾಗಲೂ ಕಳಿಸಿದ 
ಹಣವನ್ನು ಮರಳಸಿದಳು...... ಇಂಥ ಆತ್ಮಾಭಿಮಾನಿ ಹುಡುಗಿಯನ್ನು ಬೇರೆಲ್ಲೂ ನಾನು 
ನೋಡಲಿಲ್ಲ ಇಡೀ ಆಯುಷ್ಯದುದಕ್ಕೂ ಜೀವನದೊಂದಿಗೆ ಹೋರಾಡಿದಳು. ಮತ್ತ 
ಸಾವಿನೊಂದಿಗೂ ಹೋರಾಟ ಮಾಡಿದಳು. ಕೊನೆಯಲ್ಲಿ ಎರಡರಿಂದಲೂ ಸೋತಳು. 
ದೇವರು ಅವಳಿಗೆ ಪುನರ್ಜನ್ಮದಲ್ಲಿ ಸುಖ, ಶಾಂತಿ ಸಿಗುವಂತೆ ಕರುಣೆದೋರಲಿ.... 


A 


ರಷ್ಕ್‌ಕಮರ್‌, ಕಳದ ಕಲ ವರ್ಷಗಳಲ್ಲಿ ನೀನು ನನಗ ತುಂಬ ನನಪಾಗುತಿದ. ಈಗ 


ಸೆ 
ನಾನೂ ಮುದುಕನಾಗುತಿದೇನೆ. ಹಂಡತಿ ತನ್ನ ಅತ್ತೆ ಹಾಗೂ ತಾಯಿ ಮನೆಯ 
ರಾಜಕಾರಣದಲ್ಲ ಮುಳುಗಿರುತಾಳ. ಹೆಣ್ಣು ಮಕ್ಕಳಲ್ಲ ಮದುವೆಯಾಗಿ ತಮ್ಮ ತಮ್ಮ 
ಮನೆಯಲ್ಲಿವಾರ...ದೇವರು ನನಗೆ ಸಂಪತ್ತು ಮಕ್ಕಳು, ವೈಭವ ಎಲ್ಲ ಕೊಟ್ಟ. ಆದರೆ 
ಮಾನಸಿಕ ಶಾಂತಿ, ಸುಖ ನೀಡಲಿಲ್ಲ....ವಿನಗಾಗಿ ನಿನ್ನ ಹಸರಿನಲ್ಲಿ ಬಹಳಷ್ಟು ಗಜಲ್‌ 
ರಚಿಸಿದ......ಎಲ್ಲವನ್ನೂ ಒಂದು ನೋಟಬುಕ್‌ನಲ್ಲಿ ಬರೆಯುತ್ತ ಹೋದೆ.... ಇದು 
ಎಂದಾದರೂ ನಿನಗೆ ನಿಗಲಂಬ ಆಶೆಯಿಂದ..... ಬಹುಶಃ ಎಂದಾದರೂ ನೀನು 
ಲಖನೌಕ್ಕೆ ಮರಳ ಬಂದಲ್ಲಿ...ಸಾರ್ವಜನಿಕರ ನೆನಪಿನ ಶಕ್ತಿ ತುಂಬ ದುರ್ಬಲ 
ವಾಗಿರುತದೆ.....ನೀನು ಒಂದು ವೇಳೆ ಮರಳಿ ಬಂದರ, ಹಾಗೂ ಕವಿಗೋಷ್ಠಿಗೆ 
ಎ 


ಆಮಂತ್ರಿಸಿದರೆ (ಈಗ ನಮ್ಮ ಸೂಸಟಿ ತ 
ನಿನ್ನ ಉಪಯೋಗಕ್ಕೆ ಬರಬಹುದು. 


6% 


೦ಬ ವಿಸಾರ ಗೂಂಡಿದ) ಈ ಗಜಲ್‌ಗಳು 


ಇನ್ನೇನು ಬರೆಯಲಿ, ರಷ್ಕ್‌ಕಮರ್‌, ಡಾಕ್ಟರ್‌ರು ಕ್ಯಾನ್ಸ್‌ರ ಎಂದು ಹೇಳಿದ್ದಾರೆ. 


ನಾನು ನನ್ನ ಹಿರಿಯ ಅಳಿಯನ ಹತಿರ ಚಿಕಿತ್ಸೆಗಾಗಿ ಲಂಡನ್‌ಕ್ಕೆ ಹೋಗುತಿದೇನೆ. 
ಹಾ” ಟಿ 


4 
ಕೇ ಪಾನ್‌ ನ © ಡಾ ಸ ಲ ಖು ಎಡದ ಇ — ಹಾ 
ಗುಣವಾಗುತೇನೆ, ಮರಳ ಬರುತ್ತೇನೆ ಎನ್ನುವ ಆಶಯಿಲ್ಲ....ರಷ್ಕ್‌ಕಮರ್‌ ಇದೋ 
ಸೆ ಣಾ 
ಖುದಾಹಾಫಿಜ.....ಗುಡ್‌ ಬಾಯ್‌.....ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿಬಿಡು 
ಟು 
ಈ ಇತ 
“ಕು 
ಒ 


ಬೊಂಬೈಯ ಖಾನ ಸಾಹೇಬ ಕೂಟ್ಟ ಹಣದಲ್ಲಿ ಈಗ ಕೇವಲ ಹತ್ತು ರೂಪಾಯಿಗಳು 
ಉಳಿದಿವೆ. ರಷ್ಕ್‌ಕಮರ್‌ ಹಿಂದಿನಂತ ಪೋಸ್ಟ್‌ ಮನ್‌ನ ದಾರಿ ಕಾಯುತ್ತಗೇಟಿನ ಹತಿರ 
ನಿಂತಿದಳು. ಕೆಲ ಕ್ಷಣಗಳ ನಂತರ ಒಮಲೇ ಹೊಳಯಿತು.....ನಾನೆಂಥ ಮೂರ 
ಳಿದೀನಿ..... ಹದಿನೆಂಟು ಹತೂಂಬತ್ತುವರ್ಷ ಲಂಡನ್ನಿನ ಪತ್ರಕ್ಕಾಗಿ ಪ್ರತೀಕ್ಷ ಮಾಡಿದೆ 


272 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಹಫಿಜಿನ್‌ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತಿದಳು. ಬಘಾತಿ ಬಹಳ ಬೆಳಗ್ಗೇನೇ ಕಾಡೆ 
ಕುಡಿದು, ನ್ಯಾರಿ ಮಾಡಿ ರಿಕ್ಷಾ ತೆಗೆದುಕೊಂಡು ಹೊರಗೆ ಹೋಗಿದ್ದ...ಹುಡುಗರು 
ಓಣಿಯಲ್ಲಿ ಆಡುತಿದವು. ಚಿಕ್ಕಮ್ಮ ಒಳಗೆ ಪಲ್ಲಂಗದ ಮೇಲೆ ಮಲಗಿ ಕೆಮ್ಮುತಿದಳು. 
ರಷ್ಕ್‌ಕಮರ್‌ ಒಳಗೆ ಬಂದು ಕುಳಿತು ಯೋಚಿಸತೊಡಗಿದಳು.....ಈಗ ಏನು 
ಮಾಡುವುದು ಎಂದು.....? ಆಗಾ ಪರ್‌ಹಾದ್‌ನ ನೋಟ್‌ ಬುಕ್‌ ನೆನಪಾಯಿತು. 
ಒಳಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದಳು. ಪುಟಗಳನ್ನು ತಿರುವಿ ನೋಡಿದಳು. 
ಗಜಲಿನ ಪ್ರತಿಯೊಂದು ನುಡಿಯ ಕೊನೆಯಲ್ಲಿ "ಕಮರ್‌' ಕಾವ್ಯನಾಮವಿತ್ತು ಅವಳು 
ನೋಟ್‌ಬುಕ್‌ ಮುಚ್ಚಿದಳು....ಆಗ ಅವಳ ಕಣ್ಣಿಂದ ಕಣ್ಣೀರಿನ ದೊಡ್ಡದೊಂದು ಹನಿ 
ನೋಟ್‌ ಬುಕ್ಕಿನ ಮೇಲೆ ಟಪಕ್‌ ಎಂದು ಬಿತ್ತು.... ಅವಳು ಕೆಲಹೊತ್ತು ಯೋಚನೆಗೆ 


ಧಿ 


ಈಡಾದಳು....ಮತ್ತೆ ಎದು ಬಟ್ಟೆ ಬದಲಿಸಲು ಕೋಣೆಯೊಳಗೆ ಹೋದಳು..... 

ಬಫಾತಿ ಮಧ್ಯಾಹ್ನದ ಊಟಕ್ಕಾಗಿ ತೇಕುತ್ತತೇಕುತ್ತಮನೆಗೆ ಬಂದ. ರಷ್ಕ್‌ಕಮರ್‌ 
ಊಟದ ನಂತರ ಅವನಿಗೆ ಕೇಳಿದಳು-""ಬಫಾತಿ, ನನ್ನನ್ನು ಮನಸೂರ ನಗರದವರೆಗೆ 
ಕರೆದುಕೊಂಡು ಹೋಗುತಿಯಾ?'' 

"ಹಾಂ !...ಜರೂರ...ನಡೆಯಿರಿ ಹೋಗೋಣ...''ಎಂದ. 

ಆಕೆ ಹೊರಗೆ ಬಂದು ರಿಕ್ಷಾದಲ್ಲಿ ಕುಳಿತಳು...ವಿಕ್ಟೋರಿಯಾ ಸ್ಟ್ರೀಟ್‌, ಫಿರಂಗಿ 
ಮಹಲ್‌, ಚೌಕ್‌, ಅಕ್ಬರಿ ದರ್ವಾಜಾ, ಗುಲಾಮ ಹುಸೇನನ ಸೇತುವೆ... 

“ಮೊಹರಂ ಬರಲಿದೆ... ವರ್ಷವೂ ಶಿಯಾ-ಸುನ್ನಿಗಳಲ್ಲಿ ಹೊಡೆದಾಟ 
ಆಗಲಿದೆಯೆಂದು ಕೇಳಿರುವೆ...'' ಎಂದ ಬಘಾತಿ ರಿಕ್ಷಾ ಹೊಡೆಯುತ್ತ... 

"ಈಗಲೂ ಅದೇ ರೀತಿ ಹೊಡೆದಾಟ-ಬಡಿದಾಟ ಆಗುತಲಿದೆಯೇ?'' 

"ಹಾಂ ! ಪ್ರತಿ ವರ್ಷ...ಬಹುಜೋರಾಗಿ ಆಗುತಲಿದೆ...ಮೂರು ನಾಲ್ಕು 
ವರ್ಷಗಳ ಹಿಂದಿನ ಮಾತು...ಈರಾನದಿಂದ ಕೆಲಜನ ಬಂದಿದರು. ತಮ್ಮ ಟೆಲಿವಿಜನ್‌ 
ದಲ್ಲಿ ತೋರಿಸಲು ಲಖನೌದ ಮೊಹರಂ ಫಿಲ್ಮ ಮಾಡಬಯನಸಿದರು. ಇಲ್ಲಿಗೆ ಅವರು 
ಬಂದರು...ಇಲ್ಲಿ ಘನಘೋರ ಯುದ್ಧವೇ ನಡೆದಿತ್ತು ಶಿಯಾ ಸುನ್ನಿಗಳಲ್ಲಿ.. ಅದನ್ನು 
ನೋಡಿ ಅವರು ಬಂದ ಹಾದಿಗೆ ಸುಂಕವಿಲ್ಲವೆಂದು ಬಂದಂತೆಯೇ ತಮ್ಮ ದೇಶಕ್ಕೆ ಮರಳಿ 
ಹೋಗಿಬಿಟ್ಟರು...'' 

ಮನಸೂರ ನಗರ ತಲುಪಿ ಆಕೆ ಒಂದು ಹಳಯ ಮನೆಯ ಮುಂದೆ ಇಳಿದಳು. 
ಡ್ರಾಯಿಂಗ್‌ ಹಾಲ್‌ ತಲುಪಿದಳು. ಒಳಗೆ ವರ್ಮಾ ಹಾಗೂ ಆಗಾ ಫರ್‌ಹಾದ್‌ರ 
ಪ್ರಿಯ ಕವಿ ಬಂಧು ತನ್ನ ಮಿತ್ರರೊಂದಿಗೆ ಕುಳಿತು ಚಹಾಕುಡಿಯುತಿದ್ದ.. ಅವನು ದೇವರ 
ಕರುಣೆಯೆಂದ.... 

“ಹೊಲ ರಷ್ಕ್‌ಕಮರ್‌...... ನೀವು. ಯಾವಾಗ ಬಂದಿರಿ...... ಎಂದು 
ಮುಂತಾಗಿ ಕೇಳಿದ ಹಾಗೂ ಟಿಫಿನ್‌ ಚಹಾ ತರಿಸಿದ. ರಷ್ಕ್‌ಕಮರ್‌ ರೈಲಿನಿಂದಿಳಿದ 


ನಂತರ ಆ ಸಮಯದವರಗೂ ಹೊಟ್ಟೆ ತುಂಬ ಊಟ ಮಾಡಿರಲಿಲ್ಲ... 


ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 2173 


ಎದುರಿಗಿರಿಸಿದುದನ್ನಲ್ಲ ತಿಂದು ಬಿಡಬೇಕೆನ್ದಿಸಿತು... ಬಹಳ ದೈರ್ಯದಿಂದ ಕೈ 
ತಡೆದಳು.... ಮಾತು ಮಾತಿನಲ್ಲಿ ಕೇಳಿದಳು-- 


ಟು ಕಾವಾ 
ವಂತೂ ವಾಡ ಸಾ ಯರಿಕಾಲಷಡಂಹಲಷ .. ಆದಿತ್ಯ ಪಾರದ ದಿನ ಖೈಸರ್‌ 
ಟ್ರ 
ಬಾಗ್‌ದಲ್ಲಿ...ನೀವು ಬರುಶೀರಾ....?'' 


“ನೀವು ಕರಿದರೆ ಅವಶ ಬರನ 
"ವಿಷಯವೇನೆಂದರೆ, ಗೋಷ್ಠಿಗಳ ವ್ಯವಸ್ಥಾಪಕ ಕಮೀಟಿಯಲ್ಲಿ ಈಗ 
ನಾನಿಲ್ಲ..ನಮ್ಮ ತಮ್ಮ ಆ ಕಮೀಟಿಯ ಸಕ್ರಟರಿಗ ಹೇಳುತಾನ.... ಅರೇ... .ಮಿಯ್ಯಾ 


ತಾಹಿರ್‌ ಮಿಯ್ಯಾ ಟವಲಿನಿಂದ ಮುಖ ಒರೆಸಿಕೊಳ್ಳುತ್ತ ಒಳಗಿನಿಂದ ಬಂದ. ಬಾಗಿ 
ರಷ್ಕ್‌ಕಮರಳಿಗೆ ಸಲಾಮ ಮಾಡಿದ... 

""ತಾಹಿರ್‌ ಮಿಯ್ಯಾ ರಷ್ಕ್‌ಕಮರ್‌ ಸಾಹಿಬಾ ಅವರನ್ನು ನಿಮ್ಮ ಕವಿಗೋಷ್ಠಿಯಲ್ಲಿ 
ಕರಯಿಸಿಕೊಳ್ಳಿ....ನೀನಿ ನನ್ನೂ ಹುಡುಗನಾಗಿದ್ದ.... ನಮಗೆ, ಅವರು ಕಾವ್ಯ ಓದುವ ರೀತಿ 
ಮತ್ತು ಆ ಮಧುರ ಕಂಠದ ನೆನಪು ಈಗಲೂ ಇದ....'' 


CL 


— 


“ಬಹಳ ಒಳ್ಳೇದು I -ನಾವು ವ್ಯವಸೆ ಮಾಡುತ್ತೇವೆ 
ಎ 


“ಎಂಟು ಗಂಟೆಗೆ. ನೀವು ಚಿಂತಮಾಡಬೇಕಿಲ್ಲ..ನಾವು ಯಾರನ್ನಾದರೂ ಕಳಿಸಿ 
ನಿಮ್ಮನ್ನು ಕರೆಯಿಸಿಕೊಳ್ಳುತ್ತೇನೆ, ನಮ್ಮ ಕಾರು ಕಳಸಿಕೊಡುತೇವೆ. ಮನೆಯ ವಿಳಾಸ 


ಹೇಳಿರಿ ಸಾಕು...'' ಎಂದು ತಾಹಿರ್‌ ಮಿಯ್ಯಾ ಹೆ ಹೇಳಿದ. 


1 ಬೆಳಗ್ಗೇನೇ ಆ ಕವಿಗೋಷ್ಠಿಯ ಸಿದತೆ ಆರಂಭಿಸಿದಳು. ಟ್ರಂಕ್‌ 
ತರದು, ಸೀರೆ ತಗೆದುಕೊಂಡು ಬಿಸಿಲಿನಲ್ಲಿ ಹರವಿದಳು. ಬ್ಲೌಜ್‌ ಇಸ್ತ್ರಿ ಮಾಡಿದಳು. 
ಕೂದಲುಗಳಿಗೆ ಕಪ್ಪು ಬಣ್ಣ ಲೇಪಿಸಿದಳು. ಮಧ್ಧಾಹ್ನ ಆಗಾ ಫರ್‌ಹಾದ್‌ನ ನೋಟ್‌ 
ಬುಕ್‌ ತೆಗೆದು ಎರಡು ಮೂರು ಗಜಲ್‌ಗಳ ಆಯ್ಕೆ ಮಾಡಿದಳು. ಅವುಗಳಿಗೆ ರಾಗ 
ಜೋಡಿಸತೊಡಗಿದಳು. ಹಫ್‌ಜೀನಳಿಗೆ ಏಳು ಗಂಟೆಗೇನೇ ಅಡಿಗ ಮಾಡಲು 
ಹೇಳಿದಳು. ರಷ್ಕ್‌ಕಮರ್‌ ತುಂಬ ಹಿಂದೆಯೇ ಮನೆಗೆ ಲೈಟ್‌ ಹಾಕಿಸಿದಳು. ಆದರ ಆಕ 
"ಹೋದ ಮೇಲೆ ಲೈಟ್‌ ಬಿಲ್‌ ತುಂಬದೇ ಇದುದರಿಂದ ಕನೆಕ್ಷನ್‌ ಕಟ್‌ಮಾಡಿದರು. 

ಜಡೆ ಮುನ್ನವೇ ಆಕ ಒಳ ಅಂಗಳದಲ್ಲಿ ಕುಳಿತು ಮೇಕಪ 
ಮಾಡಿಕೊಂಡಳು. ಕರಾಚಿಯಲ್ಲಿ ಖರೀದಿಸಿದ ಅಮೇರಿಕನ್‌ ನೈಲಾನ್‌ದ ಹೂವ 
ಹೂವಿರುವ ನೀಲಿ ಸೀರೆ ಉಟ್ಟುಕೊಂಡಳು. ಜಲ್ಲಿ ಜಲಿ ಊಟ ಮುಗಿಸಿದಳು. ಹಾಗೂ 
ತಾಹಿರ್‌ ಮಿಯ್ಧಾನ ಕಾರಿನ ಹಾದಿ ಕಾಯುತ್ತ ಕುಳಿತಳು. ಎಂಟುಗಂಟ ಇರಟೂಘಫ 8 


ಗ 
ಆ 
A 


274 ಕುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಗಂಟೆ... ಒಂಬತ್ತು.. ಹತ್ತು.. ಹನ್ನೊಂದು... ಹನ್ನೊಂದುವರೆ ಆಯಿತು. ಆದರೂ 
ಆಕೆಯನ್ನು ಕವಿಗೋಷ್ಠಿಗೆ ಕರೆದೊಯ್ಯಲು ಯಾರೂ ಬರಲಿಲ್ಲ 

ಬೆಳಿಗ್ಗೇನೇ ಎದ್ದು ಆಕೆ ಬಘಾತಿಯನ್ನು ಕರೆದಳು. ಅವನು ಅಂಗಳದಲ್ಲಿ ಕುಳಿತು 
ರಿಕ್ಷಾದ ಟೈರಿನಲ್ಲಿ ಗಾಳಿ ತುಂಬುತಿದ. 

""ಬಫಾತಿ''...ಅವಳು ಅವನ ಸಮೀಪ ಹೋಗಿ ಹೇಳಿದಳು-'' ದಿವಂಗತ 
ಜಮಲೀನ ಗುತ್ತಿಗೆದಾರನ ಸಲುವಾಗಿ ಕಸೂತಿ ಹಾಕುತಿದಳಲ್ಲ..ಆತ ನಿನಗ 

ಇತೇನು...?'' 

"` ಹಾಂ! ಗೊತಿದೆ ಬಿಟಿಯಾ...'' 

ಆಕೆ ಹೊರಗ ಬಂದು ಮುರಿದ ಬೆತದ ಆಸನದ ಮೇಲೆ ಕುಳಿತಳು. ಹಫೀಜಿನ್‌ 
ಆರ್ಟಿಸ್ಟಿಕ್‌ ಕಪ್‌ನಲ್ಲಿ ಚಹಾ ತಂದು ಕೊಟ್ಟಳು. ಅದನ 
ಯಾಗಿ ಕೇಳಿದಳು..."'ಇದು ಎಲ್ಲಿಂದ ಬಂತು...?'' 

""ಸದಫ್‌ ಬಿಟಿಯಾ, ಹೋಗುವಾಗ ತನ್ನ ಭಾಂಡೆಗಳನ್ನಲ್ಲ ಕೊಟ್ಟು 
ಹೋಗಿದಳು...ಎಲ್ಲವೂ ಮಾರಾಟವಾಗಿ ಹೋದವು..ಇದೊಂದು ಉಳಿದಿದೆ...'' 
ಎಂದು ಹಫಿಜಿನ್‌ ಹೇಳಿದಳು. 

""ಸದಫ್‌ ಮತ್ತು ಆಕೆಯ ಅಮೇರಿಕಾದ ಪತಿ ಹೋಗುವಾಗ ಹಣವನ್ನೂ 
ಕೂಟ್ಟಿದ್ದರು. ಅದಲ್ಲಒಂದು ತಿಂಗಳೊಳಗಾಗಿ ಜಮಿಲಿನ್‌ ಮತ್ತುಚಿಕ್ಕಮ್ಮನ ಚಿಕಿತ್ಸೆಗಾಗಿ 
ಖರ್ಚಾಯಿತು.'' ಎಂದ ಬಘಾತಿ ತಲೆಯತ್ತಿ ಮತ್ತೆ ಹೇಳಿದ- ""ಅಮೇರಿಕಾಕ್ಕೆ 
ಹೋಗುವ ಸಮಯದಲ್ಲಿ ಸದಫ್‌ ಆರಾ ಬ್ಯಾಂಕಿನಲ್ಲಿರುವ ತನ್ನೆಲ್ಲ ಹಣವನ್ನು 
ಜಮಿಲಿನ್‌ ಬಿಟಿಯಾಳ ಹೆಸರಿನಲ್ಲಿ ಮಾಡುವ ವವಳಿದಳು. ಜಮಿಲಿನ್‌ ಒಲ್ಲಯೆಂದಾಗ 
ಆಕ ಬಹಳ ತಿಳಿ ಹೇಳಿದಳು...ಇಂಥ ಧಿಮಾಕ್‌ ಮಾಡಬೇಡೆಂದಳು... ಆದರೆ ಆಕೆ 
ಏನೊಂದೂ ಕೇಳಲಿಲ್ಲ..ಸರಿಯಾದ ಸಮಯಕ್ಕೆ ಊರಿನಿಂದ ಆಕೆಯ ತಂದೆ ಸೋದರ 
ಬಂದು ತಲುಪಿದರು...ಆ ಹಣದ ಮೇಲೆ ನಮ್ಮ ಹಕ್ಕಿದೆ...ಎಂದು ತಮ್ಮ ಹಕ್ಕು 
ಸಾಧಿಸಿದರು.'' 

""ಸದಘಫ್‌ ಅಮೇರಿಕಾದಿಂದಲೂ ಹಣ ಕಳಿಸುವುದಾಗಿ ಹೋಗುವಾಗ ಹೇಳಿದ ನು 
ಆದರ ಜಮಿಲಿನ್‌ ಬದುಕಲಿಲ್ಲ..'' ಎಂದು ಹಫೀಜನ್‌ ಗದದ ಕಂಠದಿಂದ ಹೇಳಿದಳ 
ರಷ್ಕಕಮರ್‌ ಅದೇ ರೀತಿ ಹೃದಯ ಗಟ್ಟಿಮಾಡಿಕೊಂಡು ಕೇಳಿದಳು. 


""ಮತ್ತೆ ಜಮಿಲಿನ್‌ಳ ಅನಾರೋಗ್ಯದ ಸುದ್ದಿ ಕೇಳಿ ಆಗಾ ಫರಹಾದ್‌ ತನ್ನೂಬ್ಬ 
ಮನುಷ್ಯನ ಕೈಯಲ್ಲಿ ಹಣ ಕಳಿಸಿದ. ಆದರೆ ಆಕೆ ಅದನ್ನು ತೆಗೆದುಕೊಳ್ಳದೆ ವಾಪಸ್‌ 
ಕಳಿಸಿದಳು... ಎರಡನೆಯ ಸಲವೂ ಅವನ ಮನುಷ್ಯ ಹಣ ತಂದ...” 

"ಆಗಾ ಫರ್‌ಹಾದ್‌ನಲ್ಲಿ ಸೇವಕರಿದಾರೇನು?'' ರಷ್ಕ್‌ಕಮರ್‌ ಕೇಳಿದಳು. 
""ಸಂಪೂರ್ಣ ಟೀಮೇ ಇದೆ. ಬಹಳ ಜನ ಕರ್ಮಚಾರಿಗಳು ಕೆಲಸಕ್ಕಿದಾರ ಅಲ್ಲಿ'' 
೦ದು ಬಘಾತಿ ತನ್ನ ಅತ್ಯಂತ ಹೊಸದಾದ ಸೈಕಲ್‌ ರಿಕ್ಷಾ ಒರಸುತ್ತ ಉತ್ತರಿಸಿದ... 


) 


ಕುರ್ರತುಲ ಐನ ಹೃದರ ಅವರ ಆಯ್ದ ಕತೆಗಳು 275 


ಲಕ್ಷಗಟ್ಟಲೆ ವ್ಯವಹಾರವಿದೆ...ಷಾಹಜಾಪುರದಲ್ಲಿ ರತ್ನಗಂಬಳಿ ತಯಾರಿಸುವ ಕಾರಖಾನೆ 
ಬಹಳ ವರ್ಷದಿಂದ ನಡೆಯುತದೆ...ಸೀತಾಪುರದಲ್ಲಿ ಫಾರಂ ಖರೀದಿಸಿದಾನೆ. ಮನೆಗಳ 
ಬಾಡಿಗೆ ಸಾಕಷ್ಟು ಬರುತ್ತಿದೆ... ದೊಡ್ಡದಾದ ಸೌಧ ಕಟ್ಟಿಸಿದ್ದಾನೆ. ಆದರ ಭಗವಂತನ 
ಲೀಲೆ ಹೇಗಿದೆ ನೋಡು...ಇಷ್ಟೆಲ್ಲ ಸಂಪತ್ತು ಆಸಿ-ಪಾಸ್ತಿ ಗೌರವ ಎಲ್ಲ 
ಮುಂದುವರಿಸಿಕೊಂಡು ಹೋಗಲು ಒಂದು ಗಂಡು ಮಗುವೂ ಇಲ್ಲ..ಎಲದೂ 
ಅಳಿಯಂದಿರಿಗೆ ಸಿಗುತ್ತದ... 

ರಷ್ಕ್‌ಕಮರ್‌ ಮುಖ ಆಚೆ ತಿರುಗಿಸಿಕೊಂಡು ಬೇರಡ ನೋಡ ತೊಡಗಿದಳು... 
ಅದೇ ಮನೆಯಲ್ಲಿ ಆಗಾಫರಹಾದ್‌ನಿಗೆ ಗಂಡು ಮಗುವಾಗಿತ್ತು ವರ್ಮಾಸಾಹೇಬ ಆ 
ಕೂಡಲೇ ಆ ಮಗುವಿಗೆ ನಾದರ್‌ ಪರೇನ್‌ ಎಂದು ಹೆಸರಿಟ್ಟಿದ... ಆ ಮಗು ಎರಡು 
ವರ್ಷದಾಗಿ ಶೀರಿಹೋಯಿತು. ಈಗಿದಿದರೆ ಇಪ್ಪತ್ತೈದು ವರ್ಷದ ತರುಣನಾಗುತಿದ... 
ಲಳ ಬದುಕಿದರೂ ಏನು ಮಾಡುತ್ತಿದ... ಏನೂ ಇಲ್ಲ..ಆಫಾಬ ಜೀವಂತ 


..ನನ್ನ ದುದೈೆ ೯ವಕ್ಕ ಮೇರೆಯೇ ಇಲ್ಲ. 


FEE 

ಹಫ್‌ಜಿನ್‌ ಬಕೀಟ ಎತಿಕೂಂಡು ನಳದ ಹತಿರ ಹೋದಳು... ರಷ್ಕ್‌ಕಮರ್‌ 
ಜಮಿಲೀನಳ ಖಾಲಿ ಪಲ್ಲಂಗ ನೋಡಿ “ಜಮೀಲ ೬೫೧ ನಿನ್ನ 
ಸ್ವಾಭಿಮಾನ ಹಾಳು ಮಾಡಿತು. ನಾದರ 2  : . ಸಾಂಗ್‌ ಬರ್ಡ್ಸ್‌ ಕ್ಷಬ್‌ನಲ್ಲಿ 


ಒಮ್ಮೆ ಫರ್‌ಹಾದ್‌...ಇಂಥ ವರ್ಗದ ಹುಡುಗಿಯರಲ್ಲಿ ಬ್ಲಾ 5ಕ್‌ಮೇಲ್‌ ಮಾಡಲು 
ಇದೊಂದೇ ದಾರಿ. ಯಾವನಿಂದಲೋ ಹುಟ್ಟಿದ ಮಗುವನ್ನು ಯಾವನೋ 
ಶ್ರೀಮಂತನ ಕೊರಳಿಗೆ ಕಟ್ಟಿ ಅವನ ತಲೆ ಬೋಳಿಸುತಾರೆ. ಅಂದ ಹಾಗ ಆಕೆಯ 
ಮಗುವಿಗೆ ನಾನೇ ತಂದೆಯೆಂಬುದಕ್ಕೆ ಆಕೆಯ ಪುರಾವೇ ಏನಿದೆ... ಎಂದು ವರ್ಮಾನಿಗ 
ಹೇಳುವುದನ್ನು ಕೇಳಿದ ದಿನದಿಂದ, ಜಮಿಲಿನ್‌ಳಿಗೆ ಆಗಾ ಪರ್‌ಹಾದ್‌ನ ಸನ ದೇಷ 
ಹುಟ್ಟಿತ್ತು ಅದೇ ಆಗ ಆಗಾಫರಹಾದ್‌ನ ಮದುವೆಯಾಗಿತ್ತು ಅವನು ಹಟಮಾರಿ 

ಶ್ರೀಮಂತನ ಮಗಳಾದ ತನ್ನ ಹೆಂಡತಿಗೆ ತುಂಬ ಹದುರುತ್ತಿದ, ಹಾಗೂ 
ಸಮಾಜದ ನಿರ್ಗತಿಕರ ಬಗ್ಗೆ ಅವನಲ್ಲಿದೆಯೆಂದು ತೋರಿಸುವ ಅನುಕಂಪ, ಅದು ಕೇವಲ 
ತೋರಿಕೆಯದೆಂದು ಗೊತಾಗಿ ಹೋಗಿತು, ಆದರೆ ನಾದರ ಫರದೀನನ ಸಾವಿನ ನಂತರ 
ಇಂಥ ವರ್ತನೆಯಲ್ಲಿ ಪರಿವರ್ತನೆಯಾಗಿತ್ತು ರಷ್ಕ್‌ಕಮರ್‌ಳೊಂಂದಿಗಿನ ಸಂಬಂಧ 
ನಿಂತು ಹೋಗಿತ್ತು ಎರಡನೂರು ರೂಪಾಯಿ ಪ್ರತಿ ತಿಂಗಳು ಕೂಡಬೇಕಂದು 
ನಿರ್ಣಯಿಸಿದ್ದನ್ನು ಕೃತಜ್ಞತೆಯಿಂದ ಒಪ್ಪಿಕೊಂಡಿದಳು. ಆದರೆ ಅಪಾಂಗಳಾದ 
ಜಮಿಲೀನ್‌ ಈ ಪ್ರೊಫೆಷನ್‌ದಲ್ಲಿ ಎಂದೂ ತಲೆಹಾಕಲಿಲ್ಲ ಪಲ್ಲಂಗದ ಮೇಲ ಮಲಗಿ 
ತನ್ನ ಶುದ ಚಿತ್ರದಿಂದ ಲೋಕವನ್ನು ಪಾರದರ್ಶಕದ ಹಾಗೆ ನೋಡುತಿದಳು. ಆಗಾ 
ಪರ್‌ಹಾದ್‌ನ ಆ ಮಾತುಗಳನ್ನು ಆಕೆ ಎಂದೂ ಮರೆಯಲಿಲ್ಲ ಹಾಗೂ ಅವನನ್ನು 
ಕ್ಷಮಿಸಲಿಲ್ಲ 

""ಮತ್ತೇನಾಯಿತು ಬಪಾತಿ...?'' ಎಂದು ರಷ್ಕ್‌ಕಮರ್‌ ಕೇಳಿದಳು. 


""ಫಪರ್‌ಹಾದ್‌ ಮಿಯ್ಯಾ ಮೂರನೆಯ ಸಲ ಹಣ ಕಳಿಸಿ ದಾಗ ನಾವು ಇಸಗೂಂಡು 


ಟಾ 


೬ಎ 


270 ುರ್ರತುಲ ಐನ ಹೈದರ ಅವರ ಆಯ ಕತೆಗಳು 


ಇಟ್ಟುಕೊಂಡೆವು, ಆಕೆಗೆ ಒಳ್ಳೆಯ ಡಾಕ್ಟರರಲ್ಲಿ ಚಿಕಿತ್ಸ ಕೊಡಿಸೋಣ ಹಾಗೂ ಒಳ್ಳೆಯ 
ಊಟ ಮಾಡಿಸೋಣವೆಂದು. ಮನೆತನದ ಸಿತಿ ಸುಧಾರಿಸಿದಾಗ ಆಕೆ ಕೇಳಿದರೂ ಕೂಡ 
ಲಾಟರಿ ಹತಿತು ಎಂದು ಅಥವಾ ಸಾಲ ತಂದಿರುವುದಾಗಿ ಹೇಳಿದರಾಯಿತೆಂದು 
ಯೋಚಿಸಿದೆವು. ಆದರೆ ನಮ್ಮ ಓರ್ವ ಮಗ ಆಕೆಗೆ ನಿಜ ಸಿತಿ ತಿಳಿಸಿಬಿಟ್ಟ ಇದೆಲ್ಲ 
ಗೊತ್ತಿಲ್ಲದೆ, ಬಹಳ ಸಿಟ್ಟಿಗೆ ಬಂದಳು, ಒದರಾಡಿದಳು, ಚೀರಾಡಿದಳು. ಆಗ 
ನಾವು-""ಬಿಟಿಯಾ, ನೀನು ಉಪವಾಸ ವನವಾಸ ಅನುಭವಿಸುತಿರುವುದನ್ನು ಹಾಗೂ 
ಯಾತನೆಯಿಂದ ನರಳುತ್ತ ಸಾಯುವುದನ್ನು ನಾವು ಕಣ್ಣಾರ ನೋಡಲಾರೆವು-'' ಎಂದು 
ಕೃಜೋಡಿಸಿ ಬೇಡಿಕೊಂಡೆವು. 

ನಮ್ಮ ರಿಕ್ಷಾ ಮುರಿದಿತ್ತು ನಮ್ಮ ಮಕ್ಕಳ ಮೇಲೆ ಆಣೆಯಿರಿಸಿ ಹೇಳಿದಳು- ಈ 
ಹಣದಿಂದ ಹೊಸ ರಿಕ್ಷಾ ಖರೀದಿಸಿ. ನಾನು ಸಾಯಲಿದೇನೆ. ರಿಕಾದಿಂದಲೇ ನಿಮ್ಮ 
ಸಂಸಾರ ನಡಯಬೇಕಾಗಿದ.- ಆಕೆಯ ಮಾತು ಮೀರಲಾರದ ಈ ರಿಕ್ಷಾ ಖರೀದಿಸಿ 
ದವು. ಉಳಿದ ಹಣದಲ್ಲಿ ನಮ್ಮ ಮಕ್ಕಳಿಗೆ ಬಟ್ಟೆ ಹೊಲಿಸಿದಳು. ಆಕೆ ಮನುಷ್ಯಳಾಗಿರ 
ಲಿಲ್ಲ ದೇವದೂತೆಯಾಗಿದಳು. ಆದರ ಹಟಮಾರಿ. ಆಸ್ಪತ್ರೆಗೆ ಸೇರಿಸಬೇಕೆಂದೆವು. ಆಕೆ 
ಸುತಾರಾಂ ಒಪ್ಪಲಿಲ್ಲ... 


“ಆಕೆ ಚೆನ್ನಾಗಿರುವವರೆಗೂ ಸಂಗೀತದ ಕಾರ್ಯಕ್ರಮಗಳು ಸಿಗುತಿದವು. 


ಇಪ್ಪತ್ತು ರೂಪಾಯಿ ಸಂಪಾದಿಸುತ್ತಿದಳು. ನಾವು ಊಟ ಮಾಡುತ್ತಿದ್ದ ಬ್ಯಾಳಿ ಅನ್ನ ಊಟ 
ಮಾಡಿಸುತಿದ್ದವು. ಆದರೂ ಆಕ ಹೊಟ್ಟೆ ತುಂಬ ಉಣ್ಣುಶಿಣಿಲವೆಂಬುದು ನಮಗೆ 
ಗೊತಿದೆ. ನಿನ್ನ ಹೆಂಡತಿ, ಮಕ್ಕಳ ಹೊಟ್ಟೆ ಕಟ್ಟಿ ನಮಗೆ ಊಟ ಹಾಕುವುದು ಬೇಡ- 
ಎನ್ನುತಿದ್ದಳು. ಎರಡು ತುತ್ತು ಉಂಡು ಕೈತೊಳೆದುಕೊಳ್ಳುತ್ತಿದಳು, ನಮ್ಮ ಹೊಟ್ಟೆ 
ಸರಿಯಿಲ್ಲ ಎನ್ನುತ್ತಿದ್ದಳು. ಕಂದೀಲಿನ ಬೆಳಕಿನಲ್ಲಿ ಕಸೂತಿ ಹಾಕುತ್ತ ಹಾಕುತ್ತ 
ಮಲಗುತ್ತಿದಳು.'' 

ರಷ್ಕ್‌ಕಮರ್‌ ಕಲ್ಲಿನ ಮೂರ್ತಿಯ ಹಾಗೆ ಕುಳಿತು ಕೇಳುತ್ತಿದಳು. ಬಪಾತಿ ರಿಕ್ಷಾ, 
ಬಟ್ಟೆಯಿಂದ ಸ್ವಚ್ಛಗೊಳಿಸಿ ಹೊರಡಲು ಸಿದನಾದ, ಮತ್ತೆ ತಾನೇ ಹೇಳಿದ-""ಈ ರಿಕ್ಷಾ 
ಖರೀದಿ ಮಾಡಿದ ನಂತರ ಆಗಾ ಫರ್‌ಹಾದ್‌ ಅವರಲ್ಲಿಹೋಗಿ, ಬಿಟಿಯಾ ನಿಮ್ಮಹಣ 
ಈಗಲೂ ತೆಗೆದುಕೊಳ್ಳಲಿಲ್ಲ ನಮಗೆ ಕೊಟ್ಟು ಬಿಟ್ಟಳು. ಎಂದು ಹೇಳಿ ಬಂದೆವು.'' 

""ಬಘಾತಿ ಜಮಲೀನಳ ಗುತಿಗದಾರನಿಂದ ನಮಗೆ ಕಸೂತಿ ಹೆಣೆಯುವ ಆರ್ಡರ್‌ 
ತಂದುಕೊಡು.'' 


""ಬಿಟಿಯಾ, ನೀವು ರೇಡಿಯೋದಲ್ಲಿ ಹಾಡು ಹಾಡಿರಿ. ಮೊದಲು ಹಾಡು. 
ತಿಗೀರಲ್ಲ..'' 
ಎಬಿ ಟಿ ೧ 


"ಈಗ ನಮ್ಮ ಸ್ತರ ರೇಡಿಯೋದಲ್ಲಿ ಹಾಡುವಷ್ಟು ಚೆನ್ನಾಗಿ ಉಳಿದಿಲ್ಲ 
ಡ ಬಿಟ್ಟು, ಬಿಟ್ಟಿದವು...ಕಸೂತಿ 
1 pA B= 


ಆಪಿ 


27% 


> ಸೀರೆಗೆ ಐದರಿಂದ ಹದಿನೈದು 


ರೂಪಾಯಿ. 


ಇದ್‌ 


A 


ಹಾ 
ಟು 


ಜಾಡಿ 
ಓ್ಟಾ 


ಟೇವು ಹಾಕಿ 


ಲಿ 
ಕ್ರೈ 
ಇ 
1% 
5 6 
ಎ! 3 
Ke ನ 
5 
1 1% 
4 
OO ©) 
ಹ 
*. "ವಿ 
ಟಿ 6 
? 
ks & 
೪ 
ee 
3 D 
«೨ 1] 
೮) 
RK oo 
RS: 
ww 
HK 1) 
D 18) 
4 12 


ಹಾಕು 


ಹಾ 
ಗುವ 


ರುವವ ಹಣಗಳ 


Co ಠಾ ಹಾ 
ಸಕ್‌” ₹ Wu 


ತವ. 


ರಾಟವಾಗು 


Re ಕನ 
ಧು ಟು 


ಹೆ 


ಛಲ್ರಿ 


4 


೯ 


೨೦೧, 


ರನ್‌ ತಟಿ 


ಏ 


ಕಾ ಚಾ 
“dL ಲ್ಲ 


ಕ್‌ 
ಆ) 


ಗದಾ 


ಗಾ 
, 
Ne 


ಟಗ ಗು 
ಸಾಸ ಎ ಸಾಸ ಲ್‌ 
ಆಪ ಎ7೬! 


\ 


ಹ ಗಾ ಗ ಗ್‌ pe 
11 ಒಂಬತೂವ ಗಡಿ 


[4 


[al 


J 
[OO 


ಚ್‌ 


ಆಪಿ 


ಅಫ್‌! 
es) 


೮ 


ಟಾ. Wud 


HN 


ke Ne 


ಏಗ 


ಜಾ ಭಾಗ 
rhe ಮ ಆ 


ಹತ್ರ 


ನಾ 
ಇದ್‌ 


> pS ಐಸಾ = 
bE ಟಗ ಘಟಿ ಷು Wl IN 


pos 


ಜಾಗ 
[eV Su 


A 
~~ Cu 2 


[sl 


13 


Ade '್‌ 


ಫಾ 
wr ರಿಗ 


ಕಮರನ್‌ ತಸ 


[RUS 


ಗ್ರ 
1) 
ತ್ತ 
30 
ಟಿ 

(2 
a 
c) 3 
“ 4 
a 
ಸ 
« Te 
» , 
3 
ಬ ಕ್ರಿ 
1 ಜ್ನ 
2 1) 
೧1% pa 
ಡು ೫೨ 
137 os 
wb 
2 D 
5 
£3 x 
ಇ) 1) 
(| 
ಗ 
| 
» 1) 
pos 
ಭನ 

(೧ 
i RE 


Printed at Tarang Printers, Delhi-110092 


ಹಾಕಿಕೊಂಡು ಬುಟೀವು 


